KA/BG-GPO/2515/WPP-47 12009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೭, ೨೦೦೯ (ಭಾದ್ರಪದ ೫, ಶಕ ವರ್ಷ ೧೯೩೧) ಸಂಚಿಕೆ ೩೫ 


ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಅಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ: ಬೀದರ್‌ ಜಿಲ್ಲೆ, ಬಸವಕಲ್ಯಾಣ ತಾಲ್ಲೂಕಿನ ಮೀರಕಲ್‌ ಗ್ರಾಮದ ಹತ್ತಿರ ಸಣ್ಣ ನೀರಾವರಿ ಕೆರೆ ನಿರ್ಮಾಣ 
ಕಾಮಗಾರಿಗೆ ಸ್ವಾಧೀನ ಪಡಿಸಿಕೊಳ್ಳಲಾದ ಜಮೀನುಗಳಲ್ಲಿ ಕೈಬಿಟ್ಟು ಹೋಗಿದ್ದ ಸದರಿ ಗ್ರಾಮದ ಸರ್ವೆ 
ನಂಬರ್‌ಗಳಿಗೆ ಸೇರಿದ ಜಮೀನುಗಳಿಗೆ ಪರಿಹಾರ ಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 27/02/09ರ ಪತ್ರ 
ಸಂಖ್ಯೆಮುಇಂ/ಸನೀಉ)ವ/ಬಿಜಾ/ ಭೂಸ್ಥಾಪ್ರ/2008-09/1444. 








ಪ್ರಸ್ತಾವನೆ: 

ಬೀದರ್‌ ಜಿಲ್ಲೆ, ಬಸವ ಕಲ್ಯಾಣ ತಾಲ್ಲೂಕು ಮೀರಕಲ್‌ ಗ್ರಾಮದ ಹತ್ತಿರ ಸಣ್ಣ ನೀರಾವರಿ ಕೆರೆ ನಿರ್ಮಾಣ 
ಕಾಮಗಾರಿಯನ್ನು 1997ರಲ್ಲಿ ಕೈಗೊಳ್ಳಲಾಗಿದ್ದು, ಈ ಕೆರೆಗೆ ಅಗತ್ಯವಿದ್ದ ಜಮೀನುಗಳ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಕೈಬಿಟ್ಟು 
ಹೋಗಿದ್ದ ಸದರಿ ಗ್ರಾಮದ ಸರ್ವೆ ನಂ: 237/2(ಬಿ), 231/3(ಎ), ಮತ್ತು 231/4(ಬಿ) ನ 4 ಎಕರೆ ಜಮೀನಿನ ಸ್ವಾಧೀನಕ್ಕೆ 
ಭೂಸ್ವಾಧೀನ ಪ್ರಕ್ರಿಯೆ ನಡೆಸಿದ್ದು, ಭೂಸ್ವಾಧೀನ ಕಾಯ್ದೆ ಕಾಲಂ 4(1)ರ ಅಧಿಸೂಚನೆಯನ್ನು ದಿನಾಂಕ: 18/05/2000 ರಂದು 
6(1)ರ ಅಧಿಸೂಚನೆಯನ್ನು ದಿನಾಂಕ: 20/೧9/2001 ರಂದು ಹೊರಡಿಸಲಾಗಿದೆ. ಸ್ವಾಧೀನಕ್ಕೊಳಪಟ್ಟ ಜಮೀನುಗಳಿಗೆ 
ಭೂಸ್ವಾಧೀನ ಕಾಯ್ದೆ ಕಾಲಂ 11(ಎ)ರಡಿ ಪರಿಹಾರ ಧನದ ಐತೀರ್ಪುನ್ನು ವಿಶೇಷ ಭೂಸ್ಥಾಧೀನ ಅಧಿಕಾರಿಗಳು ಕಾರಂಜಾ 
ಯೋಜನೆ, ಬೀದರ್‌ ಇವರು ದಿನಾಂಕ: 31/07/2003 ರಂದು ಹೊರಡಿಸಿರುತ್ತಾರೆ. ಐತೀರ್ಪಿನಂತೆ ಪರಿಹಾರ ಧನ ಪಾವತಿಸಲು 
ರೂ.1,88,424.00 ನ್ನು ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ 
ಇಂಜಿನಿಯರ್‌ ರವರ ಪತ್ರದಲ್ಲಿ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 51 ಭೂಸ್ಥಾಪ್ರ 2009, ಬೆ೦ಗಳೂರು, ದಿನಾಂಕ: 9ನೇ ಜೂನ್‌ 2009 

ಬೀದರ್‌ ಜಿಲ್ಲೆ, ಬಸವ ಕಲ್ಯಾಣ ತಾಲ್ಲೂಕು ಮೀರಕಲ್‌ ಗ್ರಾಮದ ಹತ್ತಿರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನ ಪಡಿಸಿಕೊಳ್ಳಲಾದ ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಸರ್ವೆ ನಂಬರ್‌ಗಳ ಒಟ್ಟು 4 ಎಕರೆ 3 ಗುಂಟೆ ಜಮೀನಿಗೆ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಕಾರಂಜಾ ಯೋಜನೆ, ಇವರು ಹೊರಡಿಸಿರುವ ಐತೀರ್ಪಿನಂತೆ ರೂ. 1,88,424.00 (ಒಂದು ಲಕ್ಷದ 
ಎಂಭತ್ತೆಂಟು ಸಾವಿರದ ನಾಲ್ಕು ನೂರ ಇಪ್ಪತ್ತಾಲ್ಕು ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

ಈ ವೆಚ್ಚವನ್ನು 2009-10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 


(೨೧೨೯) 


೨೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾ೦ಕ:16/05/2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ.ಆರ್‌. 1572 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ). 
COMMERCE AND INDUSTRIES SECRETARIAT 
Sub: Expansion project proposal of M/s Karnataka Power Corporation Ltd., to establish 





additional 600 MW Power Plant at Chiksugur and Yegnur villages adjacent to Raichur 
Growth Centre - Approval for- Orders reg. 
Read: 1. Proceedings of the 10" State High Level Clearance Committee [SHLCC] meeting held 

on 28.08.2007. 

2. 6.0. No. EN 60 PPC 2008 dated 09.07.2008. 

3. Proceedings of the 16" State High Level Clearance Committee [SHLCC] meeting held 
on 19.11.2008. 

Preamble: 

The State High Level Clearance Committee [SHLCC] in its 10" meeting held on 28.08.2007 has 
approved the project proposal of M/s Karnataka Power Corporation Ltd., to establish “2 X 500 MW ೮೦೩! 
Based Thermal Power Plant” with an investment of Rs.4160.00 crores in 1000 acres of land at Raichur 
Growth Centre, Raichur District. 

KIADB has allotted 870 acres of land at Raichur Growth Centre to KPCL for establishment of 
2X500 MW Coal Based Thermal Power Plant. 

Subsequently, Government of Karnataka accorded approval for enhanced installed capacity i.e 
2X600 MW vide Government Order No. EN 60 PPC 2008 dated 09.07.2008. 

Now, the company has proposed to establish additional 600 MW with a total revised investment 
of Rs.4254.00 crores in additional land of 234.22 acres at different Sy. Nos. of Chiksugur and Yegnur 
villages adjacent to 870 acres of land already allotted by KIADB at Raichur Growth Centre and requested 
the SHLCC to consider the proposal. 

The State High Level Clearance Committee, after detailed discussion of the project proposal of 
the said Company, vide the proceedings read above (3), has recommended for approval of the project. 

Government has examined the recommendations made by the State High Level Clearance 
Committee in its 16" Meeting held on 19.11.2008 in all aspects. Hence the following order. 

Government Order No: C146 SPI 2009, Bangalore, Dated: 28" May 2009 

In the circumstances explained above, Government is pleased to accord approval of M/s 
Karnataka Power Corporation Ltd. to establish additional 600 MW Power Plant with a total revised 
investment of Rs.4254.00 crores in additional land of 234.22 acres at various Sy. Nos. mentioned in 
Annexure of Chiksugur and Yegnur villages adjacent to Raichur Growth Centre, Raichur District. 

LAND: 

KIADB to acquire the said 234.22 acres of land identified by the company. 
ENVIRONMENT: 

KSPCB to issue CFE as per their norms. The company shall obtain environmental clearance from 
State and MOEF, Gol before commencement of work. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೩೧ 


EMPLOYMENT: 
Project proponents shall play a proactive role in enhancing the employability of the local job 





seekers, including the land losers. Further, the Company shall prepare a plan for development of human 
resources required for the project, train local people and provide employment to these trained local youth 
and comply with Government policy of Employment to local people i.e Dr. Sarojini Mahishi report. A copy 
of human resources development plan shall be sent to the Commissioner for |.). & Director of Industries 
and Commerce for monitoring. 

VENDOR DEVELOPMENT: 

Where ever there is scope for vendor development for the project, the company shall prepare a 
vendor development plan develop local vendors and procure the required inputs, components and sub 
assemblies from these local vendor units. A copy of the vendor development plan shall be sent to the 
Commissioner for 1.೧. & Director of Industries and Commerce for monitoring. 

SOCIAL INFRASTRUCTURE DEVELOPMENT: 

The Company is advised to take up social infrastructure development projects in the vicinity of 
proposed location of the unit as per the R&R policy 2007 (Gol). A copy of such projects shall be sent to 
the Government. 

OTHERS: 

The promoter shall take all statutory and other necessary clearances and shall submit milestones 
1 progress in implementation of the project regularly, which will be monitored by the Departments 
concerned. 

This approval is valid for a period of two years from the date of issue. 

This issues with the concurrence of Energy Department vide No. EN 60 PPC 2008 dated 
28.02.2009. 

By Order and in the name of the Governor of Karnataka 
P.R. 1536 APARNA PAVATE 
Desk Officer (Technical Cell), Commerce & Industries Department 
Sub: Project proposal of M/s Jindal Saw Limited to establish a unit for manufacture of “ 
Spiral Welded Steel Pipes” at Sultanpur, Bellary. 
Ref: 1. Proceedings of the 47" SLSWCC meeting held on 13.1.2009. 
2. SLSWCC Letter No.KUM/SLSWCC-47/E5[E4] /804/2008-09 Dated 27.2.2009 
issued to the Company. 
Preamble: 

M/s Jindal Saw Limited to establish a unit for manufacture of “ Spiral Welded Steel Pipes” at 
Sultanpur, Bellary. with an investment of Rs.30.42 crores. in 50 acres of land to be taken on sub-lease 
from M/s. JSW Steel Ltd, Bellary . 

The proposal has been considered in the 47" State Level Single Window Clearance Committee 
held on 13.1.2009 and after detailed discussions the project is approved to establish a unit for 
manufacture of “ Spiral Welded Steel Pipes” in 50 acres of land to be taken on sub-lease from M/s. JSSW 
Steel Ltd, Bellary . Hence the following order. 

Government Order No: Cl 103 SPI 2009, Bangalore, Dated: 28" May 2009 

In the circumstances explained above, The Government is pleased to approve the project 

proposal of M/s Jindal Saw Limited., Bellary. 

INFRASTRUCTRE FACILITIES: 

Land: For manufacture of “ Spiral Welded Steel Pipes” in 50 acres of land to be taken on sub-lease from 
M/s. JSW Steel Ltd, Bellary . 

Power: GESCOM to service 3000 KVA power supply. 


೨೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





Environment Clearance: The promoters are advised to obtain EC from State. No work shall commence 
without prior approval to EC, as per prevailing Law. 
Pollution Control:- The promoters are advised to obtain consent from KSPCB to establish the units. 
Building and Machinery / Layout Plan Approval:- The promoters to obtain prior approval for proposed 
building plan and machinery layout from factories and boilers Department. 
Employment: The Company shall prepare a plan for development of human resource required for the 
project, train local people and provide employment to these trained local youth and comply with 
Government policy providing Employment to local people. A copy of human resource development plan 
shall be sent to the Commissioner for |.೧. & Director of Industries and Commerce for monitoring. 
Incentives and Concessions:- As applicable under Industrial Policy 2009-14. 
Statutory Approval and Clearances: Company to obtain statutory Clearance and approval as 
applicable. 
Others: 
The promoter shall provide employment to local Kannadigas as per Dr.Sarojini Mahishi Report, wherever 
possible solar lighting and solar water heating must be adopted. There shall no violation of Zoning 
regulations. 

In pursuance of the decision of the SLWCC, Government has no objection to sub-lease 50 acres 
of land to M/s Jindal Saw Limited from M/s JSW Steel Ltd., as per the schedule given below: 















































Sl. Village Survey Extent 
No. Nos. [Acres] 
1. Yerabanahalli 12 2.16 
2. Yerabanahalli 13 24.84 
3. Yerabanahalli 14 6.11 
4. Yerabanahalli 18 2.72 
5. Yerabanahalli 48A 2.03 
6. Yerabanahalli 48B 5.00 
7. Yerabanahalli 112 7.14 

Total 50.00 
By Order and in the name of the Governor of Karnataka, 
P.R. 1537 APARNA PAVATE 


Desk Officer (Technical Cell), Commerce & Industries Department. 

Sub: Exemption of Entry Tax on Plant & Machinery & Works Contract Tax to M/s Toyota 

Kirloskar Motor Ltd., Bidadi, Ramanagaram District for their expansion project - Reg. 
Read: Letter No. TKM/IPO-EA/2009/03 dated 13.02.2009 of M/s Toyota Kirloskar Motor Ltd., 
Bidadi Industrial Area, Ramanagaram District. 
Preamble: 

M/s Toyota Kirloskar Motors Ltd., Bidadi Industrial Area, Ramanagaram District has taken up 
expansion project for manufacturing of small / compact cars with an investment of Rs.4,043 Crores over a 
period of seven years starting from 2009-2016, generating direct employment to 2400 persons & indirect 
employment to 3000 persons. They have requested for exemption of Entry Tax on Plant & Machinery and 
Tax on Works Contract starting from 2009-10 to 2013-14 vide their letter dated 13.02.2009 read above. 

The request of the company has been considered keeping in view of the following:- 

॥) In the present economic recession, especially in the automobile sector, this is likely to be the 
largest investment we will attract for sometime. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೩೩ 





ii) Toyota has reportedly put all their investment plans around the entire world ‘on hold’, except this 
expansion which is going ahead as planned. This would be the first/small compact car 
manufacture by Toyota and would re-inforce Karnataka as an important place in the ‘automobile 
industry’ worldwide. 

iii) Being a manufacturing industry, there are positive spin-offs by way of development of ancillary 
industries and sub-contracting functions apart from direct and indirect employment in the 
manufacturing and service support industry that would come-up. 

iv) The presence of Toyota in the State acts as a beacon for other manufacturers in the ‘automobile 
sector’. This is important in context of the ‘Global Investors Meet’ that is scheduled in the current 
financial year. 

The proposal was sent to Finance Department for concurrence. The Finance Department has 
agreed for the said proposal vide Note No. FD 31 CSL 2009 dated 20.05.2009. 
The proposal has been approved in the Cabinet meeting held on 05.06.2009. 
Hence the following order. 
Government Order No. Cl 432 SPI 2005, Bangalore Dated: 12" June 2009 
Under the circumstances explained above, Government is pleased to approve the proposal of M/s 
Toyota Kirloskar Motors Ltd., Bangalore for extending exemption of Entry Tax on Plant & Machinery and 
Works Contract Tax for a period of 3 years i.e. from 01.06.2009 to 31.05.2012 for its expansion project, 
subject to the following condition imposed by the Finance Department: 
“ಮೆ: ಟೊಯೋಟಾ ಕಿರ್ಲೋಸ್ಕರ್‌ ಸಂಸ್ಥೆಯು ಮುಂದಿನ 2 ವರ್ಷಗಳಲ್ಲಿ ಪ್ರಾರಂಭಿಸಲು ಉದ್ದೇಶಿಸಿರುವ 
ಎರಡನೇ ಸ್ಥಾವರಕ್ಕೆ ಕಂಪನಿಯು ಸುಮಾರು 3200 ಕೋಟಿ ರೂ.ಗಳನ್ನು ಹೂಡಿಕೆ ಮಾಡಲು ಉದ್ದೇಶಿಸಿದೆ. 
ಇದು ಮೂರನೇ ವರ್ಷಕ್ಕೂ ಮುಂದುವರೆಯುವ ಸಾಧ್ಯತೆ ಇರುತ್ತದೆ. ಈ ದೃಢ ಹೂಡಿಕೆಯ ಯೋಜನೆ 
ಮತ್ತು ಪ್ರಸ್ತುತ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಆರ್ಥಿಕ ಇಲಾಖೆಯು 3 ವರ್ಷದ ಅವದಿಗೆ 
ಪ್ರವೇಶ ತೆರಿಗೆ ಮತ್ತು ವರ್ಕ್‌ ಕಾಂಟ್ರಾಕ್ಸ್‌ ತೆರಿಗೆಯಿಂದ ವಿನಾಯಿತಿಯನ್ನು ನೀಡಲು ಈ ಕೆಳಗಿನ 
ಷರತ್ತಿನೊಂದಿಗೆ ಒಪ್ಪಿದೆ. 
ಮೆ: ಟೊಯೋಟಾ ಕಿರ್ಲೋಸ್ಕರ್‌ ಮೋಟಾರ್‌ ಲಿಮಿಟೆಡ್‌ ನೇರವಾಗಿ 3200 ಕೋಟಿ ರೂ.ಗಳನ್ನು ಹೂಡಿಕೆ 
ಮಾಡಿದ್ದಲ್ಲಿ ಮಾತ್ರ ವಿನಾಯಿತಿಯನ್ನು ನೀಡಲಾಗುವುದು.” 
This order issues with the concurrence of Finance Department Note No. FD 31 CSL 2009 dated 
20.05.2009 and Cabinet meeting held on 05.06.2009. 
By order and in the name of Governor of Karnataka 
P.R. 1579 APARNA PAVATE 
Desk Officer (Technical Cell), Commerce & Industries Department 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ: ಬಿಜಾಪುರ ಜಿಲ್ಲೆ, ಇಂಡಿ ತಾಲ್ಲೂಕು, ಅಥರ್ಗಾ ಹೊನ್ನಳ್ಳಿ ರಸ್ತೆ ಹತ್ತಿರ ದೊಡ್ಡಹಳ್ಳಕ್ಕೆ ಅಡ್ಡಲಾಗಿ ಸೇತುವೆ 
ಸಹಿತ ಬಾಂದಾರ ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆಸನೀಇ 02 ನಯೋಕಾ 2009, ದಿನಾಂಕ 05/02/09 
2. ದಿನಾಂಕ 14/04/09ರ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರ 
ಪತ್ರ ಸಂಖ್ಯೆ:ಮುಇಂ/ಸನೀ(ಉ)ವ/ಬಿಜೆಪಿ/ಪಿಬಿ-9/ಅಥರ್ಗಾ ಹೊನ್ನಳ್ಳಿ ಬ್ರಿಡ್ಜ್‌ ಕಂ ಬ್ಯಾರೇಜ್‌/ 
2008-09/2888. 
3. ಅಧ್ಯಕ್ಷರು. ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್‌, 
ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ರವರ ಪತ್ರ ಸಂಖ್ಯೆಮುಸದ/ಆಪ್ತ ಶಾಖೆ/ಟೆಂಡರ್‌/ 
09-10. 


೨೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಪ್ರಸ್ತಾವನೆ: 

ಬಿಜಾಪುರ ಜಿಲ್ಲೆ, ಇಂಡಿ ತಾಲ್ಲೂಕು, ಅಥರ್ಗಾ ಹೊನ್ನಳ್ಳಿ ರಸ್ತೆ ಹತ್ತಿರ ದೊಡ್ಡಹಳ್ಳಕ್ಕೆ ಅಡ್ಡಲಾಗಿ ಸೇತುವೆ ಸಹಿ 
ಬಾಂದಾರ ನಿರ್ಮಾಣ ಕಾಮಗಾರಿಯ 210.00 ಲಕ್ಷ ರೂ.ಗಳ ಅಂದಾಜು ಪಟ್ಟಿಗೆ ಮೇಲೆ(1)ರಲ್ಲಿ ಓದಲಾದ ದಿನಾಂಕ 
05/02/09ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ 
ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 











1 [ರಾಜ್ಯ ಟೆಂಡರ್‌ ಬಕಟನ್‌ 13/02/09 
2 | ವಿಜಯ ಕರ್ನಾಟಕ ದಿನಪತ್ರಿಕೆ ದಿ:14/02/09 
3 [ಇಂಡಿಯನ್‌ ಎಕ್‌ಪ್ರಸ್‌ ಆಂಕ್ಷ ದನಷತ 14/02/09 

















ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 9 ಜನ ಗುತ್ತಿಗೆದಾರರ ಪೈಕಿ ಇಬ್ಬರು 
ಗುತ್ತಿಗೆದಾರರು ಮಾತ್ರ ನಿಗದಿತ ದಿನದಂದು ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ತಾಂತ್ರಿಕ ಬಿಡ್‌ 
ಅನ್ನು ದಿನಾಂಕ 25/02/09ರಂದು ತೆರೆಯಲಾಗಿ ಇದರಲ್ಲಿ ಒಬ್ಬರು ಗುತ್ತಿಗೆದಾರರ ಟೆಂಡರ್‌ ಮಾತ್ರ ಅರ್ಹವಾಗಿದ್ದು, ಅವರ 
ಆರ್ಥಿಕ ಬಿಡ್‌ನ್ನು ಅಂದೇ ತೆರೆಯಲಾಗಿದೆ. ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ 
ಕೆಳಕಂಡಂತಿದೆ: 

















ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.1,88,07,750/- 
ಪ್ರಸ್ತ ಸಾಲನ ದರಷಟ್ಟಹ ದರಗಫನ್ನು ಪರಗಣನದಾಗ ಟಂಡರಗೆ ಇಡಲಾದ ಪಾತ್ರ 51553355557: 
i ನ ಮತ್ತು | ಟ್ರಡರ್‌ನಲ್ಲಿ ಗುತ್ತಿಗೆದಾರರು ಮ ಪ್ರಸಕ್ತ ಸಾಲಿನ 
ಕ್ರಸಂ ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ 
ಟೆಂಡರಿನ ಮೊತ ನನು ಕವ ಡಾವರ ಡಲ 
ಶ್ರೀ/ಮೆಸರ್‌ ತ್ತ ಹೆಚ್ಚಳ ಕ 
1 ಎ.ಎಸ್‌.ಪಾಟೀಲ್‌ ರೂ.2,20,44,775/- 17.21 ಹೆಚ್ಚು 10.59 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು 























ಮೇಲ್ಕಂಡಂತೆ ಶ್ರೀ ಎ.ಎಸ್‌.ಪಾಟೀಲ್‌, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ 
ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 19.59ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು 
ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/05/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ.184,33,095-00ಗಳ ಮೇಲೆ ಶೇಕಡ 14.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ.2,11,05,893-00ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್‌.ಎಸ್‌. ಪಾಟೀಲ್‌, 1ನೇ ದರ್ಜೆ ಗುತ್ತಿಗೆದಾರರು, ಬಿಜಾಪುರ ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 27 ಅಪಿಬ೦ 2009, ಬೆಂಗಳೂರು, ದಿನಾಂಕ: 4ನೇ ಜುಲೈ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆ, ಇಂಡಿ ತಾಲ್ಲೂಕು, ಅಥರ್ಗಾ ಹೊನ್ನಳ್ಳಿ ರಸ್ತೆ 
ಹತ್ತಿರ ಡ್ಡಹಳ್ಳಕ್ಕೆ ಅಡ್ಡಲಾಗಿ ಸೇತುವೆ ಸಹಿತ ಬಾಂದಾರ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟ 
ಹಾಗೂ ಪ್ರಸಕ್ತ ಸಾಲಿನ ದರಪಟ್ಟಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ.184,33,095-00ಗಳ ಮೇಲೆ ಶೇಕಡ 
14.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ.2,11,05,893-00ಗಳಿಗೆ (ಎರಡು ಕೋಟಿ ಹನ್ನೊಂದು ಲಕ್ಷದ ಐದು ಸಾವಿರದ 
ಎಂಟುನೂರ ತೊಂಭತ್ತೂರು ರೂ.ಗಳು ಮಾತ್ರ) ಶ್ರೀ ಎಸ್‌.ಎಸ್‌.ಪಾಟೀಲ್‌, 1ನೇ ದರ್ಜೆ ಗುತ್ತಿಗೆದಾರರು, ಬಿಜಾಪುರ ಇವರಿಗೆ 
ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೩೫ 





3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
ಈ ಆದೇಶವನ್ನು A ಇಲಾಖೆಯ ಆದೇಶ ಸಂಖ್ಯೆ: :ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20/01/2003ರಲ್ಲಿ 
ಇಲಾಖಾ ಕುರ್ಚರ್ಜಾಜವುಗ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1604 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ: ಶ್ರೀ ಸೋಸಲೆ ಇಂಧುದರ್‌, ವಿಚಾರಣಾಧಿಕಾರಿಗಳು, ಹಾಗೂ ಜಿಲ್ಲಾ ಸೆಷನ್ಸ್‌ (ನಿವೃತ್ತ). ಇವರಿಗೆ ವಿಚಾರಣಾ 
ವರದಿ ಸಲ್ಲಿಸಿರುವುದಕ್ಕಾಗಿ ಗೌರವ ಧನ ಮತ್ತು ವಾಹನ ಭತ್ಯೆ ಮಂಜೂರಾತಿ ಬಗ್ಗೆ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 78 ಎಸ್‌ಇಎನ್‌ 2005, ದಿನಾಂಕ: 12.09.2006. 
2. ಶ್ರೀ ಸೋಸಲೆ ಇಂಧುದರ್‌, ನಿವೃತ್ತ ನ್ಯಾಯಾದೀಶರ ಪತ್ರ, ದಿನಾಂಕ: 13.05.2009. 
ಪ್ರಸ್ತಾವನೆ: 
ಶ್ರೀ ಹೆಚ್‌.ಕೆ. ಹೊರ್ತಿಕರ್‌, ನಿವೃತ್ತ ಮುಖ್ಯ ಇಂಜಿನಿಯರ್‌ ಅವರು ಮುಖ್ಯ ಇಂಜಿನಿಯರ್‌ ರಾಷ್ಟ್ರೀಯ ಹೆದ್ದಾರಿ 
ಬೆಂಗಳೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಗರ ಸೇತುವೆ ಸುಂಕ ಸಂಗಹಣ ಸ ಗುತ್ತಿಗೆಯ ಗುತ್ತಿಗೆದಾರರಿಗೆ 
ಕಡಿಮೆ ದಂಡ ವಿಧಿಸಿ ಕರ್ತವ್ಯ ಲೋಪ ಎಸಗುವ ಮೂಲಕ ಸರ್ಕಾರಕ್ಕೆ ಅಪಾರ ಆರ್ಥಿಕ ನಷ್ಟ “ಉಂಟುಮಾಡಿರುವುದು 
ಹಾಗೂ ಕರಾರಿನಂತೆ ಕ್ರಮ ಜರುಗಿಸದೇ ಕರಾರಿನಲ್ಲಿನ ಷರತ್ತನ್ನು ಉದ್ದೇಶ ಪೂರ್ವಕವಾಗಿ ಉಲ್ಲಂಘಿಸಿದ ಆರೋಪಕ್ಕಾಗಿ 
ಶ್ರೀ ಹೆಚ್‌.ಕೆ. ಹೊರ್ತಿಕರ್‌ ನಿವೃತ್ತ ಮುಖ್ಯ ಇಂಜಿನಿಯರ್‌ ಇವರು ಎರುದ್ಧ ಕೆಸಿಎಸ್‌ಆರ್‌ ನಿಯಮ 214ರ ರನ್ವಯ ಮೇಲೆ 
(1ರಲ್ಲಿ ಓದಲಾದ ದಿನಾಂಕ: 12.09.2006ರ ಸರ್ಕಾರಿ ಆದೇಶದಲ್ಲಿ ಇಲಾಖಾ ವಿಚಾರಣೆಯನ್ನು ಆದೇಶಿಸಿ ನಿವೃತ್ತ 
ನ್ಯಾಯಾಧೀಶರಾದ ಶ್ರೀ ಎಸ್‌. ಇಂದೂಧರ ಇವರನ್ನು ವಿಚಾರಣಾಧಿಕಾರಿಯಾಗಿ ನೇಮಿಸಲಾಗಿತ್ತು ವಿಚಾರಣಾಧಿಕಾರಿಗಳು ಈ 
ಪ್ರಕರಣದ ಇಲಾಖಾ ವಿಚಾರಣೆ ಮುಗಿಸಿ, ಮೇಲೆ (2)ರಲ್ಲಿ ಓದಲಾದ ದಿನಾಂಕ: 13.05.2009ರ ಪತ್ರದಲ್ಲಿ ಸರ್ಕಾರಕ್ಕೆ 
ವಿಚಾರಣಾ ವರದಿಯನ್ನು ಸಲ್ಲಿಸಿರುತ್ತಾರೆ. ಆದ್ದರಿಂದ ಸದರಿ ವಿಚಾರಣಾಧಿಕಾರಿಯವರಿಗೆ ನಿಯಮಗಳ ಪ್ರಕಾರ ಗೌರವ ಧನ 
ಮತ್ತು ವಾಹನ ಭತ್ಕೆಯನ್ನು ಮಂಜೂರು ಮಾಡಲು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 78 ಎಸ್‌ಇಎನ್‌ 2005, ಬೆಂಗಳೂರು, ದಿನಾಂಕ: 30ನೇ ಜೂನ್‌ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನಲೆಯಲ್ಲಿ ಶ್ರೀ ಸೋಸಲೆ ಇಂದುಧರ್‌, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, 
ವಿಚಾರಣಾ ವರದಿ ಸಲ್ಲಿಸಿರುವ ಕಾರಣ ಇವರಿಗೆ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ. 22 ಸೇಣವಿ 2007, 
ದಿನಾಂಕ:11.04.2008 ರನ್ವಯ, ರೂ. 8000/-ಗಳ ಗೌರವಧನ ಹಾಗೂ ರೂ. 1500/-ಗಳ ವಾಹನ ಭತ್ಯೆಯನ್ನು ಮಂಜೂರು 
ಮಾಡಲಾಗಿದೆ. 
ಈ ವೆಚ್ಚವನ್ನು ಆಯವ್ಯಯದ ಲೆಕ್ಕಶೀರ್ಷಿಕೆ 2052/ಸಚಿವಾಲಯ, ಸಾಮಾನ್ಯ ಸೇವೆಗಳು-090, ಸಚಿವಾಲಯ-01, 
ಕರ್ನಾಟಕ ಸರ್ಕಾರ ಸಚಿವಾಲಯ-051, ಸಾಮಾನ್ಯ ವೆಚ್ಚಗಳು ಇಲ್ಲಿ ಭರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌ 
ಪಿ.ಆರ್‌. 1605 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3). 
ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ: ಉಳ್ಳಾಲ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ರೂ.6571.00 ಲಕ್ಷಗಳಲ್ಲಿ ಕಲ್ಪಿಸುವ ಯೋಜನೆಗೆ 
ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: ವ್ಯನಿ. ಕನನೀಸ ಮತ್ತು ಒಚ ಮಂಡಳಿ, ಬೆಂಗಳೂರು ರವರ ಪತ್ರ ಸಂಖ್ಯೆಕಜಮಂ೦ /ತಾಂತ್ರಿಕ/ಉಳ್ಳಾಲ- 
ಒ.ಚೆ.ಯೋ-01/381/2009-10 ದಿನಾ೦ಕ:21.05.2009 


ಉಳ್ಳಾಲ ಪಟ್ಟಣವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲ್ಲೂಕಿನಲ್ಲಿದ್ದು, ಅರಬಿ ಸಮುದದ ತೀರದಲ್ಲಿರುತ್ತದೆ. 
ಪಟ್ಟಣದ ಜನಸಂಖ್ಯೆಯು 2001ರ ಜನಗಣತಿಯ ಪ್ರಕಾರ 49861 ಇದ್ದು ಪ್ರಸ್ತುತ 60000 ಇರುತ್ತದೆ. ಪ್ರಸ್ತುತ ಈ ಪಟ್ಟಣಕ್ಕೆ 
ತೆರದ ಹಾಗೂ ಕೊಳವೆ ಬಾವಿಗಳಿಂದ ದಿನಂಪ್ರತಿ ತಲಾ 50 ಲೀಟರ್‌ ನಂತೆ ಪುರಸಭೆವತಿಯಿ೦ದ ನೀರು ಸರಬರಾಜು 


೨೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


ಮಾಡುತ್ತಿದ್ದು, ಎಡಿಬಿ ಯೋಜನೆಯಡಿ ನೇತ್ರಾವತಿ ನದಿ ಮೂಲದಿಂದ ದಿನಂಪ್ರತಿ ತಲಾ 135 ಲೀಟರ್‌ನಂತೆ ನೀರು 
ಸರಬರಾಜು ಮಾಡಲು ಯೋಜನೆಯು ಅನುಷ್ಠಾನಗೊಳ್ಳುವ ಹಂತದಲ್ಲಿದೆ. 

ಉಳ್ಳಾಲ ಪಟ್ಟಣಕ್ಕೆ ಹಾಲಿ ಯಾವುದೇ ಒಳಚರಂಡಿ ವ್ಯವಸ್ಥೆ ಇರುವುದಿಲ್ಲ. ಈ ಪಟ್ಟಣದ ತ್ಯಾಜ್ಯ ನೀರು, ಮಳೆನೀರು 
ತೆರದ ಚರಂಡಿಗಳಲ್ಲಿ ಹರಿಯುತ್ತಿದ್ದು, ಪಟ್ಟಣದ ಪರಿಸರವು ಹಾಳಾಗುತ್ತಿದೆ. ಆದ್ದರಿಂದ ಒಳಚರಂಡಿ ವ್ಯವಸ್ಥೆಯನ್ನು 2011ನೇ 
ಸಾಲಿನಲ್ಲಿ ಅಂದಾಜಿಸಲಾದ 75650 ಹಾಗೂ ಮಧ್ಯಂತರ ಹಂತವಾದ 2026ಕ್ಕೆ 126085 ಮತ್ತು ಅಂತಿಮ ಹಂತ 2041ಕ್ಕೆ 
204237 ಜನಸಂಖ್ಯೆನ್ನು ಪರಿಗಣಿಸಿ ಯೋಜನೆ ರೂಪಿಸಿ, ಯೋಜನೆಯನ್ನು 2010-11 ನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸಲು 
ಉದ್ದೇಶಿಸಲಾಗಿದೆ. 

ಉಳ್ಳಾಲ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸದಿರುವ ಬಗ್ಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರುವ ರಿಟ್‌ 
ಅರ್ಜಿ ಸಂಖ್ಯೆ:4861/2007 (01-೦೧೦) ಇತ್ಕಾರ್ಥಕ್ಕೆ ಬಾಕಿ ಇದ್ದು, ಈ ಯೋಜನೆಯನ್ನು ಪ್ರಸ್ತುತ ಸಾಲಿನಲ್ಲಿ 
ಕೈಗೆತ್ತಿಕೊಳ್ಳಲಾಗುವುದೆಂದು ಸರ್ಕಾರವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರ ಸಲ್ಲಿಸಿರುತ್ತದೆ. 

ಈ ಯೋಜನೆಯನ್ನು 2009-10ನೇ ಸಾಲಿನ ಮಂಡಳಿ ಹಾಗೂ ಮಂಗಳೂರು ವೃತದ ಲೋಕೊಪಯೋಗಿ, 
ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆಯ ದರಪಟ್ಟಿಯಂತೆ ರೂ.6571.00 ಲಕ್ಷಗಳಿಗೆ ತಯಾರಿಸಿದ್ದು, ಈ ಕೆಳಕಂಡ 
ಆರ್ಥಿಕ ಮಾದರಿಯಲ್ಲಿ ಯೋಜನೆನ್ನು ಕೈಗೆತ್ತಿಕೊಳ್ಳಲು ಉದ್ದೇಶಿಸಿ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಕೋರಿ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ರವರು ಮೇಲೆ ಓದಲಾದ 
ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 





ಆರ್ಥಿಕ ಸಂಸ್ಥೆಗಳಿಂದ ಸಾಲ ಶೇ.50 ರೂ.3285.50 ಲಕ್ಷಗಳು 
ಸರ್ಕಾರದ ಸಾಲ ಶೇ.30 ರೂ.1971.30 ಲಕ್ಷಗಳು 
ಸ್ಥಳೀಯ ಸಂಸ್ಥೆಯ ವಂತಿಗೆ ಶೇ.20 ರೂ.1314.20 ಲಕ್ಷಗಳು 
ಒಟ್ಟು ರೂ.6571.00 ಲಕ್ಷಗಳು 
ಈ ಯೋಜನೆಯನ್ನು 2009-10 ನೇ ಸಾಲಿನ ಮಂಡಳಿಯ ಕ್ರಿಯಾ ಯೋಜನೆಯಲ್ಲಿ ಸೇರಿಸಲು ಕ್ರಮ 
ತೆಗೆದುಕೊಳ್ಳಲಾಗುತ್ತದೆ. 


ಮಂಡಳಿಯ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆನಅಇ 14 ಯುಡಿಎಸ್‌ 2009, ಬೆಂಗಳೂರು, ದಿನಾಂಕ: 23ನೇ ಜೂನ್‌ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉಳ್ಳಾಲ ಪಟ್ಟಣಕ್ಕೆ ರೂ.6571.00 (ಆರು ಸಾವಿರದ ಐನೂರ 
ಎಪ್ಪತ್ತೊಂದು ಲಕ್ಷಗಳು ಮಾತ್ರ) ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಯೋಜನೆಯನ್ನು ಕರ್ನಾಟಕ 
ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು “ಒಳಚರಂಡಿ ಯೋಜನೆಯಡಿ” ಕೈಗೆತ್ತಿಕೊಳ್ಳಲು ಈ ಕೆಳಕಂಡ 
ಷರತ್ತು ಮತ್ತು ನಿಬಂಧನೆಗೊಳಪಟ್ಟು ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದೆ. 
1. KUWSDB has to pass a resolution approving the project. 
2. Adequate provision of 1/3 of the estimated cost of this project should be made in the 
Board annual action plan for the year 2009-10. 
3. Escalation charges should not be more than 5% and the estimate should be revised 
accordingly. 
Water rates as proposed by KUWS&DB has to be implemented to meet ೦ & M cost. 
KTTP provisions, quality control and timely completion should ensured. 
Escalation cost will not be borne by the Government. 
ಸದರಿ ಕಾಮಗಾರಿಯನ್ನು ಕೈಗೊಳ್ಳುವಾಗ ಕರ್ನಾಟಕ ಸಾರ್ವಜನಿಕ ಸಂಗಹಣೆಯಲ್ಲಿ ಪಾರದರ್ಶಕತೆ 
ಅಧಿನಿಯಮ 1999 ಮತ್ತು ನಿಯಮ 2000 ನ್ನು ಪಾಲಿಸುವುದು. 
8. ಅಂದಾಜು ಪರಿಷ್ಕರಣೆಗೆ ಯಾವುದೇ ಅವಕಾಶ ನೀಡಕೂಡದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ 334 Exp-9:2009 ದಿನಾಂಕ: 06.06.2009 ರಲ್ಲಿ 


ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 


ದಾಲ ಹ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1614 ಸಿ.ಟಿ. ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೩೭ 





ಜಲಸಂಪನ್ಮೂಲ ಸಚಿವಾಲಯ 
ವಿಷಯ: ಮೈಸೂರು ಜಿಲ್ಲೆ, ಹೆಚ್‌.ಡಿ.ಕೋಟೆ ತಾಲ್ಲೂಕು ಪಡುಕೋಟೆ ಕಾವಲ್‌ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಸದರಿ ಗ್ರಾಮದ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28(ಎ)ರ 
ಐತೀರ್ಪಿನಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ಇವರ ದಿನಾ೦ಕ 03/12/08ರ 
ಪತ್ರ ವ್ಯವಹಾರದೊಂದಿಗೆ ಅಂತ್ಯಗೊಂಡಿರುವ ಪತ್ರ ಸಂಖ್ಯೆ:ಮುಸನೀ(ದ)/ಲೆಶಾ/ಲೆಸ/1-3/ಭೂಸ್ವಾಧೀನ/ 
08-09/2665. 
ಪ್ರಸ್ತಾವನೆ: 
ಮೇಲೆ ಓದಲಾದ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ರವರ ದಿನಾ೦ಕ 
03/2/08ರ ಪತ್ರದಲ್ಲಿ ಮೈಸೂರು ಜಿಲ್ಲೆ, ಹೆಚ್‌.ಡಿ.ಕೋಟೆ ತಾಲ್ಲೂಕು ಪಡುಕೋಟೆ ಕಾವಲ್‌ ಸಣ್ಣ ನೀರಾವರಿ ಕೆರೆ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಪಡುಕೋಟೆ ಕಾವಲ್‌ ಗ್ರಾಮದ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 
28(ಎ)ರಡಿ ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಹುಣಸೂರು ಇವರು ಹೊರಡಿಸಿದ ಐತೀರ್ಪಿನಂತೆ 
ಪರಿಹಾರ ಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಈ ಕೆರೆಯ ಮೂಲ ಭೂಸ್ವಾಧೀನ ಪ್ರಕ್ರಿಯೆಯ 
ವಿವರಗಳು ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 10/11/1983 
-. ಉಪ ವಿಭಾಗಾಧಿಕಾರಿಗಳ ಐತೀರ್ಪಿನ ದಿನಾಂಕ 03/10/1988. 
ಮೈಸೂರು ಜಿಲ್ಲೆ, ಹೆಚ್‌.ಡಿ.ಕೋಟೆ ತಾಲ್ಲೂಕಿನ ಪಡುಕೋಟೆ ಕಾವಲ್‌ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಪಡುಕೋಟೆ ಕಾವಲ್‌ ಗ್ರಾಮದ ಸ.ನ೦.1/424ರ 2-38 ಎಕರೆ ಜಮೀನಿಗೆ ಎಲ್‌.ಎ.ಸಿ. 
ಸಂಖ್ಯೆ:854/92ರಲ್ಲಿ ಸಿವಿಲ್‌ ನ್ಯಾಯಾಲಯವು ನೀಡಿದ ತೀರ್ಪಿನ್ನು ಉಲ್ಲೇಖಿಸಿ ಇದೇ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸೇರಿದ್ದ 
ಕೆಳಕಂಡ ಪಡುಕೋಟೆ ಕಾವಲ್‌ ಗ್ರಾಮದ ಸ.ನಂ.1/424ರ ಜಮೀನಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28(ಎ)ರಡಿ ಹೆಚ್ಚಿನ 
ಪರಿಹಾರ ಧನಕ್ಕೆ ಐತೀರ್ಪು ನೀಡಿದ್ದಾರೆ. ಈ ಐತೀರ್ಪಿನಂತೆ ಪಾವತಿಸಬೇಕಾದ ಪರಿಹಾರ ಧನದ ಮೊತ್ತದ ವಿವರ 
ಕೆಳಕಂಡಂತಿದೆ: 








ಪೆಡುಕೋಟೆ ಭೂ.ಸ್ತಾ ಕಾಯೆ ಕಲಂ 1. 
ಕ್ತ ವಿಸೀರ್ಣ ವೆ ದಿ ಪರಿಹಾರ ಮೊತ 
ಸ ಕಾವಲ್‌ ಗ್ರಾಮದ ಡ್‌ 28(ಎ)ರಡಿ ಐತೀರ್ಪಿನ ಸಂಖ್ಯೆ 3. 
ಸಂ ಎ-ಗುಂ. ಠಿ ರೂ.ಗಳಲ್ಲಿ 
ಸ.ನಂ. ಮತ್ತು ದಿನಾಂಕ ೫ 
ಎಲ್‌ಎಕ್ಸೂ ಸಿಆರ್‌ 391/05-06, 
1 1/424 2-38 ರಿ 2,21,726-00 
/ ದಿನಾಂಕ 02/05/07 























ವಿಷಯವನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 61 ಭೂಸ್ಥಾಪ್ರ 2009, ಬೆ೦ಗಳೂರು, ದಿನಾಂಕ: 18ನೇ ಜೂನ್‌ 2009 

ಮೈಸೂರು ಜಿಲ್ಲೆ. ಹೆಚ್‌.ಡಿ.ಕೋಟೆ ತಾಲ್ಲೂಕು ಪಡುಕೋಟೆ ಕಾವಲ್‌ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಪಡುಕೋಟೆ ಕಾವಲ್‌ ಗ್ರಾಮದ ಸ.ನಂ.1/424ರ 2-38 ಎಕರೆ ಜಮೀನಿಗೆ ಭೂಸ್ವಾಧೀನ ಕಾಯ್ದೆ 
ಕಲಂ 28(ಎ)ರ ಪ್ರಕಾರ ಉಪ ವಿಭಾಗಾಧಿಕಾರಿ ಹಾಗೂ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹುಣಸೂರು ಇವರು 
ಹೊರಡಿಸಿರುವ ದಿನಾಂಕ 03/10/88ರ ಐತೀರ್ಪಿನಂತೆ ರೂ.2,21,726-00ಗಳನ್ನು (ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರದ 
ಏಳುನೂರ ಇಪ್ಪತ್ತಾರು ರೂ.ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು 
ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ 
ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2009-10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾ೦ಕ 16/05/2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1623 ಕೆ. ಸುಧಾಕರ ಶೆಟ್ಟ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


೨೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ವಿಷಯ: ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲ್ಲೂಕಿನ ಅ೦ಗಾರಗಟ್ಟಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನ ಪಡಿಸಿಕೊಳ್ಳಲಾದ 
ಜಮೀನುಗಳಿಗೆ ರಾಣೆಬೆನ್ನೂರಿನ ಮಾನ್ಯ ಸಿವಿಲ್‌ ನ್ಯಾಯಾಲಯವು ಎಲ್‌.ಎ.ಸಿ. ಪ್ರಕರಣಗಳಲ್ಲಿ ನೀಡಿರುವ 
ತೀರ್ಪಿನ ಅನುಸಾರ ಪರಿಹಾರ ಧನ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 25/03/09ರ ಪತ್ರ 
ಸಂಖ್ಯೆಮುಇಂ/ಸನೀ(ಉ)ವ/ಬಿಜಾ/ಭೂಸ್ವಾಪ/2008-09/2226. 
ಪ್ರಸ್ತಾವನೆ: 
ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ ಹಾವೇರಿ 
ಜಿಲ್ಲೆ, ಬ್ಯಾಡಗಿ ತಾಲ್ಲೂಕಿನ ಅಂಗಾರಗಟ್ಟ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮಾಸಣಗಿ ಗ್ರಾಮದ ಸರ್ವೆ ನಂ: 
163/5 ಮತ್ತು 156/5ರ ಒಟ್ಟು 2.18 ಎಕರೆ ಜಮೀನಿಗೆ ರಾಣೆಬೆನ್ನೂರಿನ ಸಿವಿಲ್‌ ನ್ಯಾಯಾಲಯವು ಎಲ್‌ಎಸಿ ಸಂಖ್ಯೆ: 138/06 
ಮತ್ತು 139/01ರಲ್ಲಿ ದಿನಾಂಕ: 07/09/2007ರಂದು ನೀಡಿದ ಶೀಪಿನ ಅನುಸಾರ ಹೆಚ್ಚಿನ ಪರಿಹಾರ ಧನ ಪಾವತಿಸಲು 
ರೂ. 14,71,284/-ಗಳನ್ನು ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. 
ಮಾನ್ಯ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನ ಪ್ರಕ್ರಿಯೆಯ 
ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ: 11/1/1999 
- ಸ್ವಾಧೀನಗೊಳಪಟ್ಟ ಜಮೀನುಗಳಿಗೆ ಭೂಸ್ಪಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 
ದಿನಾಂಕ:25/4/2001. 
-  ಸ್ಪಾಧೀನಗೊಳಪಟ್ಟ ಜಮೀನುಗಳನ್ನು ಕಬ್ಬೆ ಪಡೆದ ದಿನಾಂಕ: 22/10/970. 
ಭೂಸ್ವಾಧೀನಗೊಳಪಟ್ಟ ಬ್ಯಾಡಗಿ ತಾಲ್ಲೂಕಿನ ಮಾಸಣಗಿ ಗ್ರಾಮದ ಸರ್ವೆ ನಂ: 163/5ರ 1-18 ಎಕರೆ ಮತ್ತು ಸರ್ವೆ 
ನಂ: 156/5ರ 1-00 ಎಕರೆ ಜಮೀನಿನ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಹಣ ಪಡೆದು ಇನ್ನೂ 
ಹೆಚ್ಚುವರಿ ಪರಿಹಾರಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಾಲಂ 18(1)ರಡಿ ರಾಣೆಬೆನ್ನೂರಿನ ಸಿವಿಲ್‌ ನ್ಯಾಯಾಲಯ (ಹಿರಿಯ ಶ್ರೇಣಿ) 
ದಲ್ಲಿ ಎಲ್‌ಎಸಿ ಸಂಖ್ಯೆ: 138/06 ಮತ್ತು 139/06ರ ಪ್ರಕರಣಗಳನ್ನು ದಾಖಲಿಸಿದ್ದರು. ಈ ಪ್ರಕರಣಗಳಲ್ಲಿ ಮಾನ್ಯ ಸಿವಿಲ್‌ 
ನ್ಯಾಯಾಲಯವು ದಿನಾಂಕ:7/09/2007ರಂದು ನೀಡಿದ ತೀರ್ಪಿನಲ್ಲಿ ಹೆಚ್ಚಿನ ಪರಿಹಾರ ಧನಕ್ಕೆ ಆದೇಶಿಸಿದಲ್ಲದೆ 
ಸ್ವಾಧೀನಗೊಳಪಟ್ಟ ಜಮೀನುಗಳಿಗೆ ಕಬ್ಬೆ ಪಡೆದ ದಿನಾಂಕ:27/10/1970ರ೦ದ ಭೂಸ್ವಾಧೀನ ಕಾಯ್ದೆ ಕಾಲಂ 4(1)ರಡಿ 
ಹೊರಡಿಸಿದ ಅಧಿಸೂಚನೆ ದಿನಾಂಕದ ವರೆಗೆ ಭೂಮಾಲೀಕರಿಗೆ ಉಂಟಾದ ನಷ್ಟದ ಬಗ್ಗೆ ವಿಚಾರಣೆ ಮಾಡಿ ನಷ್ಟ 
ಪರಿಹಾರವನ್ನು ಮಂಜೂರು ಮಾಡುವಂತೆ ಆದೇಶಿಸಿದೆ. ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ 
ಇಲಾಖೆಯ ಕಾನೂನು ಕೋಶವು ಪತ್ರ ಸಂಖ್ಯೆ: ಆರ್‌ಡಿ 600 ಎಲ್‌ಎಸಿ (ಎಲ್‌ಸಿ) 2007 ದಿನಾಂಕ: 31/1/2008ರಲ್ಲಿ 
ಅಭಿಪ್ರಾಯ ನೀಡಿದೆ. 
ಮಾನ್ಯ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹಾವೇರಿಯ ಉಪ-ವಿಭಾಗಾಧಿಕಾರಿಗಳು ಮಾಸಣಗಿ ಗ್ರಾಮದ ಸರ್ವೆ 
ನಂ: 163/5ಕ್ಕೆ ಸಂಬಂಧಿಸಿದಂತೆ ರೂ. 5,02,806/-ಗಳ ಮತ್ತು ಸರ್ವೆ ನಂ:156/5ಕ್ಕೆ ಸಂಬಂಧಿಸಿದಂತೆ ರೂ. 3.,46,763/-ಗಳ 
ನಷ್ಟ ಪರಿಹಾರ ಧನಕ್ಕೆ ಆದೇಶಗಳನ್ನು ಹೊರಡಿಸಿರುತ್ತಾರೆ. ಈ ನಷ್ಟ ಪರಿಹಾರ ಮೊತ್ತ ಹಾಗೂ ಎಲ್‌ಎಸಿ ಪ್ರಕರಣಗಳಲ್ಲಿ ಸದರಿ 
ಸರ್ವೆ ನಂಬರ್‌ಗಳಿಗೆ ಹೆಚ್ಚಿಸಿರುವ ಪರಿಹಾರ ಮೊತ್ತ ರೂ. 6,21,715/-ಗಳು ಒಟ್ಟು ಮೊತ್ತ ರೂ. 14,71,284/-ಗಳನ್ನು 
ಬಿಡುಗಡೆ ಮಾಡುವಂತೆ ಮುಖ್ಯ ಅಭಿಯಂತರರು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ನೀಡಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 72 ಭೂಸ್ವಾಪ್ರ 2009, ಬೆಂಗಳೊರು, ದಿನಾಂಕ: 11ನೇ ಜೂನ್‌ 2009 
ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲ್ಲೂಕಿನ ಅಂಗಾರಗಟ್ಟಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನ ಪಡಿಸಿಕೊಳ್ಳಲಾದ ಮಾಸಣಗಿ 
ಗ್ರಾಮದ ಸರ್ವೆ ನಂ: 163/5ರ 1-18 ಎಕರೆ ಮತ್ತು ಸರ್ವೆ ನಂ: 156/5ರ 1-00 ಎಕರೆ ಜಮೀನಿಗೆ ರಾಣೇಬೆನ್ನೂರಿನ ಹಿರಿಯ 
ಶ್ರೇಣಿ ಸಿವಿಲ್‌ ನ್ಯಾಯಾಲಯವು ಎಲ್‌ಎಸಿ ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನಂತೆ ಹೆಚ್ಚಿನ ಪರಿಹಾರ ಮತ್ತು ನಷ್ಟ ಪರಿಹಾರ 
ಒಟ್ಟು ಮೊತ್ತ ರೂ. 14,71,284/-(ಹದಿನಾಲ್ಕು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ಎ೦ಭತ್ತಾಲ್ಕು ರೂಪಾಯಿಗಳು 
ಮಾತ್ರ)ಗಳನ್ನು ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೩೯ 





ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ 
ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2009-10ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "4702-00-100-1-00-ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಷೇಂಗಳು"-ಇತೃರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಗೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ: 16/05/2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1634 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 20 ಎಲ್‌ಆರ್‌ಎಂ 2006, ಬೆಂಗಳೂರು, ದಿನಾಂಕ: 4ನೇ ಜೂನ್‌ 2009. 

ಶ್ರೀ ಕಲ್ಮೇಶ್ವರ ದೇವಸ್ಥಾನ ಹಾಗೂ ಸಮಾಜ ಸೇವಾ ಸಮಿತಿ, ಸಾ:ದೇವಗಿರಿ ಯಲ್ಲಾಪುರ, ಹಾವೇರಿ ಜಿಲ್ಲೆ, ಇವರು 
ಹಾವೇರಿ ಜಿಲ್ಲೆ, ದೇವಗಿರಿ ಯಲ್ಲಾಪುರ ಗ್ರಾಮದ ರಿ ಸನಂ 46, ರಲ್ಲಿ 3 ಎಕರೆ ಜಮೀನನ್ನು ಧಾರ್ಮಿಕ ಉದ್ದೇಶಕ್ಕಾಗಿ 
ನಮೂನೆ 15-ಎ ಮತ್ತು ನಮೂನೆ 15-ಎಎ, ಗಳಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ ಇವರ ಪತ್ರ 
ಸಂಖ್ಯೆ;ಭೂಸು:ವಹಿ-4:2005-06 ದಿನಾಂಕ: 02-02-2006ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ 3 ಎಕರೆ ಜಮೀನನ್ನು ಖರೀದಿ 
ಪಡೆಯಲು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ, 1961ರ ಕಲ೦ 109 ರಡಿ ಅನುಮೋದನೆ/ವಿನಾಯಿತಿ ನೀಡುವ ಪಸ್ತಾವನೆ 
ಸಲ್ಲಿಸಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಖರೀದಿಸಲು ಖಾತೆದಾರರಿ೦ದ ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ ಹಾಗೂ ಸದರಿ ಜಮೀನು 
ಕರ್ನಾಟಕ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ 
ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ 
ವಿಸ್ತೀರ್ಣದ ಭೂಮಿಯನ್ನು ಷರತ್ತು ಮತ್ತು ನಿರ್ಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ 
ಕಲಂ 63, 79ಎ, 79ಬಿ ಅಥವಾ 80ರ ಅವಕಾಶಗಳಿಂದ ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109(1ಎ) ರಡಿ 
ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109(1ಎ) ಮತ್ತು ಕರ್ನಾಟಕ 
ಭೂ ಸುಧಾರಣೆ (ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38-ಬಿ ಮತ್ತು 38-ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು 
ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲ೦ 63, 79ಎ, 79ಬಿ, ಅಥವಾ 80ಕ್ಕೆ ವಿನಾಯಿತಿ ನೀಡಿ ಶ್ರೀ ಕಲ್ಮೇಶ್ವರ 
ದೇವಸ್ಥಾನ ಹಾಗೂ ಸಮಾಜ ಸೇವಾ ಸಮಿತಿ, ಸಾ:ದೇವಗಿರಿ ಯಲ್ಲಾಪುರ, ಹಾವೇರಿ ಜಿಲ್ಲೆ, ಇವರು ಹಾವೇರಿ ಜಿಲ್ಲೆ, ದೇವಗಿರಿ 
ಯಲ್ಲಾಪುರ ಗ್ರಾಮದ ರಿ ಸನಂ 46, ರಲ್ಲಿ 3 ಎಕರೆ ಜಮೀನನ್ನು ಧಾರ್ಮಿಕ ಉದ್ದೇಶಕ್ಕಾಗಿ ಖರೀದಿ ಪಡೆಯಲು ಕರ್ನಾಟಕ 
ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ 
ನೀಡಲಾಗಿದೆ:- 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 
ಜಮೀನನ್ನು ಎರಡು ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ 
ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 
51 ಪೇಯ್ಡ್‌ ಅಪ್‌ ಷೇರು ಬಂಡವಾಳ ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ 
ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ/ಸಂಸ್ಥೆ ಒಂದಕ್ಕೆ ಖಾತರಿ 


೨೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು 
ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ.ಡಿ.ಪಿ/ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅದರಂತೆ 
ಅನುಮತಿ ಪಡೆದು ಉಪಯೋಗಿಸತಕ್ಕದ್ದು. 

4. ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ, 1961ರ ಕಲಂ 109 ರನ್ವಯ ವಿನಾಯಿತಿ 
ಮಾತ್ರವಾಗಿರುತ್ತದೆ. ಬೇರೆ ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ 
ಜರುಗಿಸಲು ಅವಕಾಶವಿರುತ್ತದೆ. 

5, ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ 
ಕಂದಾಯ ಅಧಿನಿಯಮ, 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 

6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು 
ಪಾಲಿಸತಕ್ಕದ್ದು. 

7. ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ 
ಯೋಜನಾ ಇಲಾಖೆ/ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರಗಳಿ೦ದ ಅನುಮೋದನೆ ಪಡೆಯತಕ್ಕದ್ದು. 

8. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ 
ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ 
ಮಾಡಿಕೊಳ್ಳಲಾಗುವುದು. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1643 ಟಿ.ಎನ್‌. ನಾರಾಯಣ ಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ ಸುಧಾರಣೆ) 
FOREST, ENVIRONMENT AND ECOLOGY SECRETARIAT 
Sub: Constitution of Co-ordination Committee for ensuring effective steps to combat climate 
change reg. 
Preamble: 

‘Climate change’ is a major global issue for this century. Patterns of production and consumption 
in nation and societies that has prospered have drawn on technology fuelled by energy source that emit 
Green house gases, resulting in global warming and climate change at accelerated and unpredictable 
degrees than what the natural revolutionary changes may have resulted. It had implication for food 
production, water supply health and energy. 

Building the capacity for societies to adapt to climate change is a key challenge for all 
communities and government. As a part of responding to the challenge that is reducing emission of these 
green house gases to a level that will not result in dangerous climate change - governments, multilateral 
institution, scientists, civil society, NGOs, business and others have to take measures at global, regional, 
national, state and grass root levels. 

An effective roadmap for development is to adopt a sustainable pathway by shifting to 
environmentally sustainable technologies that is, promotion of energy efficiency, renewable energy, 
increase in green cover, protection and conservation of forest areas, soil and water conservation, 
protection of watersheds and catchments areas, recharge of ground water, promotion of Organic 
cultivation, crop selection and scientific irrigation. Besides this, efficient use of surface and ground water, 
rainwater harvesting, waste water treatment, recycling and re-use, adoption of green technology, energy 
efficiency technologies, scientific management of solid waste, recycling, waste to energy, mandatory 
blending of petroleum fuel with Bio-fuels, introduction of CNG in commercial vehicles, improvements of 
mass transport system, road network, grade separator, policy on phasing out of old vehicles are the 
issues to be carried forward in sustainable development. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೪೧ 





Owing to the importance and the gravity of the issue, Government of India has come out with 
‘National Action Plan on Climate Change’ which was formally launched by the Hon'ble Prime Minister at 
New Delhi on 30-6-2008. 

The action plan is the result of extensive discussions and meticulous ground-work among 
Government agencies, scientific institutions and independent experts over the past year. In the National 
Action Plan the following eight key National Missions have been proposed and these are; 

1. National Solar Mission 
National Mission for Enhanced Energy Efficiency 
National Mission on Sustainable Habitat 
National Water Mission 
National Mission for Sustaining the Himalayan Ecosystem 
National Mission for a “Green India” 


ರಾಲಿ N 


National Mission for Sustainable Agriculture 
8. National Mission on Strategic Knowledge for Climate Change 

These missions need to be further elaborated, refined and for this, inputs, ideas and suggestions 
from a wide variety of sources are to be considered. 

The Government of India have also drawn the action plans arising from the National Action Plan 
on Climate Change assigning the objectives to all concerned Ministries / agencies or groups which are 
involved therein. 

Now to take this process forward in a focused way, it is essential that a Co-ordination committee 
is to be constituted at State Level involving the Principal Secretaries/Secretaries of the respective 
departments for complying the Action Plan. The issues are to be discussed thread bear and 
recommendations there on are to be vetted through necessary policy decisions / circulars / Government 
directions / orders for achieving the stipulated objectives. 

In view of this, it is felt necessary to constitute a Co-ordination Committee under the chairmanship 
of the Addl. Chief Secretary to Government and Development Commissioner. Hence the order. 

Government Order No.FEE 181 ENV 2007, Bangaloe, Dated: 20% June 2009 

After careful consideration, the Government are pleased to constitute a Co-ordination Committee 
to oversee and co-ordinate the issues spelt out in the preamble related to ‘Climate Change’ under the 
Chair person ship of Additional Chief Secretary to Government and the Development Commissioner. 
The Co-ordination Committee shall constitute the following members. 


1. The Additional Chief Secretary to Government - Chairperson 
and Development Commissioner 

2. The Principal Secretary to Government, - Member 
Forest, Ecology & Environment Dept. 

3. The Principal Secretary to Government, - Member 
Urban Development Dept. 

4. The Principal Secretary to Government, - Member 
Energy Dept. 

5. The Principal Secretary to Government, - Member 
Health & Family Welfare Dept. 

6. The Principal Secretary to Government, - Member 
Transport Dept. 

7. The Principal Secretary to Government, - Member 


Public Works Dept. 


೨೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ 


ಭಾಗ-೧ 





8. 


15. 
16. 


20. 


P.R. 1654 


The Principal Secretary to Government, 

Water Resources Dept. 

The Principal Secretary to Government, 

Housing Department 

The Secretary to Government, 

Tourism Department 

The Principal Secretary to Government, 

Revenue Department 

The Principal Secretary to Government, 

Animal Husbandry & Fisheries Dept. 

The Secretary to Government (Ecology and 
Environment), Forest, Environment and 

Ecology Dept. 

The Secretary to Government (Forest), 

Forest, Ecology and Environment Department 
Director, Town Planning Department 

The Member Secretary, Karnataka State 
Pollution Control Board 

Representative from the Development Alternatives 
B-32, Tara Crescent, Qutab Institutional Area, 
New Delhi - 110 016. 

Representative, Ministry of Environment and 
Forests, Government of India 

Shri.B.S.Nagendra Prakash, Professor, Department 
of Civil Engineering, UVCE, Bangalore University, 
Jnanabharathi Campus, Bangalore-56 

The Director General, 

Environment Management and Policy 

Research Institute, Bangalore 


Member 


Member 


Member 


Member 


Member 


Member 


Member 


Member 
Member 


Member 


Member 


Member 


Member Secretary 


The Committee shall meet at least once in three months and decide the road map on ‘Climate 
Change’ and monitor the actions initiated by the respective departments and ensure enforcement of 
strategy/guidelines stipulated by the Committee. 


By order and in the name of the Governor of Karnataka, 
N.R. JAGANMATHA 


Under Secretary to Government, 


Forest, Environment and Ecology Dept. 
Sub: Constitution of the Governing Body and the Executive Committee for State Compensatory 
Afforestation Green Management and Planning Authority (State CAMPA) — reg. 
Read: 1) Government Order No.FEE 247 FGL 2002, dated 29-06-2004 
2) Government Order No.FEE 247 FGL 2002(1), dated 29-06-2004 
3) Letter No. 5-1/2009-FC, dated 28-04-2009 from the Secretary to Government of India, 


Ministry of Environment and Forests, New Delhi. 


Preamble: 


Chairmanship of Principal Chief Conservator of Forests has been constituted. 


In G.Os. read at (1) and (2) above a Steering Committee of the State Level under the 
Chairmanship of the Chief Secretary to Government and a State Management Committee under the 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೪೩ 





The Government of India, Ministry of Environment and Forests in its letter dated 28-04-2009 cited at 
(3) above has formulated guidelines for establishing State Compensatory Afforestation Green 
Management and Planning Authority (State CAMPA) in the States and putting in place a funding 
mechanism for enhancing forest and tree cover by utilizing funds under Compensatory Afforestation and 
Net Present Value, currently available with the adhoc CAMPA. The State CAMPA functions through a 
Governing Body and Executive Committee headed by the Hon'ble Chief Minister and Chief Secretary 
respectively. In accordance with this order a Governing Body and Executive Committee is constituted for 
the purpose of taking policy decision and approve the Annual Plan of Operation etc. Hence the Order. 
Government Order No.FEE 53 FAP 2007, Bangalore, Dated: 22" June 2009 
Government hereby constitute a Governing Body under the Chairmanship of the Hon'ble Chief 
Minister comprising of the following members and shall be assisted by an Executive Committee: 










































































Sl. No. Name of the Committee Member 
1) The Hon'ble Chief Minister Chairperson 
2) The Hon'ble Minister of Forests Vice Chaiperson 
3) The Hon'ble Minister of Finance Member 
4) The Hon'ble Minister of Rural Development Member 
5) The Hon'ble Minister of Tribal Welfare Member 
6) The Hon'ble Minister of Planning Member 
7) The Hon'ble Minister of Panchyat Raj Member 
8) The Chief Secretary to Government Member 
9) The Development Commissioner/Secretary, Rural Development Member 
10) The Forest Secretary to Government Member 
11) The Finance Secretary to Government Member 
12) The Planning Secretary to Government Member 
13) The Secretary to Government, Tribal Welfare Department Member 
14) The Secretary to Government, Panchayat Raj Department Member 
15) The Chief Wildlife Warden Member 
16) Dr.Ramachandra Guha, Environment Historian, Bangalore Member 
17) Dr.P.K.Shetty, Scientist, N.l.A.S., Indian Institute of Scientist (1.1.S.) Member 
Campus, Bangalore 
18) Sri Anantha Hegde Aashisara, Chairman, Western Ghat Task Force, Member 
Bangalore 
19) The Principal Chief Conservator of Forests (Head of Forest Force in the Member 
State) Secretary 





The Non-Official Members of the Governing Body are nominated for a period of two years, subject to not 
more than two consecutive terms 
The Governing Body shall- 
i) lay down and/or approve rules and procedures for the functioning of the body and 
its Executive Committee, subject to the overarching objectives and core principles of 
State CAMPA and Green India; 
ii) be responsible for policy decisions; 
iii) monitor the progress of the utilization of funds released by the State CAMPA; 


೨೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





iv) approve the annual budget of the State CAMPA for expenditure, which would be 
subject to an overall ceiling of 10% of the average income from interest etc. on 
establishment and capital expenditure, excluding income from funds received from funds 
recoverable from the user agencies in cases where forest land diverted falls within the 
protected areas, that is, areas notified under sections 18, 26A or 35 of the Wildlife 
(Protection) Act, 1972 for undertaking activities related to protection of biodiversity and 
wildlife: 

v) approve the annual reports and audited accounts of the State CAMPA; 

vi) ensure inter-departmental coordination; 

vii) approve the Annual Plan of Operation (APO) prepared by the Executive 
Committee: and 

viii) meet at least once in six months. 

Further, the Government hereby constitute a Executive Committee under the Chairmanship of the Chief 
Secretary comprising of the following members: 









































Sl. No. Name of the Committee Member 

1) The Chief Secretary to Government Chairperson 
2) The Forest Secretary to Government Vice Chairperson 
3) The Finance Secretary to Government Member 

4) The Planning Secretary to Government Member 

5) The Chief Wildlife Warden Member 

6) Dr.C.G.Kushalappa, Professor, Forest College, Poonampet, Kodagu Member 

7) Sri B.H.Raghavendra, Seva Sagar Trust, Sagar Member 

8) Sri Narayana Yaji, Senior Advocate, High Court Division, Dharwad Member 

9) Principal Chief Conservator of Forests & Member Secretary 

Head of Forest Force in the State 








The Non-Official Members of the Executive Committee are nominated for a period of two years at a time, 
who shall be eligible for renomination. 
The State Level Executive Committee shall- 

i) take all steps for giving effect to the State CAMPA and Green India overarching 
objectives and core principles, in accordance with rules and procedures approved by the 
Governing Body and the approve APO; 

ii) prepare the APO of the State for various activities, submit it to the Governing 
Body before end of December for each financial year and obtain the Governing Body’s 
concurrence for release of funds, while giving break-up of the proposed activities and 
estimated costs; 

iii) supervise the works being implemented in the State out of the funds released 
from the State CAMPA: 

iv) be responsible for proper auditing of both receipt and expenditure of funds; 

1) develop the code for maintenance of the account at the implementing agency 
level; 

vi) submit reports to the Governing Body for review/consideration; 

vii) prepare Annual Report by end-June for each financial year envisaged in sub- 
paragraphs (9) to (11) of Paragraph 14 of the Guidelines; 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೪೫ 





viii) ensure publication of its meeting agenda papers and minutes, as well as those 
of the Governing Body, on Internet Website in the official language(s) of the State. 
By Order and in the name of the Governor of Karnataka, 
P.R. KALAVATHI 
P.R. 1655 Under Secretary to Government, 
Forest, Ecology and Environment Department 
Sub: JBIC Phase ll - Karnataka Sustainable Forest Management & Bio-diversity Conservation 
Project- Sanction of the Annual Plan of Operation for the year 2009-10. 
Read: 1) ಅ.೦. ೫೦: FEE 279 FAP 2003, dated: 23-05-2005. 

) G.0.No: FEE 162 FAP 2005, dated: 12-09-2005 

) G.0.No: FEE 97 FAP 2006, dated: 19-07-2006. 
4) G.0. No. FEE 79 FAP 2007, dated: 14-06-2007. 

) G.0.No.FEE 85 FAP 2008, dated 02-07-2008 

) Letter No:D1/BUD/CR-90/2009-10 dated: 09-06-2008 from the Principal Chief 
Conservator of Forests Bangalore. 
Preamble:- 

In G.O. referred at (1) above, Karnataka Sustainable Forest Management & Bio-diversity 
Conservation Project has been approved for implementation from 2005-06 to 2012-2013 with a total 
outlay of Rs. 745.00 crores in the State over a period of 8 years with certain conditions. 

In G.O. referred at (2) above, sanction has been accorded for Annual Plan Operations for the 
year 2005-06 with an outlay Rs. 77.20 crores under the JBIC Phase Il - Assisted Karnataka Sustainable 
Forest Management & Bio-diversity Conservation Project. 

In G.O. referred at (3) above, sanction has been accorded for Annual Plan Operations for the 
year 2006-07 with an outlay Rs. 108.70 crores under the JBIC Phase Il - Assisted Karnataka Sustainable 
Forest Management & Bio-diversity Conservation Project. 

In G.O. referred at (4) above, sanction has been accorded for Annual Plan Operations for the 
year 2007-08 with an outlay Rs. 137.62 crores under the JBIC Phase || - Assisted Karnataka Sustainable 
Forest Management & Bio-diversity Conservation Project. 

In G.O. referred at (5) above, sanction has been accorded for Annual Plan Operations for the 
year 2008-09 for an outlay Rs. 139.69 crores under the JBIC Phase Il - Assisted Karnataka Sustainable 
Forest Management & Bio-diversity Conservation Project and also sanction was accorded to meet the 
expenditure on the Honorarium of Forest Motivators to an extent of Rs.2.70 crores and on backlog works 
of 2005-06, 2006-07 and 2007-08 to an extent of Rs.13.30 crores, on Afforestation, Protected Area 
Management & Biodiversity Conservation, Participatory Forest Management, Supporting Activities for 
Forest Management and Basic Infrastructure for Field Work and for the procurement of additional 60 
computers and 16 vehicles out of the overall outlay of Rs.139.69 crores, during 2008-09. 

In the letter referred at (6) above, the Principal Chief Conservator of Forests has informed that 
the Special Empowered Committee in its 6" meeting held on 28-05-2009 approved the Annual Plan 
Operation under the Project for the year 2009-10 with an outlay of Rs. 137.00 crores and has sought 
issue of Government Order in this regard. 

The proposal has been examined in detail. The Government has decided to approve the Annual 
Plan of Operations for the year 2009-10 for an outlay of Rs. 137.00 crores. Hence the order. 

Government Order No. FEE 92 FAP 2009, Bangalore, Dated: 29" June 2009 
In the circumstances explained above, sanction is accorded to the JBIC Phase ll- Karnataka 
Sustainable Forest Management & Bio-diversity Conservation Project Annual Plan of Operations for the 


೨೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





year 2009-10 for an outlay of Rs. 137.00 crores (Rupees one hundred thirty seven crores only) as 
detailed in the Annexure to this Government Order 

This order issued in accordance with the decisions taken in the 6" meeting of the Empowered 
Committee held on 28-05-2009. 

By order and in the name of Governor of Karnataka 
P.R. KALAVATHI 
Under Secretary to Government, 
Forest, Environment & Ecology Department. 
Government Order No: FEE 92 FAP 2009, Bangalore, dated: 29-06-2009. 

























































































ANNEXURE 
ANNUAL PROGRAMME OF WORKS FOR THE YEAR 2009-10 UNDER JICA ASSISTED KSFMBC 
PROJECT 
Sl. Components/Activities Unit Target 
No Physical Financial 
(Rs.in lakhs) 
1 AFFORESTATION 
1.1 Model-1-Ecological Restoration through 
natural regeneration 
1.11 | 3° maintenance Ha. 6,040 60.400 
11212 year maintenance Ha. 4,960 49.600 
1.13 | 1° year maintenace Ha. 6,050 114.345 
1.14 | Monsoon work Ha. 8,083 649.065 
1.2 | Model-2 Assisted Natural Regeneration 
1.2112 year maintenace Ha. 4,620 90.090 
1.22 | 1° year maintenace Ha. 14,665 344.628 
1.23 | Raising Plantation Ha. 16,569 932.835 
1.24 Advance Work Ha. 11,360 1,591.536 
1.3 Model-3-Plantations for Timber Production 
1.31 | 3° year maintenace Ha. 25 0.658 
13212 year maintenace Ha. 7,883 207.323 
1.33 | 1° year maintenace Ha. 6,175 266.143 
1.34 | Raising of Plantation Ha. 5,955 547.860 
1.35 | Advance Work Ha. 4,495 851.803 
1.4 | Model-4-Plantations for Fuel Wood & Small 
Timber Production 
1 ್ರಾ? year maintenace Ha. 13,615 347.183 
1.42 . 27 year mainteance Ha. 8,000 204.000 
1.43 | 1° year mainteance Ha. 7,005 340.443 
1.44 | Raising of Plantation Ha. 8,653 1,092.009 
1.45 | Advance Work Ha. 11,227 2,208.912 
1.5 Model-5-NTFP Plantations 
1.51 | 2 year maintenace Ha. 5,950 152.915 
1.52 | 41° year maintenace Ha. 6,025 356.078 
1.53 | Raising of Plantation Ha. 6,075 498.454 
































































































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೪೭ 
Sl. Components/Activities Unit Target 
No Physical Financial 
(Rs.in lakhs) 
1.6 | Model-6-School Forest 
1.61 | 1° year maintenace Ha. 719 8.269 
1.62 | Raising of Plantation Ha. 500 27.050 
1.63 | Advance Work Ha. 500 43.950 
1.7 | Model-7-Restoration of Mangroves 
1.71 | 1° year maintenace Ha. 430 25.972 
1.72 | Monsoon Work Ha. 185 55.130 
1.8 | Model-8-Farm Forestry 
1.81 | Workshops/discussion/seminar on Farm Nos. 10 4.500 
Forestry, Tree based agriculture tree 
1.82 | Rewards and incentives for successful Nos. 200 2.100 
farmers 
1.9 | Soil Conservation & Water Conservation 
Measures 
1.91 | Model-1-Ecological Restoration through Ha. 8,083 143.877 
natural regeneration 
1.92 | Model-2-Assisted Natural Regeneration Ha. 11,360 415.776 
1.93 | Model-3-Plantations for Timber production Ha. 4,495 235.988 
1.94 | Model-4-Plantations for Fuel Wood & Small Ha. 11,227 632.080 
Timber Production 
Sub-Total 12,500.968 
2 PROTECTED AREA MAN- 
AGEMENT & BIO-DIVERSITY 
CONSERVATION 
2.1 New Fire line Formation Km. 442 4.906 
2.2 | Habitat Improvement Ha. 750 12.450 
2.3 | Eco-development works 
2.32 | New Elephant Proof Trench (EPT) Km. 50 82.885 
2.33 | EPT Maintenace Km. 50 13.261 
Sub-Total 113.502 
3 PARTICIPATORY FOREST MANAGEMENT 
3.1 |3° Installment of IGA for 2007-08 VFCs Nos. 353 105.90 
3.2 | JFPM Co-ordinator No. 1 6.00 
3.3 | Lead NGOs Nos. 5 12.00 
3.4 | JFPM Facilitators Nos. 60 86.40 
Sub-Total 210.300 
4 BASIC INFRSTRUCTURE FOR FIELD 
WORKS 
4.1 Buildings 
4.11 | Residential Buildings Nos. 14 114.040 
4.12 | Non-Residential Buildings Nos. 4 32.560 
Sub Total 146.600 























೨೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 









































Sl. Components/Activities Unit Target 
No Physical Financial 
(Rs.in lakhs) 
5 REPAIR,MAINTENANCE AND OFFICE 
EXPENSES (RMOE) 
5.1 | Office Expenditure Nos. - 74.500 
5.2 | Telephone Charges Nos. - 15.000 
5.3 | Fuel Expenditure & Repairs of vehicle Nos. - 130.800 
5.4 | Travel Allowance Nos. ದ 63.700 
5.5 | Building Maintenace Nos. - 140.000 
Sub-Total - 424.000 
Salary of reployed staff Nos. 1,062 318.60 
Pending payment - 32.708 
Total 13,746.677 
Limited to 13,700.000 




















By order and in the name of Governor of Karnataka, 
P.R. KALAVATHI 
P.R. 1686 Under Secretary to Government, 
Forest, Environment & Ecology Department. 
ಸಹಕಾರ ಸಚಿವಾಲಯ 
ವಿಷಯ: ಶ್ರೀ ಉಚ್ಜೆಂಗೆಮ್ಮ ವಿದ್ಯಾ ಸಂಸ್ಥೆ (ಎಸ್‌.ಸಿ), ಉಚ್ಚಂಗಿ ದುರ್ಗ, ಹರಪನಹಳ್ಳಿ ತಾಲ್ಲೂಕು ಇದಕ್ಕೆ 
ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಓದಲಾಗಿದೆ: ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ರವರ ಪತ್ರ ಸಂಖ್ಯೆ ಆಡಳಿತ/ಎಸ್‌ಓಆರ್‌/322/ 
2008-09 ದಿನಾಂಕ: 18/03/2009. 
ಪ್ರಸ್ತಾವನೆ: 
ಮೇಲೆ ಓದಲಾದ ದಿನಾಂಕ: 18/03/2009 ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ಇವರು 
ಶ್ರೀ ಉಚ್ಜೆಂಗೆಮ್ಮ ವಿದ್ಯಾ ಸಂಸ್ಥೆ (ಎಸ್‌.ಸಿ), ಉಚ್ಚಂಗಿ ದುರ್ಗ, ಹರಪನಹಳ್ಳಿ ತಾಲ್ಲೂಕು ಈ ಸಂಸ್ಥೆಯು ದಿನಾಂಕ: 
07/07/1999 ರಂದು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ರೀತ್ಯ ನೋಂದಣಿಯಾಗಿ ಕೆಲಸ 
ನಿರ್ವಹಿಸಿಕೊಂಡು ಬರುತ್ತಿದೆ. ದಿನಾಂಕ: 3112/2006 ರ ವರೆಗೆ ಲೆಕ್ಕಪತ್ರಗಳನ್ನು ಸಂಬಂಧಿಸಿದ ಜಿಲ್ಲಾ 
ನೋಂದಣಾಧಿಕಾರಿಗಳಿಗೆ ಒಪ್ಪಿಸಿ ನವೀಕರಣಗೊಂಡಿರುತ್ತದೆ. ಸದರಿ ಸಂಸ್ಥೆಯ ಕಾರ್ಯಕಾರಿ ಮಂಡಳಿ ಸದಸ್ಯರಲ್ಲಿ ಒಡಕು 
ಉಂಟಾಗಿ ಶ್ರೀ ಪರಸುಬ್ಬ, ಕಾರ್ಯದರ್ಶಿ ಎಂದು ಮತ್ತೊಂದು ಶ್ರೀ ಎ.ಕೆ.ಬಸಪ್ಪ, ಕಾರ್ಯದರ್ಶಿ ಎಂದು ದೋಷಾರೋಪಣೆ 
ಮಾಡುತ್ತಾ, ಇಲಾಖೆಗೆ ದೂರು ಅರ್ಜಿಗಳನ್ನು ಸಲ್ಲಿಸಿ ಸಂಘದ ನವೀಕರಣಕ್ಕಾಗಿ ಪ್ರತ್ಯೇಕ ಕಾರ್ಯಕಾರಿ ಮಂಡಳಿ ಮತ್ತು 
ಆಡಿಟ್‌ ವರದಿಗಳನ್ನು ಸಲ್ಲಿಸಿ ನವೀಕರಣ ಮಾಡಲು ಕೋರಿರುವುದಾಗಿ ತಿಳಿಸಿರುತ್ತಾರೆ. 
ಸದರಿ ಗುಂಪುಗಳ ವೈಮನಸ್ಸಿನಿಂದ ಸಂಸ್ಥೆಯಿಂದ ನಡೆಸಲ್ಪಡುವ ಶ್ರೀ ರೇಣಕಾಂಭ ಸ್ವತಂತ್ರ ಪದವಿ ಪೂರ್ವ 
ಕಾಲೇಜಿನ ನೌಕರರಿಗೆ ಅನುದಾನ ದೊರೆಯದೇ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಸರಿಯಾದ ಪಾಠ ಪ್ರವಚನಗಳ ಸೌಲಭ್ಯಕ್ಕೆ 
ತೊಂದರೆಯಾಗುತ್ತಿದೆ. ಈ ಎರಡು ಗುಂಪುಗಳು ಆಡಳಿತ ಮಂಡಳಿ ನವೀಕರಣಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿ, ಗೊಂದಲಮಯ 
ವಾತಾವರಣ ಸೃಷ್ಟಿಯಾಗಿರುವುದರಿಂದ ಹಾಗೂ ಈ ಸಂಸ್ಥೆ ನಡೆಸುತ್ತಿರುವ ಶ್ರೀ ರೇಣುಕಾಂಭ ಸ್ವತಂತ್ರ ಪದವಿ ಪೂರ್ವ 
ಕಾಲೇಜಿನ ನೌಕರರ ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಸಂಘಕ್ಕೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 
ರ ಕಲಂ 27-ಎ(1(ಸ) ಪ್ರಕಾರ ಆರು ತಿಂಗಳ ಅವಧಿಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಲು ಹಾಗೂ ಈ 
ಅವಧಿಯಲ್ಲಿ ಆಡಳಿತಾಧಿಕಾರಿಯವರು ಅರ್ಹ ಸದಸ್ಯರಿಂದ ಚುನಾವಣೆ ನಡೆಸಿ, ಚುನಾಯಿತ ಆಡಳಿತ ಮಂಡಳಿಗೆ ಅಧಿಕಾರ 
ವಹಿಸಿಕೊಡುವ ಷರತ್ತು ವಿಧಿಸಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವಂತೆ ಕೋರಿರುತ್ತಾರೆ. 
ಮೇಲಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದ ಸರ್ಕಾರ ಸಂಘದ ಹಿತದೃಷ್ಠಿಯಿಂದ ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೪೯ 





ಸರ್ಕಾರಿ ಆದೇಶ ಸಂಖ್ಯೆ: ಸಇ 60 ಸಸಂನೋ 2009 ಬೆಂಗಳೂರು, ದಿನಾಂಕ: 10ನೇ ಜೂನ್‌ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಉಚ್ಛೆಂಗೆಮ್ಮ ವಿದ್ಯಾ ಸಂಸ್ಥೆ (ಎನ್‌.ಸಿ), ಉಚ್ಚಂಗಿ ದುರ್ಗ, 
ಹರಪನಹಳ್ಳಿ ತಾಲ್ಲೂಕು ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27-ಎ(1(ಸಿ) ರನ್ವಯ 
ಸರ್ಕಾರಕ್ಕೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, 
ದಾವಣಗೆರೆ ರವರನ್ನು ಆಡಳಿತಾಧಿಕಾರಿಯನ್ನಾಗಿ 6 (ಆರು) ತಿ೦ಗಳ ಅವಧಿಗೆ ನೇಮಿಸಲಾಗಿದೆ. 
ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಸಂಘದ ಚುನಾವಣೆ ನಡೆಸಿ, ಚುನಾಯಿತ ಆಡಳಿತ ಮಂಡಳಿಗೆ 
ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸಹ ಸೂಚಿಸಿದೆ. ಆಡಳಿತಾಧಿಕಾರಿಗಳು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ 
ಮಾಹಿತಿಯನ್ನು ಒದಗಿಸುವಂತೆ ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1577 ನಂಜುಂಡಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ವಿಷಯ: ಕರ್ನಾಟಕ ರಾಜ್ಯ ವಿಶ್ವ ಕರ್ಮ ಸಮಾಜ, ಬೆ೦ಗಳೂರು ಸಂಘಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1 ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ರವರ ಪತ್ರ ಸಂಖ್ಯೆ: ಡಿಆರ್‌/ಎಸ್‌ಓಆರ್‌/ 
ಪಿಟಿಷನ್‌/56/2008-09 ದಿನಾಂಕ: 26/09/2008 
2. ದಿನಾಂಕ: 03/1/2008 ರ ಸಂಖ್ಯೆ: ಸಇ 90 ಸಸಂನೋ 2008 ರ ಕಾರಣ ಕೇಳುವ ನೋಟೀಸ್‌. 
3. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ (ರಿ), ಬೆಂಗಳೂರು ಸ೦ಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ 
ದಿನಾಂಕ:16/05/2009 ರ ಹೇಳಿಕೆ. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ: 26/09/2008 ರ ಸಹಕಾರ ಸಂಘಗಳ ನಿಬಂಧಕರ ಪತ್ರದಲ್ಲಿ 
ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ, ಬೆಂಗಳೂರು ಈ ಸಂಘವು ದಿನಾಂಕ: 14/03/6942 ರಂದು ಕರ್ನಾಟಕ ಸಂಘಗಳ 
ನೋಂದಣಿ ಕಾಯ್ದೆಯಡಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಕಾರಿ ಸಭೆಯಲ್ಲಿ 18 ಸದಸ್ಯರಿದ್ದು. ಕಾರ್ಯಕಾರಿ 
ಸಮಿತಿಯ ಅವಧಿ 3 ವರ್ಷಗಳಾಗಿರುತ್ತದೆ. ಸದರಿ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಮತ್ತು ಚುನಾವಣೆಯನ್ನು 
ದಿನಾಂಕ:07/04/1996 ರಂದು ಜರುಗಿಸಲಾಗಿದೆ. 
ಇತ್ತೀಚಿನ ಕಾನೂನುಗಳನ್ವಯ ಸದಸ್ಯರಿಗೆ ಭಾವಚಿತ್ರವಿರುವ ಗುರುತಿನ ಚೀಟಿಯನ್ನು ವಿಸ್ತರಿಸಲು 
ಕ್ರಮವಿಡಲಾಗುತ್ತಿರುವುದರಿಂದ ವಾರ್ಷಿಕ ಮಹಾ ಸಭೆ ನಡೆಸಿ ಚುನಾವಣೆ ನಡೆಸಲು ವಿಳಂಬವಾಗಿರುವುದರಿಂದ ಸರ್ವ 
ಸದಸ್ಯರ ಸಭೆಯನ್ನು ನಡೆಸಲು ಮಾಚ್‌-2009 ರ ವರೆಗೆ ಕಾಲಾವಕಾಶ ನೀಡಬೇಕೆಂದು ಸಂಘದ ಪ್ರಧಾನ ಕಾರ್ಯದರ್ಶಿ 
ರವರು ದಿನಾಂಕ: 12/09/2008 ಮತ್ತು 22/09/2008 ರ ಪತ್ರದಲ್ಲಿ ಕೋರಿರುತ್ತಾರೆ. ಇದನ್ನು ಪರಿಶೀಲಿಸಿದ ಸಹಕಾರ 
ಸಂಘಗಳ ನಿಬಂಧಕರು ಸಂಘಕ್ಕೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಕಲಂ 1 ರನ್ವಯ ಪ್ರತಿ ವರ್ಷ ಸರ್ವ 
ಸದಸ್ಯರ ವಾರ್ಷಿಕ ಮಹಾ ಸಭೆಯನ್ನು ದಿನಾಂಕ: 07/04/1996 ರಂದು ನಡೆಸಿ, ನಂತರ ಇದುವರೆವಿಗೂ ವಾರ್ಷಿಕ ಮಹಾ 
ಸಭೆಯನ್ನು ನಡೆಸಿರುವುದಿಲ್ಲ. ಪ್ರಸ್ತುತ ಇರುವ ಕಾರ್ಯಕಾರಿ ಸಮಿತಿಯ ಅವಧಿಯು ಈಗಾಗಲೇ 1999 ನೇ ಸಾಲಿನಲ್ಲಿ 
ಮುಗಿದಿರುವುದರಿಂದ ಸಂಘದ ಬೈಲಾ ಉಲ್ಲಂಘನೆಯಾಗಿರುತ್ತದೆ. ಕಛೇರಿಯ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ 1985 ನೇ 
ಸಾಲಿನಿಂದ ಸಂಘದ ಲೆಕ್ಕಪತ್ರಗಳನ್ನು ಕಛೇರಿಗೆ ದಾಖಲಿಸದೇ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 13 
ಉಲ್ಲಂಘನೆಯಾಗಿರುತ್ತದೆ. ಸಂಘದ ಜ್ಞಾಪನ ಪತ್ರ ಮತ್ತು ನಿಯಮಗಳ ತಿದ್ದುಪಡಿಯನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ 
ಅನುಮೋದನೆ ಪಡೆಯದೇ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 9 ಮತ್ತು 10 ನ್ನು ಉಲ್ಲಂಘನೆ 
ಮಾಡಿರುವುದಾಗಿ ವರದಿ ಮಾಡುತ್ತಾ, ಸಂಘದ ಕಾರ್ಯಕಾರಿ ಸಮಿತಿಯನ್ನು ರದ್ದುಪಡಿಸಿ, ಕರ್ನಾಟಕ ಸಂಘಗಳ ನೋಂದಣಿ 
ಕಾಯ್ದೆ 1960 ರ ಕಲಂ 27ಎ) ರನ್ವಯ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವುದು ಸೂಕ್ತವೆಂದು ಅಭಿಪ್ರಾಯವನ್ನು 
ನೀಡಿ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ರವರನ್ನು ಆಡಳಿತಾಧಿಕಾರಿಯಾಗಿ ನೇಮಿಸಲು ಕೋರಿರುತ್ತಾರೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ದಿನಾಂಕ: 03/1/2008 ರ ಕಾರಣ ಕೇಳುವ ನೋಟೀಸನ್ನು ಸಂಘದ 
ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ದಿನಾಂಕ: 05/1/2008 ರಂದು ಜಾರಿ ಮಾಡಲಾಗಿದೆ. ಸದರಿ ನೋಟೀಸಿನಲ್ಲಿ ಸಂಘವು 
ಬೈಲಾ ಉಲ್ಲಂಘನೆ ಮಾಡಿರುವ ಬಗ್ಗೆ ವಿವರವಾಗಿ ತಿಳಿಸುತ್ತಾ ಬೈಲಾ ಉಲ್ಲಂಘನೆ ಮಾಡಿರುವುದು ಮೇಲ್ನೋಟಕ್ಕೆ 
ಕಂಡುಬರುತ್ತದೆಯಾದ್ದರಿಂದ, ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27(ಎ) ರ ಪ್ರಕಾರ ತಮ್ಮ ಸಂಘಕ್ಕೆ 
ಆಡಳಿತಾಧಿಕಾರಿಯನ್ನು ಏಕೆ ನೇಮಕ ಮಾಡಬಾರದು ಎಂಬ ಬಗ್ಗೆ ನಿಮ್ಮ ಲಿಖಿತ/ಮೌಖಿಕ ಹೇಳಿಕೆಯನ್ನು ಸೂಚನ ಪತ್ರ 
ತಲುಪಿದ 15 ದಿವಸಗಳೊಳಗಾಗಿ ಸಲ್ಲಿಸುವಂತೆ, ತಪ್ಪಿದಲ್ಲಿ ನೀವು ಹೇಳುವುದು ಏನೂ ಇಲ್ಲವೆಂದು ಭಾವಿಸಿ ನಿಯಮಾನುಸಾರ 
ಮುಂದಿನ ಕ್ರಮ ಜರುಗಿಸುವುದಾಗಿ ತಿಳಿಸಲಾಗಿದೆ. 


೨೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ದಿನಾಂಕ: 16/05/2009 ರ ಪತ್ರದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳು 
ದಿನಾಂಕ: 03/1/2008 ರ ಕಾರಣ ಕೇಳುವ ನೋಟೀಸಿಗೆ ಉತ್ತರಿಸುತ್ತಾ. ನಮ್ಮ ಸಮಾಜವು ತುಂಬಾ ಹಿಂದುಳಿದ 
ಸಮಾಜವಾಗಿದ್ದು, ಹಲವಾರು ವರ್ಷಗಳಿಂದ ಸಮಾಜಕ್ಕೆ ಯಾವುದೇ ಆರ್ಥಿಕ ಸಹಾಯವಿಲ್ಲ. ಆಡಳಿತಾಧಿಕಾರಿಗಳನ್ನು 
ನೇಮಿಸಿದರೆ ಅವರಿಗೆ ವೇತನವನ್ನು ಸಹ ಕೊಡಲು ಸಂಘದಲ್ಲಿ ಹಣವಿಲ್ಲ. ಸಾರ್ವಜನಿಕ ದೇಣಿಗೆಯಿಂದ 80 ರಿಂದ 100 ಜನ 
ವಿದ್ಯಾರ್ಥಿಗಳಿಗೆ ವಸತಿ ಹಾಗೂ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ. ನೀರಿನ ಸೌಕರ್ಯವಿಲ್ಲದೆ ಹಲವಾರು ದಾನಿಗಳಿಂದ ಹಣ 
ಸಂಗ್ರಹಿಸಿ ಕೊಳವೆ ಬಾವಿಯನ್ನು ತೆಗೆಸಲಾಗಿದೆ. ವಿದ್ಯುತ್‌ ಬಿಲ್ಲನ್ನು ಕಟ್ಟಲೂ ಸಹ ಹಣವಿರುವುದಿಲ್ಲ. ದಿನಾಂಕ: 03/03/2009 
ರಂದು ಮಾನ್ಯ ಜಿಲ್ಲಾ ನೋಂದಣಾಧಿಕಾರಿಗಳಲ್ಲಿ ಕರೆದಿದ್ದ ಸಭೆಯಲ್ಲಿ ಚುನಾವಣೆಯನ್ನು ನಡೆಸಲು ಪದಾಧಿಕಾರಿಗಳಿಗೆ 
ತಿಳಿಸಿದ್ದೇನೆ. ಇದೇ ಸಮಯದಲ್ಲಿ ಲೋಕಸಭೆ ಚುನಾವಣೆ ಇದ್ದ ಪ್ರಯುಕ್ತ ಚುನಾವಣೆ ನಡೆಸಲು ನೀತಿ ಸಂಹಿತೆ ಅಡ್ಡಿಯಾಗಿತ್ತು. 
ಆದ್ದರಿಂದ, ದಯಮಾಡಿ ಎರಡು ತಿಂಗಳ ಕಾಲಾವಕಾಶವನ್ನು ಕೊಟ್ಟರೆ, ಆ ಅವಧಿಯಲ್ಲಿ ಚುನಾವಣೆಯನ್ನು ನಡೆಸುವುದಾಗಿ 
ಕೋರಿರುತ್ತಾರೆ. 

ಮೇಲಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದ ಸರ್ಕಾರ ಸಂಘದ ಹಿತದೃಷ್ಠಿಯಿಂದ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಳ 90 ಸಸಂನೋ 2008 ಬೆಂಗಳೂರು, ದಿನಾಂಕ: 9ನೇ ಜೂನ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ (ರಿ), ಬೆಂಗಳೂರು 
ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27(ಎ)(ಸಿ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಉಪ ನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ರವರನ್ನು ಆಡಳಿತಾಧಿಕಾರಿಯನ್ನಾಗಿ 3 
(ಮೂರು) ತಿಂಗಳ ಅವಧಿಯಲ್ಲಿ ಹಾಲಿ ಇರುವ ಸದಸ್ಯರಿಂದ ಸಂಘಕ್ಕೆ ಚುನಾವಣೆಯನ್ನು ನಡೆಸಲು ಮಾತ್ರ ನೇಮಿಸಿದೆ. 

ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಸಂಘದ ಚುನಾವಣೆ ನಡೆಸಿ, ಚುನಾಯಿತ ಆಡಳಿತ ಮಂಡಳಿಗೆ 
ಅಧಿಕಾರಿವನ್ನು ಹಸ್ತಾಂತರಿಸುವಂತೆ ಸಹ ಸೂಚಿಸಿದೆ. ಆಡಳಿತಾಧಿಕಾರಿಗಳು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ 
ಮಾಹಿತಿಯನ್ನು ಒದಗಿಸುವಂತೆ ಸೂಚಿಸಿದೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1678 ನಂಜುಂಡಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ವಿಷಯ: ಶ್ರೀ ಉಚ್ಚೆಂಗೆಮ್ಮ ವಿದ್ಯಾ ಸಂಸ್ಥೆ (ಎಸ್‌.ಸಿ) ಉಚ್ಚಂಗಿ ದುರ್ಗ, ಹರಪನಹಳ್ಳಿ ತಾಲ್ಲೂಕು ಇದಕ್ಕೆ 
ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆಸಇ 60 ಸಸಂನೋ 2009 ದಿನಾಂಕ:10-06-2009. 
2. ಆಡಳಿತಾಧಿಕಾರಿಗಳು ಶ್ರೀ ಉಚ್ಚೆಂಗೆಮ್ಮ ವಿದ್ಯಾ ಸಂಸ್ಥೆ ಶ್ರೀ ಉಚ್ಚೆಂಗೆಮ್ಮ ವಿದ್ಯಾ ಸಂಸ್ಥೆ ಇದರ 
ಆಡಳಿತಾಧಿಕಾರಿಗಳ ಪತ್ರ ಸಂಖ್ಯೆ:ಡಿಆರ್‌/ಡಿವಿಜಿ/ಸಂನೋ/ಸಿಆರ್‌-12/90-91 ದಿನಾಂಕ:15.06.2009. 

ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂ. (1) ರ ದಿನಾಂಕ: 10/06/2009 ರ ಆದೇಶದಲ್ಲಿ ಶ್ರೀ ಉಚ್ಚೆಂಗೆಮ್ಮ ವಿದ್ಯಾ ಸಂಸ್ಥೆಗೆ 
ಕರ್ನಾಟಕ ಸಂಘಗಳ ನೊಂದಣಿ ಕಾಯ್ದೆ 1960ರ ಕಲಂ 27-ಎ (1) (ಸಿ) ರನ್ವಯ ಉಪ ನಿಬಂಧಕರು ದಾವಣಗೆರೆ ಜಿಲ್ಲೆ 
ದಾವಣಗೆರೆ ಇವರನ್ನು ಆಡಳಿತಾಧಿಕಾರಿಯನ್ನಾಗಿ 6 ತಿ೦ಗಳ ಅವಧಿಗೆ ನೇಮಿಸಿ ಆದೇಶಿಸಿದೆ. 

ಮೇಲೆ ಓದಲಾದ ಕ್ರಮ ಸಂ. (2) ರ ದಿನಾಂಕ: 15/06/2009ರ ಪತ್ರದಲ್ಲಿ ಆಡಳಿತಾಧಿಕಾರಿಗಳು ಶ್ರೀ ಉಚ್ಚೆಂಗೆಮ್ಮ 
ವಿದ್ಯಾ ಸಂಸ್ಥೆ ಉಚ್ಚುಂಗಿ ದುರ್ಗ ಹರಪ್ಪನಹಳ್ಳಿ ತಾಲ್ಲೂಕು ಇವರು ಸಂಘ ಸಂಸ್ಥೆಗಳ ಜಿಲ್ಲಾ ನೊಂದಣಾಧಿಕಾರಿಯಾಗಿ ನಾನು 
ಕರ್ತವ್ಯ ನಿರ್ವಹಿಸುತ್ತಿದ್ದು, ಸಂಘದ ಆಡಳಿತಾಧಿಕಾರಿಯಾಗಿ ಕಾರ್ಯ ನಿರ್ವಹಿಸಿ ಸಂಸ್ಥೆಯ ವಾರ್ಷಿಕ ಮಹಾ ಸಭೆ ಜರುಗಿಸಿ 
ವಾರ್ಷಿಕ ಲೆಕ್ಕ ಪತ್ರಗಳನ್ನು ಮತ್ತು ಮುಂದಿನ ಆಡಳಿತ ಮಂಡಳಿಯನ್ನು ನಾನೆ ಅನುಮೋದಿಸಬೇಕಾಗಿರುವುದರಿಂದ ಈ ಎರಡು 
ಕೆಲಸಗಳಲ್ಲಿ ಅಧಿಕಾರ ಚಲಾಯಿಸುವುದು ಸೂಕ್ತವಲ್ಲ ಹಾಗೂ ಸಂಘ ಸಂಸ್ಥೆಗಳು ನಡೆಸುತ್ತಿರುವ ಶಾಲಾ ಕಾಲೇಜುಗಳ 
ಸಿಬ್ಬಂದಿಗಳ ಅನುಧಾನ ಮಂಜುರಾತಿ ಸಂಬಂಧದಲ್ಲಿ 3 ಅಧಿಕಾರಿಗಳ ಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿದ್ದು ಸಹಿ 
ಮಾಡಬೇಕಾಗಿರುತ್ತದೆ. ಈ 2 ಕಾರ್ಯಗಳು ನೊಂದಣಾಧಿಕಾರಿಯಾಗಿ ವರದಿ ಮಾಡುವ ಅಧಿಕಾರಿ ಮತ್ತು ಅಂಗೀಕರಿಸುವ 
ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಬೇಕಾಗಿರುವುದರಿಂದ ಕಾನೂನಿಗೆ ವಿರುದ್ಧವಾಗಿರುತ್ತದೆ. ಆದ್ದರಿಂದ ದಿನಾಂಕ:10.06.2009ರ 
ಆದೇಶವನ್ನು ಮಾರ್ಪಾಡು ಮಾಡಿ ಉಪ ವಿಭಾಗಾಧಿಕಾರಿಗಳು ಕಂದಾಯ ಇಲಾಖೆ ಅಥವಾ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಿಸುವಂತೆ ಕೋರಿರುತ್ತಾರೆ. 

ಮೇಲಿನ ಪ್ರಸ್ತಾವನೆಗಳನ್ನು ಪರಿಶೀಲಿಸಿದ ಸರ್ಕಾರ ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೫೧ 





ಸರ್ಕಾರದ ಆದೇಶ ಸಂಖ್ಯೆ: ಸಇ 60 ಸಸಂನೋ 2009 ಬೆಂಗಳೂರು, ದಿನಾಂಕ: 20ನೇ ಜೂನ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಿನಾ೦ಕ:10-06-2009ರ ಆದೇಶವನ್ನು ಭಾಗಸಹ 
ಮಾರ್ಪಡಿಸಿ ಶ್ರೀ ಉಚ್ಜೆಂಗೆಮ್ಮ ವಿದ್ಯಾ ಸಂಸ್ಥೆ (ಎಸ್‌.ಸಿ) ಉಚ್ಚಂಗಿ ದುರ್ಗ ಹರಪನಹಳ್ಳಿ ತಾಲ್ಲೂಕು ಸಂಸ್ಥೆಗೆ ಕರ್ನಾಟಕ 
ಸಂಘಗಳ ನೊಂದಣಿ ಕಾಯ್ದೆ 1960 ರ ಕಲಂ 27ಎ(1)(ಸಿ) ರನ್ವಯ ಸರ್ಕಾರಕ್ಕೆ ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹರಪ್ಪನಹಳ್ಳಿ ಉಪ ವಿಭಾಗ ಹರಪ್ಪನಹಳ್ಳಿ ಇವರನ್ನು ಆಡಳಿತಾಧಿಕಾರಿಯಾಗಿ 
6(ಆರು) ತಿಂಗಳ ಅವಧಿಗೆ ಅಥವಾ ಸದರಿ ಅವಧಿಯಲ್ಲಿ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸಿ ಚುನಾಯಿತ ಆಡಳಿತ 
ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಆಡಳಿತ ಮಂಡಳಿಯ ಅವ್ಯವಹಾರಗಳನ್ನು ಸರಿಪಡಿಸಿ ಚುನಾಯಿತ 
ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಿದೆ. ಆಡಳಿತಾಧಿಕಾರಿಗಳು ತೆಗೆದುಕೊಂಡ ಕ್ರಮಗಳ ಬಗ್ಗೆ 
ಸರ್ಕಾರಕ್ಕೆ ಮಾಹಿತಿಯನ್ನು ಸಹ ಒದಗಿಸುವಂತೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1680 ನಂಜುಂಡಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ 


ವಿಷಯ: ಶಿವಮೊಗ್ಗದ ದೇಶೀಯ ವಿದ್ಯಾಶಾಲಾ ಸಮಿತಿ ಶಿವಮೊಗ್ಗ ಇದರ ಆಡಳಿತಾಧಿಕಾರಿಗಳ ಅವಧಿ ವಿಸ್ತರಣೆ 
ಓದಲಾಗಿದೆ: 1 ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ಇವರ ಪತ್ರ ಸಂಖ್ಯೆ/:ಆರ್‌ಸಿಎಸ್‌/ಎಡಿಎಂ/295/ 
ಎಸ್‌ಒಆರ್‌/ 2009-10 ದಿನಾ೦ಕ:13-07-2009 

ಪ್ರಸ್ತಾವನೆ: 

ಮೇಲಿ ಓದಲಾದ ದಿನಾಂಕ:13-07-2009ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ಇವರು 
ದೇಶೀಯ ವಿದ್ಯಾಶಾಲಾ ಸಮಿತಿ ಶಿವಮೊಗ್ಗ ಇದರ ಆಡಳಿತಾಧಿಕಾರಿಗಳ ಅವಧಿಯನ್ನು ದಿ:06-06-2008 ರಿಂದ 
05-12-2008ರ ವರೆಗೆ ಮತ್ತು 06-12-2008 ರಿಂದ 05-06-2009ರ ವರೆಗೆ ವಿಸ್ತರಿಸಿ ಸದರಿ ಅವಧಿಯಲ್ಲಿ 
ಆಡಳಿತಾಧಿಕಾರಿಗಳು ಕಡ್ಡಾಯವಾಗಿ ಮೇಲ್ಕಂಡ ಸಂಸ್ಥೆಯ ಆಡಳಿತ ಮಂಡಳಿಗೆ ಚುನಾವಣೆ ಜರುಗಿಸಿ ಚುನಾಯಿತ ನೂತನ 
ಆಡಳಿತ ಮಂಡಳಿಗೆ ಅಧಿಕಾರ ಹಸ್ತಾಂತರಿಸುವಂತೆ ಆದೇಶಿಸಲಾಗಿತ್ತೆಂದು ತಿಳಿಸಿರುತ್ತಾರೆ. ಸದರಿ ಅವಧಿಯಲ್ಲಿ ಕೆಲವೊಂದು 
ತೊಂದರೆಗಳಿಂದ ಚುನಾವಣೆಯನ್ನು ನಡೆಸಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ ಆಡಳಿತಾಧಿಕಾರಿಗಳ ಅವಧಿಯನ್ನು 
ದಿ:06-06-2009 ರಿಂದ ಮುಂದಿನ 6 ತಿಂಗಳಿಗೆ ವಿಸ್ತರಿಸುವಂತೆ ಆಡಳಿತಾಧಿಕಾರಿಗಳು ಕೋರಿರುವುದಾಗಿ ವರದಿ 
ಮಾಡಿರುತ್ತಾರೆ. 

ಆಡಳಿತಾಧಿಕಾರಿಗಳು ಸಲ್ಲಿಸಿರುವ ವರದಿಯ ಹಿನ್ನಲೆಯಲ್ಲಿ ಆಡಳಿತಾಧಿಕಾರಿಗಳ ಅವಧಿಯನ್ನು ಕರ್ನಾಟಕ ಸಂಘಗಳ 
ನೊಂದಣಿ ಕಾಯ್ದೆ 1960ರ ಕಲಂ 27 (ಎ) ಪ್ರಕಾರ 06-06-2009 ರಿಂದ ಮತ್ತೆ 6 ತಿಂಗಳ ಅವಧಿಗೆ ವಿಸ್ತರಿಸಿ ಈ 
ವಿಸ್ತರಣಾ ಅವಧಿಯೊಳಗೆ ಆಡಳಿತಾಧಿಕಾರಿಗಳು ಕಡ್ಡಾಯವಾಗಿ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಚುನಾವಣೆಯನ್ನು ನಡೆಸಿ, 
ಚುನಾಯಿತ ನೂತನ ಆಡಳಿತ ಮಂಡಳಿಗೆ ಅಧಿಕಾರ ಹಸ್ತಾಂತರಿಸಲು ಸೂಚಿಸಿ ಆದೇಶವನ್ನು ಹೊರಡಿಸುವಂತೆ ಕೋರಿರುತ್ತಾರೆ. 

ಮೇಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರ ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಇ 90 ಸಸಂನೋ 2009 ಬೆಂಗಳೂರು, ದಿನಾಂಕ: 16ನೇ ಜುಲೈ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ದೇಶೀಯ ವಿದ್ಯಾಶಾಲಾ ಸಮಿತಿ ಶಿವಮೊಗ್ಗ ಈ 
ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲ೦ 27 (ಎ) ರನ್ವಯ ಸರ್ಕಾರಕ್ಕೆ ನಿಹಿತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಆಡಳಿತಾಧಿಕಾರಿಯಾಗಿ ನೇಮಕವಾಗಿರುವ ಉಪ ವಿಭಾಗಾಧಿಕಾರಿಗಳು ಶಿವಮೊಗ್ಗ ಉಪ ವಿಭಾಗ. 
ಶಿವಮೊಗ್ಗ ಇವರ ಆಡಳಿತಾಧಿಕಾರಿಯ ಅವಧಿಯನ್ನು ದಿನಾಂಕ:06-06-2009 ರಿಂದ ಮತ್ತೆ 6 ತಿಂಗಳ ಅವಧಿಗೆ ವಿಸ್ತರಿಸಿ 
ಆದೇಶಿಸಿದೆ. 

ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಕಡ್ಡಾಯವಾಗಿ ಆಡಳಿತ ಮಂಡಳಿಯ ಚುನಾವಣಿಯನ್ನು ನಡೆಸಿ 
ಚುನಾಯಿತ ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಿದೆ. ಆಡಳಿತಾಧಿಕಾರಿಗಳು ತೆಗೆದುಕೊ೦ಡ 
ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಸಹ ಒದಗಿಸುವಂತೆ ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1749 ನಂಜುಂಡಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ 


೨೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ: ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ (ವಾರ್ಷಿಕ ಕಾರ್ಯ ನಿರ್ವಹಣಾ ವರದಿ) ನಿಯಮ 2000 
ರನ್ವಯ ಕೆ.ಎ.ಎಸ್‌.ಅಧಿಕಾರಿಗಳ ವಾರ್ಷಿಕ ಕಾಯನಿರ್ವಹಣಾ ವರದಿಗಳಲ್ಲಿ ವರದಿ ಪಾಧಿಕಾರ, 
ಪುನರಾವಲೋಕನ ಪಾಧಿಕಾರ ಮತ್ತು ಅಂಗೀಕರಿಸುವ ಪಾಧಿಕಾರಗಳನ್ನು ಗುರುತಿಸುವ ಬಗ್ಗೆ. 
ಓದಲಾಗಿದೆ: 1) ಆದೇಶ ಸಂಖ್ಯೆ:ಸಿಆಸುಇ 134 ಆಸೇಇ 2001 ದಿನಾಂಕ:8-4-02 
2) ಆದೇಶ ಸಂಖ್ಯೆ:ಸಿಆಸುಇ 153 ಆಸೇಇ 2007 ದಿನಾಂಕ:10-8-07 
3) ದಿನಾಂಕ:4-11-08 ರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ 
ನಡವಳಿಗಳು. 
4) ಪಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ ಮೈಸೂರು ಇವರ ಅ.ಸ.ಪ.ಸಂಖ್ಯೆ:ಸಿಬ್ಬಂದಿ(1)ಸಿಆರ್‌: 
58:2009-10 ದಿನಾಂಕ: 19-05-2009. 
ಮೇಲೆ ಕಮ ಸಂಖ್ಯೆ(॥ ರಲ್ಲಿ ಓದಲಾದ ಆದೇಶದ ಅನುಬಂಧ 1 ರಲ್ಲಿ ಕೆ.ಎ.ಎಸ್‌. ಗೂಪ್‌-ಎ ಅಧಿಕಾರಿಗಳ 
ಕಾರ್ಯ ನಿರ್ವಹಣಾ ವರದಿಗಳಲ್ಲಿ ವರದಿ ಮಾಡುವ ಪಾಧಿಕಾರ, ಪುನರಾವಲೋಕನ ಪಾಧಿಕಾರ ಮತ್ತು ಅಂಗೀಕರಿಸುವ 
ಪಾಧಿಕಾರಗಳನ್ನು ಗುರುತಿಸಿ ಆದೇಶ ಹೊರಡಿಸಲಾಗಿತ್ತು. ಕಮ ಸಂಖ್ಯೆ(2) ರಲ್ಲಿ ಓದಲಾದ ಆದೇಶದಲ್ಲಿ ಪರಿಶೀಲನಾ 
ಪಾಧಿಕಾರವಾಗಿ ಗುರುತಿಸಿರುವ “ವಿಭಾಗಾಧಿಕಾರಿಗಳು” ಎಂಬುದರ ಬದಲಾಗಿ “ಪಾದೇಶಿಕ ಆಯುಕ್ತರು” ಎಂದು ಮಾರ್ಪಡಿಸಿ 
ಆದೇಶ ಹೊರಡಿಸಲಾಗಿತ್ತು ಮೇಲೆ ಕಮ ಸಂಖ್ಯೆ(3) ರಲ್ಲಿ ಓದಲಾದ ನಡವಳಿಯಲ್ಲಿ ಸರ್ಕಾರದ ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ:4-11-08 ರಂದು ಜರುಗಿದ ಸಭೆಯ ನಡವಳಿಯ ನಿರ್ಣಯದಂತೆ ವಾರ್ಷಿಕ 
ಕಾರ್ಯನಿರ್ವಹಣಾ ವರದಿಯಲ್ಲಿ ಪುನರಾವಲೋಕನ ಪಾಧಿಕಾರವೆಂದು ನಮೂದಿಸಲು ಅಧಿಕಾರವನ್ನು ಪತ್ಕಾಯೋಜಿಸಲಾದ 
ಪಾದೇಶಿಕ ಆಯುಕ್ತರುಗಳನ್ನು ಜಿಲ್ಲಾಧಿಕಾರಿಗಳ ಕಾರ್ಯ ನಿರ್ವಹಣಾ ವರದಿಯ ವರದಿ ಪಾಧಿಕಾರವೆಂದು ಮತ್ತು 
ಉಪವಿಭಾಗಾಧಿಕಾರಿಗಳ ಮತ್ತು ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯ ನಿರ್ವಹಣಾ ವರದಿಯ ಪುನರಾವಲೋಕನ 
ಪಾಧಿಕಾರವೆಂದು ಅಧಿಕಾರ ಪತ್ಯಾಯೋಜಿಸಲು ನಡವಳಿಯಲ್ಲಿ ನಿರ್ಣಯಿಸಲಾಗಿದೆ. ಮೇಲೆ ಓದಲಾದ ಕಮ ಸಂಖ್ಯೆ(4) ರಲ್ಲಿ 
ಪಾದೇಶಿಕ ಆಯುಕ್ತರು ಮೈಸೂರು ವಿಭಾಗ ಮೈಸೂರು ಇವರು ಉಪವಿಭಾಗಾಧಿಕಾರಿಗಳ ಹಾಗೂ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳ ಕಾರ್ಯ ನಿರ್ವಹಣಾ ವರದಿಯ ಪುನರಾವಲೋಕನ ಪಾಧಿಕಾರವೆಂಬ ಬಗ್ಗೆ ಆದೇಶ 
ಹೊರಡಿಸುವಂತೆ ಕೋರಿರುತ್ತಾರೆ. ಸದರಿ ಪಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಉಪವಿಭಾಗಾಧಿಕಾರಿ, ವಿಶೇಷ 
ಭೂಸ್ವಾಧೀನಾಧಿಕಾರಿಗಳನ್ನು ಒಳಗೊಂಡಂತೆ ಪಾದೇಶಿಕ ಆಯುಕ್ತರ ವ್ಯಾಪ್ತಿಗೆ ಒಳಪಡುವ ಇತರೆ ಹುದ್ದೆಗಳನ್ನು ಒಳಗೊಂಡಂತೆ 
ಪುನರಾವಲೋಕನಾ ಪಾಧಿಕಾರವೆಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 98 ಆಸೇವ 2009, ಬೆಂಗಳೂರು, ದಿನಾಂಕ: 25ನೇ ಜೂನ್‌ 2009 
ಪಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಕೆ.ಎ.ಎಸ್‌. ಸಮೂಹ-ಎ (ಕಿರಿಯ ಶೇಣಿ ದ 
ಹಿರಿಯ ಶೇಣಿ) ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಅನುಬಂಧ - “ಅ” ದಲ್ಲಿ ಇರುವಂತೆ ಕರ್ನಾಟಕ ಸಿವಿಲ್‌ ಸೇವೆಗಳು 
ನಿಯಮ (ಕಾರ್ಯ ನಿರ್ವಹಣಾ ವರದಿ) 2000 ನಿಯಮ 11 ರನ್ವಯ ಪಾದೇಶಿಕ ಆಯುಕ್ತರುಗಳನ್ನು ಪುನರಾವಲೋಕನಾ 
ಪಾಧಿಕಾರವೆಂದು ಆದೇಶಿಸಲಾಗಿದೆ. ಹಾಗೆಯೇ ವರದಿ ಪಾಧಿಕಾರ ಮತ್ತು ಅಂಗೀಕಾರ ಪಾಧಿಕಾರವನ್ನು ಗುರುತಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೫೩ 





ಅನುಬಂಧ- ಅ 


ಕಾರ್ಯ ನಿರ್ವಹಣಾ ವರದಿಯ ವಿವಿಧ ಪಾಧಿಕಾರಗಳು 






































ಕ್ರ ಹುದೆ ಹಾಲಿಯಿರುವ ಪಾಧಿಕಾರಗಳು ಕಗ ಅನುಮೋದಿತವಾಗಿರುವ ಪಾಧಿಕಾರಗಳು 
ಸಂ. ವರದ ಪುನರಾವಕೋಕನ 7 ಅಂಗಾರ ವರದ ಪುನರಾವಪೂಣನ [ಗಕಾರ 
ಪಾಧಿಕಾರ ಪಾಧಿಕಾರ ಪಾಧಿಕಾರ ಪಾಧಿಕಾರ ಪಾಧಿಕಾರ ಪಾಧಿಕಾರ 
7 ಆಪರ ಪಾಡ್‌ ನ್‌ 1 ಪ ಶಾಕ್‌ ಪಧಾನ ಹಪ” 
ಆಯುಕ್ತರು ಆಯುಕ್ತರು ಕಾರ್ಯದರ್ಶಿ, ಕಾರ್ಯದರ್ಶಿ 
ಕಂದಾಯ ಇಲಾಖೆ 
2 ಉಪವಿಭಾಗಾಧಿಕಾರಿ ಜಿಲ್ಲಾಧಿಕಾರಿ] ಕಂದಾಯ ಮುಖ್ಯ ಜಿಲ್ಲಾಧಿಕಾರಿ ಪಾದೇಶಿಕ ಪಧಾನ 
ಆಯುಕ್ತರು/ ಕಾರ್ಯದರ್ಶಿ ಆಯುಕ್ತರು ಕಾರ್ಯದರ್ಶಿ, 
ಪಾದೇಶಿಕ ಕಂದಾಯ ಇಲಾಖೆ 
ಆಯುಕ್ತರು 
3] ವಿಶೇಷ ವಿಶೇಷ ಪಧಾನ ಪಧಾನ ಜಿಲ್ಲಾಧಿಕಾರಿ ಪಾದೇಶಿಕ ಪಧಾನ 
ಭೂಸ್ವಾಧೀನಾಧಿಕಾರಿ ಜಿಲ್ಲಾಧಿಕಾರಿ/ ಹರ್ಯದರ್ಶಿ, ನರ್ಯದರ್ಶಿ, ಆಯುಕ್ತರು ನರ್ಯದರ್ಶಿ, 
ಜಿಲ್ಲಾಧಿಕಾರಿ | ಕಂದಾಯ ಇಲಾಖೆ. | ಕಂದಾಯ ಕಂದಾಯ ಇಲಾಖೆ 
ಇಲಾಖೆ. 
47 ಅಪರ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ] ಪಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿ ಪಾಡೇಶಿಕ ಪೆಧಾನೆ 
ಹಾಗೂ ಅಪರ ಜಿಲ್ಲಾ ಆಯುಕ್ತರು ಕಂದಾಯ ಆಯುಕ್ತರು ಕಾರ್ಯದರ್ಶಿ, 
ದಂಡಾಧಿಕಾರಿಗಳು ಇಲಾಖೆ ಕಂದಾಯ ಇಲಾಖೆ 
(ಜಿಲ್ಲಾಧಿಕಾರಿಗಳ ಕೇಂದ 
ಸ್ಥಾನಿಕ ಸಹಾಯಕರು)” 
57 ಸಹಾಯಕ ಆಯುಕ್ತರು, ಜಿಲ್ಲಾಧಿಕಾರಿ] ಆಯುಕ್ತರು, ಮುಖ್ಯ ಜಿಲ್ಲಾಧಿಕಾರಿ ಪಾದೇಶಿಕ ಪಧಾನ 
ಅನಧಿಕೃತ ಕಟ್ಟಡಗಳ ಕಂದಾಯ ಇಲಾಖೆ ಕಾರ್ಯದರ್ಶಿ ಆಯುಕ್ತರು ಕಾರ್ಯದರ್ಶಿ, 
ನಿರ್ಮಾಣ ತಡೆ ಕೋಶ. / ಪಾದೇಶಿಕ ಕಂದಾಯ ಇಲಾಖೆ 
ಆಯಸ್ತರು 
6 | ಮನೆಬಾಡಿಗೆ ಜಿಲ್ಲಾಧಿಕಾರಿ] ಆಯುಕ್ತರು, ಮುಖ್ಯ ಜಿಲ್ಲಾಧಿಕಾರಿ ಪಾದೇಶಿಕೆ ಪ್ರಧಾನ 
ನಿಯಂತಣಾಧಿಕಾರಿ. ಕಂದಾಯ ಇಲಾಖೆ ಕಾರ್ಯದರ್ಶಿ ಆಯುಕ್ತರು ಕಾರ್ಯದರ್ಶಿ, 
ಷ್‌ / ಪಾದೇಶಿಕ ಕಂದಾಯ ಇಲಾಖೆ 
ಆಯಸ್ತರು 
7 | ವಿಶೇಷೆ ಜಿಲ್ಲಾಧಿಕಾರಿ ಪಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿ ಪಾದೇಶಿಕ ಪಧಾನ 
ಭೂಸ್ವಾಧೀನಾಧಿಕಾರಿ, ಆಯುಕ್ತರು ಕಂದಾಯ ಆಯುಕ್ತರು ಕಾರ್ಯದರ್ಶಿ, 
ಕಬಿನಿ ಯೋಜನೆ, ಇಲಾಖೆ ಕಂದಾಯ ಇಲಾಖೆ 
ಚಾಮರಾಜನಗರ 
8] ವಿಶೇಷ ಜಿಲ್ಲಾಧಿಕಾರಿ] ಪಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿ ಪಾಡೇಶಿಕ ಪೆಧಾನ 
ಭೂಸ್ವಾಧೀನಾಧಿಕಾರಿ, ಆಯುಕ್ತರು ಕಂದಾಯ ಆಯುಕ್ತರು ನರ್ಯದರ್ಶಿ, 
ಕಾರಂಜ ಯೋಜನೆ, ಇಲಾಖೆ ಕಂದಾಯ ಇಲಾಖೆ 
ಬೀದರ್‌ 
ಕ: ವಿಶೇಷ ಜಿಲ್ಲಾಧಿಕಾರಿ] ಪಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿ ಪಾದೇಶಿಕ ಪೆಧಾನೆ 
ಭೂಸ್ವಾಧೀನಾಧಿಕಾರಿ, ಆಯುಕ್ತರು ಕಂದಾಯ ಆಯುಕ್ತರು ನರ್ಯದರ್ಶಿ, 
ಹೇಮಾವತಿ ಯೋಜನೆ, ಇಲಾಖೆ ಕಂದಾಯ ಇಲಾಖೆ 
ಹಾಸನ / ತುಮಕೂರು 


























ಪಿ.ಆರ್‌. 1673 


ವಿಷಯ: ಶ್ರೀ 


ಓದಲಾಗಿದೆ: 1. ಸರ್ಕಾರದ ಆದೇಶ 
2. ಸರ್ಕಾರದ ಆದೇಶ 
3. ಸರ್ಕಾರದ ಆದೇಶ 


ಪ್ರಸ್ತಾವನೆ:- 


ಎಚ್‌.ಆರ್‌. ನಾಗೇಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2) 

ಬಿ.ಸಿ. ಮುದೋಳ್‌. ನಿವೃತ್ತ ಮುಖ್ಯ ಇಂಜಿನಿಯರ್‌, ಅವರ ವಿರುದ್ಧ ಇಲಾಖೆ ವಿಚಾರಣಾ 

ಮಂಡನಾಧಿಕಾರಿ ನೇಮಕ ಕುರಿತು. 

ಸಂಖ್ಯೆ: ಸಿಆಸುಇ 51 ಎಸ್‌ ಇ ಎನ್‌ 05, ದಿನಾ೦ಕ: 08.06.2007 

ಸಂಖ್ಯೆ: 51 ಎಸ್‌ಇಎನ್‌ 05, ದಿನಾಂಕ: 22.09.2008 

ಸಂಖ್ಯೆ: 51 ಎಸ್‌ಇಎನ್‌ 05, ದಿನಾಂಕ: 27.02.2009. 

4. ಮುಖ್ಯ ಇಂಜಿನಿಯರ್‌ (ಅಂತರ ರಾಜ್ಯ) ಜಲಸಂಪನ್ಮೂಲ ಅಭಿವೃದ್ದಿ ಸಂಸ್ಥೆ, ಇವರ ಪತ್ರ 
ದಿನಾ೦ಕ:10.06.2009 


ಛಿ 


ಶ್ರೀ ಬಿ. ಸಿ ಮುದೋಳ್‌, ನಿವೃತ್ತ ಮುಖ್ಯ ಇಂಜನಿಯರ್‌, ಅವರು ಬಾಗಲಕೋಟೆ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದಾಗ, ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 300 ಕಾಮಗಾರಿಗಳ ಅಂದಾಜು ಪಟ್ಟಿಯನ್ನು ಸಿದ್ದಪಡಿಸದೇ ತಮಗೆ 
ಬೇಕಾದ ಕಂಟಕ್ಷರುಗಳಿಗೆ ನೀಡಿ, ಅವುಗಳು ಪೂರ್ಣಗೊಳ್ಳದೆ ಆರ್ಧಕ್ಕೆ ನಿಂತಿದ್ದರೂ ಸಹ ಅವುಗಳಗುಣಮಟ್ಟ ಅರಿಯದೇ 





೨೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಪೂರ್ಣ ಹಣವನ್ನು ಪಾವತಿ ಮಾಡಿದ್ದು, ಆಲಮ್‌ ಕೂರಿನ್‌ ಮತ್ತು ಪ್ರಾಧಿಕಾರಕ್ಕೆ ಅವಶ್ಯಕತೆಗಿಂತ ಹೆಚ್ಚಾಗಿ ವಾಟರ್‌ ಮೀಟರ್‌ 
ಖರೀಧಿಯಲ್ಲಿ ಅವ್ಯವಹಾರ ಎಸಗಿ ಪಾರದರ್ಶಕತೆ ಕಾಯಿದೆಗಳನ್ನು ಪಾಲಿಸದೆ ಸರ್ಕಾರದ ಹಣವನ್ನು 
ದುರುಪಯೋಗಪಡಿಸಿರುವ ಆರೋಪಿಗಳಿಗಾಗಿ ಶ್ರೀ ಬಿಸಿ ಮುಧೋಳ್‌ ಅವರ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 11, 11-ಎ, ರನ್ವಯ ಇಲಾಖಾ ವಿಚಾರಣೆ 
ಜರುಗಿಸಲು ಮೇಲೆ(1)ರಲ್ಲಿ ಓದಲಾದ ದಿನಾಂಕ: 08.06.2007ರ ಸರ್ಕಾರದ ಆದೇಶದಲ್ಲಿ ಶ್ರೀ ಬಿ. ರಂಗಸ್ವಾಮಿ ನಿವೃತ್ತ 
ಜಿಲ್ಲಾ ನ್ಯಾಯಾದೀಶರನ್ನು ವಿಚಾರಣಾಧಿಕಾರಿಯಾಗಿ ಮತ್ತು ಶ್ರೀಮತಿ ಹೇಮಲತಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
ಜಿಲ್ಲಾ ಪಂಚಾಯಿತ್‌, ಉಡುಪಿ ಇವರನ್ನು ಮಂಡನಾಧಿಕಾರಿಯಾಗಿ ನೇಮಿಸಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ 
ಆದೇಶದಲ್ಲಿ ಶ್ರೀಮತಿ ಹೇಮಲತಾ ಇವರು ಮನವಿ ಸಲ್ಲಿಸಿ ಮಂಡನಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲು 
ಸಾಧ್ಯವಾಗುವುದಿಲ್ಲವಾದ ಕಾರಣ ಈ ಪ್ರಕರಣದ ಮಂಡನಾಧಿಕಾರಿ ಜವಾಬ್ದಾರಿಯಿಂದ ಬಿಡುಗಡೆಗೊಳಿಸುವಂತೆ ಕೋರಿರುವ 
ಹಿನ್ನಲೆಯಲ್ಲಿ ದಿನಾಂಕ: 22.09.2008ರಂದು ಶ್ರೀ ಪಾಲಯ್ಯ, ನಿಬಂಧಕರು, ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ, ಆನಂದರಾವ್‌ 
ವೃತ್ತ, ಬೆಂಗಳೂರು, ಇವರನ್ನು ಮಂಡನಾಧಿಕಾರಿಯಾಗಿ ನೇಮಕ ಮಾಡಲಾಗಿತ್ತು. ನಂತರ ಓದಲಾದ ಕ್ರಮ ಸಂಖ್ಯೆ (3)ರಲ್ಲಿ 
ಮಂಡನಾಧಿಕಾರಿಯಾಗಿ ನೇಮಕವಾಗಿದ್ದ ಶ್ರೀ ಪಾಲಯ್ಯ ಇವರ ಬದಲಿಗೆ ಶ್ರೀ ಕೆ.ಆರ್‌. ಶ್ರೀನಿವಾಸ ರಂಗನ್‌, ಕಾರ್ಯಪಾಲಕ 
ಇಂಜಿನಿಯರ್‌ ಕೃಷ್ಣ ಗೋದಾವರಿ ಘಟಕ ಮತ್ತು ರಾಜ್ಯ ಜಲ, ಜಲ ಸಂಪನ್ಮೂಲ ಸಂಸ್ಥೆ, ಬೆಂಗಳೂರು ಇವರನ್ನು ನೇಮಕ 
ಮಾಡಲಾಗಿತ್ತು. ಕ್ರಮ ಸಂಖ್ಯೆ (4)ರಲ್ಲಿ ಮುಖ್ಯ ಇಂಇನಿಯರ್‌, (ಅಂತರ ರಾಜ್ಯ ಜಲಸಂಪನ್ಮೂಲ ಅಭಿವೃದ್ದಿ ಸಂಸ್ಥೆ, 
ಬೆಂಗಳೂರು ಇವರು ಮನವಿ ಸಲ್ಲಿಸಿ ಶ್ರೀ ಕೆ.ಆರ್‌. ಶ್ರೀನಿವಾಸ ರಂಗನ್‌, ಕಾರ್ಯಪಾಲಕ ಇಂಜಿನಿಯರ್‌, ಇವರಿಗೆ ಕಾರ್ಯದ 
ಒತ್ತಡ ಹಾಗೂ ಕೃಷ್ಣ ನ್ಯಾಯಾಧೀಕರಣ ಕಲಾಪಗಳು ತ್ವರಿತ ಗತಿಯಲ್ಲಿ ನಡೆಯುತ್ತಿರುವುದರಿಂದ ಇವರ ಬದಲು ಶ್ರೀ ಆರ್‌. 
ರಂಗನಾಥ, ಕಾರ್ಯಪಾಲಕ ಇಂಜಿನಿಯರ್‌, ಕಾವೇರಿ ಜಲ ವಿವಾದ ಘಟಕ, ಜಲಸಂ೦ಫನ್ಮೂಲ ಅಭಿವೃದ್ಧಿ ಸಂಸ್ಥೆ, ಬೆಂಗಳೂರು 
ಇವರನ್ನು ಮಂಡನಾಧಿಕಾರಿಯಾಗಿ ನೇಮಿಸುವಂತೆ ಕೋರಿರುತ್ತಾರೆ. ಈ ಬಗ್ಗೆ ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ 
ಆದೇಶಿಸುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 51 ಎಸ್‌ಇಎನ್‌ 2005, ಬೆಂಗಳೂರು, ದಿನಾಂಕ: 6ನೇ ಜುಲೈ 2009 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ, ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 51 ಎಸ್‌ ಇಎನ್‌ 2005, 
ದಿನಾಂಕ: 22.09.2008ನ್ನು ಭಾಗಶ: ಮಾರ್ಪಡಿಸಿ, ಶ್ರೀ ಕೆ.ಆರ್‌. ಶ್ರೀನಿವಾಸ ರಂಗನ್‌ ಕಾರ್ಯಪಾಲಕ ಇಂಜಿನಿಯರ್‌ ಕೃಷ್ಣ 
ಗೋದಾವರಿ ಘಟಕ ಮತ್ತು ರಾಜ್ಯ ಜಲ, ಜಲ ಸಮಫನ್ಮೂಲ ಸಂಸ್ಥೆ, ಬೆಂಗಳೂರು, ಇವರ ಸ್ಥಾನದಲ್ಲಿ ಶ್ರೀ ಆರ್‌. ರಂಗನಾಥ, 
ಕಾರ್ಯಪಾಲಕ ಇಂಜಿನಿಯರ್‌, ಕಾವೇರಿ ಜಲ ವಿವಾದ ಘಟಕ, ಜಲಸಂ೦ಫನ್ಮೂಲ ಅಭಿವೃದ್ಧಿ ಸಂಸ್ಥೆ, ಬೆಂಗಳೂರು, ಇವರನ್ನು 
ಈ ಪ್ರಕರಣದಲ್ಲಿ ಮಂಡನಾಧಿಕಾರಿಯನ್ನಾಗಿ ಕರ್ನಾಟಕ ನಾಗರೀಕ ಸೇವಾ(ಮೇಲ್ಮನವಿ, ವರ್ಗೀಕರಣ ಮತ್ತು ನಿಯಂತ್ರಣ). 
ನಿಯಮ 11(15)(ಸಿ) ಅನ್ವಯ ನೇಮಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎಂ.ಎಸ್‌. ಶಿವರಾಮ್‌ 
ಪಿ.ಆರ್‌. 1675 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. (ಸೇವೆಗಳು-3) 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ: 2009-10ನೇ ಸಾಲಿನಲ್ಲಿ ಶಿವಮೊಗ್ಗ ಆಹಾರ ಪಾರ್ಕ್‌ ಯೋಜನೆ ಅನುಷ್ಠಾನಕ್ಕೆ ಅನುದಾನ ಬಿಡುಗಡೆ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ವಾಕೈೆ 88 ಆ೦ಆಸ(1) 2009 ದಿನಾಂಕ 22.04.2009 
2. ವಿಶೇಷಾಧಿಕಾರಿ, ಆಹಾರ ಕರ್ನಾಟಕ ನಿಯಮಿತ ರವರ ಪತ್ರ ಸಂಖ್ಯೆ:ಎಫ್‌ಕೆಎಲ್‌/17/2009-10 
ದಿ:18.05.2009. 
3. ಅಧಿಕ ನಿರ್ದೇಶಕರು (ಸಪಕ್ಕೈ), ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರ ಪತ್ರ ಸಂಖ್ಯೆ: ಸಪಕೈ/ 
ಎಸ್‌1/ಆಹಾರ ಪಾರ್ಕ್‌ /17/2009-10 ದಿನಾಂಕ 29-05-2009. 
4. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಪತ್ರ ಸಂಖ್ಯೆಸಿಐ 352 ಎಸ್‌ಪಿಐ 2008(ಪ) ದಿನಾಂಕ 
19.06.2009. 
5. ಅಧಿಕ ನಿರ್ದೇಶಕರು (ಸಪಕ್ಕೆ). ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರ ಪತ್ರ ಸಂಖ್ಯೆ 
ಸಪಕೈ/ಎಸ್‌1/ಆಹಾರ ಪಾರ್ಕ್‌ /7/2009-10 ದಿನಾಂಕ 23.06.2009. 
6. ಸರ್ಕಾರಿ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 2008 ದಿನಾ೦ಕ 16.05.2008 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೫೫ 





ಪಸ್ತಾವನೆ: 

| ಅಧಿಕ ನಿರ್ದೇಶಕರು (ಸಪಕೈ). ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರು ಮೇಲೆ ಓದಲಾದ (2)ರ ಪತ್ರ ದಿನಾಂಕ 
29.05.2009 ರಲ್ಲಿ ಮೆ:ಆಹಾರ ಕರ್ನಾಟಕ ನಿಯಮಿತ ರವರು ಮೇಲೆ ಓದಲಾದ (1 ರ ಪತ ದಿನಾಂಕ 18.05.2009 
ಮಾಲೂರು, ಹಿರಿಯೂರು, ಜೀವರ್ಗಿ ಮತ್ತು ಬಾಗಲಕೋಟೆ ಆಹಾರ ಪಾರ್ಕ್‌ಗಳು ಅನುಷ್ಠಾನ ಹಂತದಲ್ಲಿರುವುದರಿಂದ ಮತ್ತು 
ಪಾರ್ಕ್‌ಗಳ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕಾಗಿರುವುದರಿಂದ 2009-10ನೇ ಸಾಲಿನಲ್ಲಿ ಒದಗಿಸಿರುವ ಅನುದಾನದಲ್ಲಿ 
ರೂ.386.25 ಲಕ್ಷಗಳನ್ನು ಬಿಡುಗಡೆ ಮಾಡಲು ಕೋರಿರುತ್ತಾರೆ. 

2009-10ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ 4851-00-800-5-00-132 Capital Expenses 
“ಶಿವಮೊಗ್ಗ ಆಹಾರ ಪಾರ್ಕ್‌'' ಅಡಿಯಲ್ಲಿ ಆಹಾರ ಪಾರ್ಕ್‌ಗಳ ಅಭಿವೃದ್ಧಿಗೋಸ್ಕರ ರೂ.1000.00 ಲಕ್ಷಗಳ ಅನುದಾನ 
ಲಭ್ಯವಿರುತ್ತದೆ. 

ಈ ಮೊತ್ತವನ್ನು ಬಂಡವಾಳ ವೆಚ್ಚದ ಅಡಿ "ಆಹಾರ ಪಾರ್ಕ್‌ ಶಿವಮೊಗ್ಗ' ಎಂದು ನಿರ್ಧಿಷ್ಟವಾಗಿ ನಮೂದಿಸಿದ್ದು, 
ಈಗ ಶಿವಮೊಗ್ಗ ಸರತುಪಡಿಸ ಇತರ "ಸ್ಥಳದ ಪಸ್ತಾವನೆಗೆ ಹಣ ಬಿಡುಗಡೆ ಮಾಡಲು ಪಸ್ತಾಪಿಸಲಾಗಿದೆ. ಈ ಬಗ್ಗೆ 
ಸರಿಯಾಗಿ ಪರಿಶೀಲಿಸಿ ಮುಂದಿನ ಕಮ ಕೈಗೊಳ್ಳು ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ ಸರ್ಕಾರದ ಉಪ 
ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಫಗಾರಿಕೆ ಎಚ ರವರು ಟಿಪ್ಪಣಿ ಸಂಖ್ಯೆವಾಕ್ಕೆ 144 ಆ೦ಆಸ(1) 2009 
ದಿನಾಂಕ:19.06.2009 ರಲ್ಲಿ ಸೂಚಿಸಿರುತ್ತಾರೆ. 

2009-10ನೇ ಸಾಲಿನಲ್ಲಿ ಮಾಲೂರು, ಹಿರಿಯೂರು, ಜೀವರ್ಗಿ ಮತ್ತು ಬಾಗಲಕೋಟೆ ಆಹಾರ ಪಾರ್ಕ್‌ಗಳು 
ಅನುಷ್ಣಾ ನಗೊಳಿಸಲು ಇತರೆ ಲೆಕ್ಕಶೀರ್ಷಿಕೆಯಡಿಯಲ್ಲಿ ಹಣ ಲಭ್ಯವಿಲ್ಲದ ಕಾರಣ ತಿಕ್ಕಶೀರ್ಷಿಕೆ 4851-00-800-5-00-132 
“ಶಿವಮೊಗ್ಗ ಆಹಾರ್‌ ಪಾರ್ಕ್‌” ನ್ನು ಸಾಮಾನ್ಯ ಲಕ್ಕಶೀರ್ಷಿಕೆಯೆಂದು ಪರಿಗಣಿಸಿ ಶಿವಮೊಗ್ಗ ಆಹಾರ ಪಾರ್ಕ್‌ಗೆ ರೂ.1.00 
ಕೋಟಿ ಮತ್ತು ರೂ.286.25 ಲಕ್ಷಗಳನ್ನು ಮಾಲೂರು, ಹಿರಿಯೂರು, ಜೀವರ್ಗಿ ಮತ್ತು ಬಾಗಲಕೋಟೆ ಆಹಾರ ಪಾರ್ಕ್‌ಗಳ 
ಅನುಷ್ಠಾನಕ್ಕೆ ಅನುದಾನ ಬಿಡುಗಡೆ ಮಾಜ ಅಧಿಕ ನಿರ್ದೇಶಕರು (ಸಪ ಪಕ್ಕೆ). ಕೈಗಾರಿಕ ಮತ್ತು ವಾಣಿಜ್ಯ ಇಲಾಖೆ ರವರು 
ಮೇಲೆ ಹೀ (5)ರ ಪತ ದಿನಾಂಕ 23.06.2009 ರಲ್ಲಿ ಕೋರಿರುತ್ತಾರೆ. 

ಆದುದರಿಂದ ಈ ತಳಕಂಡ ಆದೇಶ: 

ಸರ್ಕಾರಿ ಆದೇಶ ಕಮ ಸಂಖ್ಯೆ: ಸಿಐ 352 ಎಸ್‌ಪಿಐ 2008, ಬೆಂಗಳೂರು, ದಿನಾಂಕ: 24ನೇ ಜೂನ್‌ 2009 

ಪಸ್ತಾವನೆಯಲ್ಲಿ ಸ] 2009-10ನೇ ಸಾಲಿನಲ್ಲಿ ಶಿವಮೊಗ್ಗ ಆಹಾರ ಪಾರ್ಕ್‌ ಯೋಜನೆ ಅನುಷ್ಠಾನಕ್ಕಾಗಿ 
ರೂ.1.00 ತೋಟಿ ಅನುದಾನವನ್ನು ಈ ಮೂಲಕ ಬಿಡುಗಡೆ ಮಾಡಲಾಗಿದೆ. 

ಸದರಿ ಮೊತ್ತವನ್ನು ವಿಶೇಷ ಅಧಿಕಾರಿ, ಆಹಾರ ಕರ್ನಾಟಕ ನಿಯಮಿತ, ಬೆಂಗಳೂರು ರವರು ಸ್ವೀಕೃತಿ ರಸೀದಿಯ 
ಮೇಲೆ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆರವರ ಮೇಲು ರುಜು 
ಪಡೆದು ಖಜಾನೆಯಿಂದ ಡಾ ಮಾಡಲು ಆದೇಶಿಸಿದೆ. 

ಈ ಮೊತ್ತವನ್ನು 2009-10 ಸಾಲಿನಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಲೆಕ್ಕಶೀರ್ಷಿಕೆ 4851-00-800-5- 
00-132 Capital Expenses “ಶಿವಮೊಗ್ಗ ಆಹಾರ ಜ್‌ ಅಡಿಯಲ್ಲಿ ಆಹಾರ ಕವ ಅಭಿವೃದ್ಧಿಗೋಸ್ಕರ 
ರೂ.1000.00 ಲಕ್ಷಗಳ ಅನುದಾನದ ಅಡಿ ಲಭ್ಯವಿರುವ ಆಯವ್ಯಯದಿಂದ ಭರಿಸುವುದು. 

ಟಿಪ್ಪಣಿ ಸಂಖ್ಯೆ:ವಾಕ್ಕೈೆ 155 ಆ೦ಆಸ(1) 2009 ದಿನಾಂಕ 24.06.2009 ರಲ್ಲಿ ಆಂತರಿಕ ಆರ್ಥಿಕ ಸಲಹೆಗಾರರು 
ಹಾಗೂ ಸರ್ಕಾರದ ಉಪ ಇ ತಾರಾ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ರವರ ಒಪ್ಪಿಗೆ ಪಡೆಯಲಾಗಿದೆ. 

ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ: ಎಫ ಫ್‌ಡಿ 1 ಟ್‌ ಪಿ 2008 ದಿನಾಂಕ 16.5.2008 ರನ್ವಯ ಕಾರ್ಯದರ್ಶಿಗಳಿಗೆ 
ಅನುದಾನ ಬಿಡುಗಡೆ ಮಾಡಲು ಪತ್ಯಾಯೋಜಿಸಿರುವ ಅಧಿಕಾರದಡಿ ಈ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1681 ಅಪರ್ಣ ಪಾವಟೆ 
ಪೀಠಾಧಿಕಾರಿ (ತಾಂತಿಕ ಕೋಶ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಒಳಾಡಳಿತ ಸಚಿವಾಲಯ 
ವಿಷಯ: ಶೀ ನವೀದ್‌ ಅಹ್ಮದ್‌, ಪಿ.ಸಿ.-893, ಶಿರಾ ಪೊಲೀಸ್‌ ಠಾಣೆ, ತುಮಕೂರು ಜಿಲ್ಲೆ, ಇವರು ಸ ಸರ್ಕಾರಕ್ಕೆ 
ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅ೦ತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪಾಧಿಕಾರಿ ಸ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ತುಮಕೂರು, ಇವರ ಆದೇಶ ಸಂಖ್ಯೆ:ಪನ್ಹಿ: 
ಡಿಇ:5/2002 ಓ.ಬಿ:14/2002-03 ದಿ:08-04-2003 


೨೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


2) ಮೇಲ್ಮನವಿ ಪಾಧಿಕಾರಿ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ಕೇಂದ್ರ ವಲಯ, ಬೆ೦ಗಳೂರು, 
ಇಚ. ಆದೇಶ `ಸಂಖ್ಯೆ :ಅಪೀಲು: 9/03-04 ಓ.ಬಿ:46:03- 04 ದಿ:17-07- 7003 

3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ:06-01-09 

4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆ೦ಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು(2)108/2008-09 ದಿನಾಂಕ:21-04-2009 





ಶೀ ನವೀದ್‌ ಅಹ್ಮದ್‌, ಪಿ.ಸಿ.-893, ಶಿರಾ ಪೊಲೀಸ್‌ ಠಾಣೆ, ತುಮಕೂರು ಜಿಲ್ಲೆ (ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ ಹಾಗೂ ದುರ್ನಡತೆಯನ್ನು ಪದರ್ಶಿಸಿದ 
ಕಾರಣದ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್‌ ಶಿಸ್ತು ನಡವಳಿಗಳು) ನಿಯಮಾವಳಿ 1965ರ ನಿಯಮ ರಡಿ” ಇಲಾಖಾ 
ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡಂತೆ ದೋಷಾರೋಪ ಹಣೆಯನ್ನು ಹೊರಿಸಲಾಗಿದೆ. 
ದೋಷರೋಪಣೆ:- 

“ ದಿ:20-03-2002 ರಂದು ರಾತ್ರಿ ಸಿ.ಎಚ್‌.ಸಿ.-167, ಕೆಂಚಯ್ಯ, ರವರು ದೇವಗಡ ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯದ ಸಿಸಿ ನಂ:979:2000ರ ವಾರೆಂಟ್‌ ಆಸಾಮಿ ಸಿರಾ ವಾಸಿ ಮಹ್ಮದ್‌ ಇಸ್ಮಾಯಿಲ್‌ 
ಎಂಬುವವರನ್ನು ಕರೆತಂದು ಠಾಣೆಗೆ ಹಾಜರ ಪಡಿಸುವುದರ ಸಿದ್ಧತೆಯಲ್ಲಿರುವಾಗ ನಮ್ಮನ್ನು ಆತನ 
ಬೆಂಗಾವಲು ಕರ್ತವ್ಯಕ್ಕೆ ನೇಮಕ ಮಾಡಿ ದಾಖಲೆಗಳಲ್ಲಿ ನಮೂದಿಸಿದ್ದರೂ ಸಹ ಸದರಿ ಆಸಾಮಿಯನ್ನು 
ಊಟ ಮಾಡಿಸಿಕೊಂಡು ಬರುವ ನೆಪೊಡ್ಡಿ ಠಾಣೆಯಿಂದ ಕರೆದುಕೊಂಡು ಹೋಗುತ್ತಿದ್ದಾಗೈ, ಠಾಣಾ 
ಎಸ್‌ಎಚ್‌ಒ, ಎಚ್‌.ಸಿ.-123, ರವರು ಬೇಡವ೦ತ ಹೇಳಿದ್ದಾಗ್ಯೂ ಅವರ ಮಾತನ್ನು ಧಿಕ್ಕರಿಸಿ ಹೊರಗಡೆ 
ಕರೆದುಕೊಂಡು ಹೋದವರು ಆಮಿಶಗಳಿಗೆ ಬಲಿಯಾಗಿ ವಾರೆಂಟ್‌ ಆಸಾಮಿಯೊಂದಿಗೆ ಶಾಮೀಲಾಗಿ. 
ಆತನನ್ನು ಬಿಟ್ಟು ಪೊಲೀಸ್‌ ವಶದಿಂದ ತಪ್ಪಿಸಿಕೊಳ್ಳಲು ಸಹಕರಿಸಿ, ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷ್ಯತೆ 
ಹಾಗೂ ದುರ್ನಡತೆ ತೋರಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ 
ಎಂದು ಸಲ್ಲಿಸಿದ ವರದಿ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪಾಧಿಕಾರಿ ಹಾಗೂ 
ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ತುಮಕೂರು, ಇವರು ಮೇಲೆ ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ: 08-04-03ರ 
ಆದೇಶದಲ್ಲಿ “ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ಸಂಚಿತ ಪರಿಣಾಮ ಬೀರುವಂತೆ ಒಂದು ವರ್ಷ ಕಾಲ 
ಮುಂದೂಡುವ ದಂಡನೆಯನ್ನು ವಿಧಿಸಿ ದಿ:04-06-2002 ರಿಂದ 08-09-2002 ರವರೆಗಿನ ಅಮಾನತ್ತಿನ ಅವಧಿಯನ್ನು 
ಅಮಾನತ್ತೆಂದೇ ಪರಿಗಣಿಸಿದ್ದಾರೆ. ” 

ಈ ಆದೇಶದ ವಿರುದ್ದ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪಾಧಿಕಾರಿ ಹಾಗೂ 
ಪೊಲೀಸ್‌ ಮಹಾ ನಿರೀಕ್ಷಕರು, ಕೇಂದ್ರ ವಲಯ, ಚೆಂಗಳೂರು, ನವಯ ಮೇಲೆ ಕಮ ಸಂಖ್ಯೆ:(2)ರಲ್ಲಿ ಓದಲಾದ 
ದಿನಾಂಕ:17-07-03ರ ಆಡೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ತ್ರ ಡಿ ಸರ್ಕಾರಕ್ಕೆ ಪರಿಷ್ಠರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. 
ಪರಿಷ್ಕರಣ ಮೇಲ್ಮನವಿಯಲ್ಲಿ ಪುರಸ್ಕರಿಸುವಂತಹ ಹೊಸ ನಾಯ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ 
ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷತೆ, ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪದರ್ಶಿಸಿರುವುದು 
ಸಾಬೀತಾಗಿರುತ್ತದೆ. ಆದ್ದರಿಂದ, ಶಿಸ್ತು ಪಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ” ಅಗತ್ಯತೆ ಕಂಡು 
ಬರುತ್ತಿಲ್ಲವೆಂದು ಪರಿಗಣಿಸುತ್ತಾ. ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಒಇ 19 ಹೊಸಿಅ 2009 ಬೆಂಗಳೂರು, ದಿನಾಂಕ: 26ನೇ ಜೂನ್‌ 2009 
ಪಸ್ತಾವನೆಯಲ್ಲಿ ಪ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 
25ರಡಿಯಳ್ಲಿ "ಸರ್ಕಾರಕ್ಕೆ ಪದತ್ತವಾದ ಅಧಿಕಾರವನ್ನು ಜಾ ಶೀ ನವೀದ್‌ ಅಹ್ಮದ್‌, ಪಿ.ಸಿ.-893, ಶಿರಾ ಪೊಲೀಸ್‌ 
ಠಾಣೆ, ತುಮಕೂರು ಜಲ್ಲೆ ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಪ ರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ತ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1690 ಟಿ.ಎನ್‌. ರವಿಪಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ, (ಹೊಲೀಸ್‌ ಸೇವೆಗಳು) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೫೭ 





ಷಯ: ಶೀ ಎಸ್‌.ಆರ್‌. ಪಾಟೀಲ್‌, ಪಿ.ಐ, ನಾಹಜಾನಿ ಪೊಲೀಸ್‌ ಠಾಣೆ, ಬಾಗಲಕೋಟೆ, ಇವರು ಸರ್ಕಾರಕ್ಕೆ 
ಸಲ್ಲಿಸಿರುವ ಪರಿಷ್ಠರಣ ಮೇಲ್ಮನವಿ ಅರ್ಜಿ ಕುರಿತು ಅ೦ತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರಿ ಸ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಬೆಳಗಾವಿ ಇವರ ಆದೇಶ ಸಂಖ್ಯೆಸಿಬ್ಬಂದಿ- 
2ವ/ಪಿಆರ್‌/105/2007 ಆ.ಪು. ಸಂ:538/07 ದಿ:15-05-2007 
2) ಮೇಲ್ಮನವಿ ಪಾಧಿಕಾರಿ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು. ಉತ್ತರ ವಲಯ, ಬೆಳಗಾವಿ, ಇವರ 
ಆದೇಶ ಸಂಖ್ಯೆ:ಅಪೀಲು/166 4/ಉವ/2007 ದಿನಾ೦ಕ:10-12-2007 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾ೦ಕ:06-08-08 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆ೦ಗಳೂರು, ಇವರ ಪತ್ರ ಸಂಖ್ಯೆ: 
ಸಿಬಿ(8)79/2008-09 ದಿ:19-03-2009 


ಶ್ರೀ ಎಸ್‌.ಆರ್‌. ಪಾಟೀಲ್‌, ಪಿ.ಐ, ನಾಹಜಾನಿ ಪೊಲೀಸ್‌ ಠಾಣೆ ಬಾಗಲಕೋಟೆ, ಇವರು (ಇನ್ನು ಮುಂದೆ 
ಅರ್ಜಿದಾರರಂದು ಕರೆಯಲ್ಪಡುವ) ಬೆಳಗಾವಿ ಮಾರ್ಕೆಟ್‌ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ 
ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪದರ್ಶಿಸಿದ ಕಾರಣದ ಮೇಲೆ ಕರ್ನಾಟಕ ರಾಜ್ಯ ತಾಜ (ಶಿಸ್ತು ನಡವಳಿಗಳು) 
ನಿಯಮಾವಳಿ 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪ ಹಣೆಯನ್ನು ಫೂಂಸಲಾಗಿದೆ 
ದೋಷರೋಪಣೆ:- 

“ಆಪಾದಿತ ಪೊಲೀಸ್‌ ಅಧಿಕಾರಿಯಾದ ನೀವು ಮಾರ್ಕೆಟ್‌ ಪೊಲೀಸ್‌ ಠಾಣೆಯ 
ಗುನ್ನಾ ನಂ.12/2002 ನೇದ್ದರ ಪಕರಣದ ತನಿಖೆಯನ್ನು ಸಮರ್ಪಕವಾಗಿ ಪೂರ್ಣ 
ಪಮಾಣದಲ್ಲಿ ಕೈಕೊಳ್ಳದೇ ತನಿಖೆಯಲ್ಲಿ ಸಾಕಷ್ಟು ಲೋಪದೋಷಗಳನ್ನು ಎಸಗಿರುವುದಲ್ಲದೆ, 
ನ್ಯಾಯಾಲಯಕ್ಕೆ ಹಾಜರಾಗಿ ಸಾಕ್ಷಿ ನುಡಿಯಲು ವಿಫಲರಾಗಿ ಪಕರಣವು 
ನ್ಯಾಯಾಲಯದಲ್ಲಿ ಬಿಡುಗಡೆಯಾಗಲು ಕಾರಣೀಭೂತರಾಗಿ ನಿಮ್ಮ ಕರ್ತವ್ಯದಲ್ಲಿ ಘೋರ 
ನಿಷ್ಕಾಳಜಿತನ ಹಾಗೂ ಬೇಜವಾಬ್ದಾರಿತನವನ್ನು ಪದರ್ಶಿಸಿರುವಿರಿ.”” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪಾಧಿಕಾರಿ ಹಾಗೂ 
ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಬೆಳಗಾವಿ, ಇವರು ಮೇಲೆ ಕ್ರಮ ಸಂಖ್ಯೆ(1)ರಲ್ಲಿ ಓದಲಾದ ದಿನಾಂಕ: 15-05-07ರ 
ಆದೇಶದಲ್ಲಿ “ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ಡ್ತಿಗಳ ಮೇಲೆ 
ಪರಿಣಾಮ ಬೀರದಂತೆ ಒಂದು ವರ್ಷಕಾಲ ಮುಂದೂಡುವ ದಂಡನೆ ವಿಧಿಸಿರುತ್ತಾರೆ.” 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪಾಧಿಕಾರಿ ಹಾಗೂ 
ಪೊಲೀಸ್‌ ಮಹಾ ನಿರೀಕ್ಷಕರು, ಉತ್ತರವಲಯ, ಬೆಳಗಾವಿ, ಇವರು ಶಿಸು ಪಾಧಿಕಾರದ ದಂಡನಾದೇಶವನ್ನು ಭಾಗಶ: 
ಮಾರ್ಪಡಿಸಿ, ಇವರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ತದನಂತರದ ವಾರ್ನಿಕ ವೇತನ ಬಡಿಗಳ ಮೇಲೆ ದಾ 
ಬೀರದಂತೆ ಆರು ತಿಂಗಳ ಕಾಲ ಮುಂದೂಡಿ, ಮೇಲೆ ಕಮ ಸಂಖ್ಯೆ(2)ರಲ್ಲಿ ಓದಲಾದ ದಿನಾಂಕ:10-12-07ರಲ್ಲಿ 
ಆದೇಶಿಸಿದ್ದಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ 
ಮೇಲ್ಮನವಿಯಲ್ಲಿ ಪರಿಗಣಿಸುವಂತಹ ಯಾವುದೇ ಸಮರ್ಥನಿಯ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ 
ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಪದರ್ಶಿಸಿರುವುದು ಸಾಬೀತಾಗಿರುತ್ತದೆ. 
ಆದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಒಳ 313 ಹೊಸಿಅ 2008 ಬೆ೦ಗಳೂರು, ದಿನಾಂಕ: 25ನೇ ಜೂನ್‌ 2009 
ಪಸ್ತಾವನೆಯಲ್ಲಿ A ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 
25ರಡಿಯಳ್ಲಿ ಸರ್ಕಾರಕ್ಕೆ ಪದತ್ತವಾದ ಅಧಿಕಾರವನ್ನು Ho ಶೀ ಎಸ್‌.ಆರ್‌. ಪಾಟೀಲ್‌, ಪಿ.ಐ. ನಾಹಜಾನಿ ಪೊಲೀಸ್‌ 
ಠಾಣೆ ಬಾಗಲಕೋಟೆ, pT ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಠರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಪ ರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ EEE ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1691 ಟಿ.ಎನ್‌. ರವಿಪಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 


೨೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ವಿಷಯ: ಶೀ ಮುರಳೀಧರ, ಮಾಜಿ ಸಿ.ಪಿ.ಸಿ.-428, ಟಿ. ನರಸೀಪುರ, ಪೊಲೀಸ್‌ ಠಾಣೆ, ಮೈಸೂರು, ಇವರು 
ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅ೦ತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಮೈಸೂರು ಜಿಲ್ಲೆ ಇವರ ಆದೇಶ ಸಂಖ್ಯೆ: 
ಡಿಇ: 20705- 06, ಓ.ಬಿ/ಸಿವಿಲ್‌/212/ 06-07 ದಿ:26-01- ಬ 
2) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ:20-08-2008 
3) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆ೦ಗಳೂರು, ಇವರ ಪತ್ರ ಸಂಖ್ಯೆ 
ಅಪೀಲು(2)68/2008-09 ದಿ:02-12-2008 
4) ಕರ್ನಾಟಕ ಲೋಕ ಸೇವಾ ಆಯೋಗದ ಪತ್ರ ಸಂಖ್ಯೆಪಿಎಸ್‌ಸಿ 5  ಸಿಎನ್‌ಎಸ್‌ 09 
ದಿನಾಂಕ:18.05.2009 


ಶ್ರೀ ಮುರಳೀಧರ, ಇವರು ಟಿ.ಎನ್‌. ಪುರದಲ್ಲಿ ಸಿ.ಪಿ.ಸಿ. ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ 
ಅರ್ಜಿದಾರೆರೆಂದು ಕರೆಯಲ್ಲಡುವ) ಸರ್ಕಾರದ ಹಣ ದುರುಪಯೋಗ ಹಾಗೂ ಅನಧಿಕೃ ತವಾಗಿ ಗೈರುಹಾಜರಾದ ಆರೋಪದ 
ಹಿನ್ನೆಲೆಯಲ್ಲಿ ಇವರ ವಿರುದ್ದ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಿಯಮಗಳು) ನಿಯಮಾವಳಿ 1965ರ ನಿಯಮ 6 ರಡಿ 
ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷರೋಪಣೆ:- 

1. ಡಿವೈ.ಎಸ್‌.ಪಿ.. ಹುಣಸೂರು ಉಪ-ವಿಭಾಗದ ಕಛೇರಿಯಿಂದ ಜಮಾ ಮಾಡಲು ಕಳುಹಿಸಿದ್ದ 
2004ನೇ ಸಾಲಿನ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಅ೦ಗವಾಗಿ ರೂ.5080/- ಗಳನ್ನು ಜಿಲ್ಲಾ 
ಪೊಲೀಸ್‌ ಕಛೇರಿಗೆ ಜಮಾ ಮಾಡದೇ ದುರುಪಯೋಗ ಪಡಿಸಿಕೊಂಡಿರುವ ಬಗ್ಗೆ. 

2. ದಿ:21-04-05 ರಿಂದ ಇದುವರೆವಿಗೂ ಅನಧಿಕೃತ ಗೈರು ಹಾಜರಿಯಾಗಿರುವ ಬಗ್ಗೆ. 

3. ದಿ:21-04-05 ರಿಂದ ಅನಧಿಕೃತ ಗೈರುಹಾಜರಿಯಾದ ಸಂಬಂಧ ಡೆಸರ್ಟರ್‌ ನೋಟಿಸ್‌ 
ಹೊರಡಿಸಿದ್ದು, ನೋಟಿಸ್‌ನಲ್ಲಿ ನೀಡಿದ ಸೂಚನೆಯಂತೆ ಕರ್ತವ್ಯಕ್ಕೆ ಹಿಂದಿರುಗದೇ ಮೇಲಾಧಿಕಾರಿಗಳ 
ಆದೇಶವನ್ನು ಉಲ್ಲಂಘಿಸಿರುವ ಬಗ್ಗೆ. 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ 

ಎಂದು ಸಲ್ಲಿಸಿದ ವರದಿ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪಾಧಿಕಾರಿ ಹಾಗೂ 
ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಮೈಸೂರು, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ:26-01-07ರ 
ಆದೇಶದಲ್ಲಿ ಅರ್ಜಿದಾರರನ್ನು ಸೆ ಜ್‌ ವಜಾಗೊಳಿಸಿ, ದಿನಾಂಕ: 21- 04- 2005 ರಿಂದ 13-07-2006ರ ವರೆಗೆ ಗೈರು 
ಹಾಜರಾದ ಅವಧಿಯನ್ನು ವೇತನ ರಹಿತ ರಜೆಯೆಂದು ಪರಿಗಣಿಸಿದ್ದಾರೆ. 

ಶಿಸ್ತು ಪಾಧಿಕಾರದ ಆದೇಶದ ವಿರುದ್ಧ ಮೇಲ್ಮನವಿ ಪಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸದೆ ಸರ್ಕಾರಕ್ಕೆ ಪರಿಷ್ಕರಣ 

ಮೇಲ್ಮನವಿಯನ್ನು "ಸಲ್ಲಿಸಿದ್ದಾರೆ. 

ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿನ ವಾದಾ೦ಶಗಳನ್ನೂ, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. 

ಅರ್ಜಿದಾರರ ಎರುದ್ಧದ ಆರೋಪವು ಇಲಾಖಾ ವಿಚಾರಣೆಯಲ್ಲಿ ಸಾಬೀತಾಗಿದೆ ಆದರೆ ಮಾನವೀಯ ದೃಷ್ಠಿಯಿಂದ 
ಶಿಸ್ತುಪಾಧಿಕಾರದ ದ೦ಡನಾದೇಶವನ್ನು ಭಾಗಶ: ಮಾರ್ಪಡಿಸಲು ಸರ್ಕಾರವು ತೀರ್ಮಾನಿಸಿ, ಈ ಕುರಿತು ಕರ್ನಾಟಕ 
ಲೋಕೇವಾ ಆಯೋಗದ ಸಹಮತಿಯನ್ನು ಓದಲಾದ (4)ರ ಪತದಲ್ಲಿ ಪಡೆದು, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಒಳ 294 ಹೊಸಿಅ 2008 `ಬೆಂಗಳೂರು, ದಿನಾಂಕ: 26ನೇ ಜೂನ್‌ 2009 
ಪಸ್ತಾವನೆಯಲ್ಲಿ ಸರು ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25 
ರಡಿಯಲ್ಲಿ ಸರ್ಕಾರಕ್ಕೆ ಪದತ್ತವಾದ ಅಧಿಕಾರವನ್ನು ಸುತ್ತ ಶೀ ಮುರಳೀಧರ, ಮಾಜಿ ಸಿ.ಪಿ.ಸಿ.-428, ಟಿ. ನರಸೀಪುರ, 
ಮೈಸೂರು ಜಿಲ್ಲೆ, ಇದರಿಗಿ ಶಿಸ್ತುಪಾಧಿಕಾರ ಬಾ ದಂಡನಾದೇಶವನ್ನು ಭಾಗಶ: ಮಾರ್ಪಡಿಸಿ ಶಿಸ್ತು ಪಾಧಿಕಾರದ ಆದೇಶ 
ದಿ:26-01-07 ರಿಂದಲೇ ಜಾರಿಗೆ” ಬರುವಂತೆ “ಕಡ್ಡಾಯ ನವೃತ್ತಿಗೊಳಿಸಿ ” ಆದೇಶಿಸಿದೆ. ದಿನಾಂಕ: ಇ 04-05 ರಿಂದ 
13-07-06 ರವರೆಗೆ ಗೈರು ಹಾಜರಾದ ಅವಧಿಯನ್ನು ವೇತನರಹಿತ ರಜೆ ಎಂದು ಪರಿಗಣಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1692 ಟಿ.ಎನ್‌. ರವಿಪಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೫೯ 





ವಿಷಯ: ಶೀ ಬಸವರಾಜ ಕಡಕೋಳ, ಪಿ.ಐ. ಗಾಮಾಂತರ ಹೊಲೀಸ್‌ ಠಾಣೆ, ಬಾಲ್ಕಿ ಇವರು ಸರ್ಕಾರಕ್ಕೆ 
ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಗುಲ್ಬರ್ಗಾ, ಇವರ ಆದೇಶ 
ಸಂಖ್ಯೆಪಿಆರ್‌:128/2007 ಡಿಓಬಿ ಸಂ:2062/07 ದಿ:05-11-2007 
2) ಮೇಲ್ಮನವಿ ಪಾಧಿಕಾರಿ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ಈಶಾನ್ಯ ವಲಯ, ಗುಲ್ಬರ್ಗಾ, ಇವರ 
ಆದೇಶ ಸಂಖ್ಯೆ:ಅಪೀಲು/5 ಈವ/2008 ಅ.ಪು.ಸಂ:219/ಈವ/2008 ದಿ:02-04-2008 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ:20-07-08 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆ೦ಗಳೂರು, ಇವರ ಪತ್ರ ಸಂಖ್ಯೆ:ಸಿಬಿ(8) 
48/2008-09 ದಿ:09-09-2008 
5) ಕರ್ನಾಟಕ ಲೋಕ ಸೇವಾ ಆಯೋಗದ ಪತ್ರ ಸಂಖ್ಯೆಪಿಎಸ್‌ಸಿ 119 ಸಿಎನ್‌ಎಸ್‌ 08 
ದಿನಾಂಕ:25.03.2009 


ಶ್ರೀ ಬಸವರಾಜ ಕಡಕೋಳ, ಪಿ.ಐ., ಇವರು ಶಹಾಬಾದ ನಗರ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
(ಇನ್ನು ಮಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ದುರ್ನಡತೆ ಹಾಗೂ ಅಶಿಸ್ತು ಪದರ್ಶಿಸಿದ ಕಾರಣದ ಮೇಲೆ 
ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಿಯಮಗಳು) ನಿಯಮಾವಳಿ 1965ರ ನಿಯಮ” 7 ರಡಿ ಈ ಕೆಳಕಂಡ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷರೋಪಣೆ:- 

“ನೀವು ಈ ಕಾರ್ಯಾಲಯದ ಪಿ.ಆರ್‌.ಸಂಖ್ಯೆ:91/ಗು/ 2006 ದಿನಾ೦ಕ:30-05-2006, 28-12-2006 
ನೇದ್ದರಕ್ಕೆ ಉತ್ತರ ಸಲ್ಲಿಸದೆ ಮತ್ತು ಮೇಲಾಧಿಕಾರಿಯವರ ಆದೇಶವನ್ನು ಪಾಲನೆ ಮಾಡದೆ ಕರ್ತವ್ಯದಲ್ಲಿ 
ದುರ್ನಡತೆ ಹಾಗೂ ಅಶಿಸ್ತು ಪದರ್ಶಿಸಿದ ಬಗ್ಗೆ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪಾಧಿಕಾರಿ ಹಾಗೂ 
ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಗುಲ್ಬರ್ಗಾ, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ:05-11-2007ರ 
ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡ್ತಿಯನ್ನು ಒಂದು ವರ್ಷಕಾಲ ಮುಂದಿನ ವಾರ್ಷಿಕ ವೇತನ ಬಡಿಗೆ 
ದಕ್ಕೆಯಾಗದಂತೆ ಮುಂದೂಡುವ ದಂಡನೆ ವಿಧಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪಾಧಿಕಾರಿ ಹಾಗೂ 
ಪೊಲೀಸ್‌ ಮಹಾ ನಿರೀಕ್ಷಕರು, ಈಶಾನ್ಯ ವಲಯ, ಗುಲ್ಬರ್ಗಾ, ಇವರು ಶಿಸ್ತು ಪಾಧಿಕಾರದ ದಂಡನಾದೇಶವನ್ನು ಮಾರ್ಪಡಿಸಿ, 
ಇವರ ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಪರಿಣಾಮ ಬೀರದಂತೆ ಮೂರು ತಿಂಗಳ ಕಾಲ 
ಮುಂದೂಡುವ ದಂಡನೆಯನ್ನು ಮೇಲೆ ಕಮ ಸಂಖ್ಯೆ(2) ರಲ್ಲಿ ಓದಲಾದ ದಿ:02-04-2008ರ ಆದೇಶದಲ್ಲಿ 
ಮಾರ್ಪಡಿಸಿದ್ದಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಪರಿಷ್ಠರಣ ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರಿಗೆ ವಿಧಿಸಿದ 
ದಂಡನೆಯು ಆರೋಪಕ್ಕೆ ಅನುಗುಣವಾಗಿಲ್ಲವೆಂದು ಪರಿಗಣಿಸಿ ದಂಡನಾದೇಶವನ್ನು ಮಾರ್ಪಡಿಸುವ ಸಲುವಾಗಿ ಓದಲಾದ 
(5)ರ ಪತದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಒಇ 227 ಹೊಸಿಅ 2008 ಬೆಂಗಳೂರು, ದಿನಾಂಕ: 26ನೇ ಜೂನ್‌ 2009 

ಪಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಟನ್‌ 25 
ರಡಿಯಲ್ಲಿ ಸರ್ಕಾರಕ್ಕೆ ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶೀ ಬಸವರಾಜ ಕಡಕೋಳ, ಪಿ.ಐ. ಬಾಲ್ಕಿ, ಇವರಿಗೆ 
ಮೇಲ್ಮನವಿ ಪಾಧಿಕಾರ ವಿಧಿಸಿದ ದಂಡನಾದೇಶವನ್ನು ಮಾರ್ಪಡಿಸಿ, ವಾಗ್ದಂಡನೆ” ಯನ್ನು ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1693 ಟಿ.ಎನ್‌. ರವಿಪಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 


೨೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಷಯ: ಶೀ ಡಿ. ಶಿವಲಿಂಗಯ್ಯ ಎಚ್‌.ಸಿ.-30, ಹೆಬ್ಬೂರು ಪೊಲೀಸ್‌ ಠಾಣೆ, ತುಮಕೂರು ಜಿಲ್ಲೆ, ಇವರು ಸರ್ಕಾರಕ್ಕೆ 
ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅ೦ತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪಾಧಿಕಾರಿ ಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ತುಮಕೂರು ಜಿಲ್ಲೆ, ಇವರ ಆದೇಶ 
ಸಂಖ್ಯೆ:ಪನ್ನಿ/ಡಇ/07/ 2006-07 ಓ.ಬಿ:20/2008 ದಿ:09-01-2008 
2) ಮೇಲ್ಮನವಿ ಪಾಧಿಕಾರಿ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ಕೇಂದ್ರ ವಲಯ, ಬೆ೦ಗಳೂರು, 
ಇವರ ಆದೇಶ ಸಂಖ್ಯೆ:ಅಪೀಲು-4/2008-09 ಓ.ಬಿ:48/2007 ದಿನಾ೦ಕ:19-06-2008 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾ೦ಕ:26-09-08 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆ೦ಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು(2)80/2008-09 ದಿ:18-04-2009 


ಶೀ ಡಿ. ಶಿವಲಿಂಗಯ್ಯ ಎಚ್‌.ಸಿ.-30, ಹೆಬ್ಬೂರು ಪೊಲೀಸ್‌ ಠಾಣೆ, ತುಮಕೂರು ಜಿಲ್ಲೆ, (ಇನ್ನು ಮುಂದೆ 
ಅರ್ಜಿದಾರರಂದು ಕರೆಯಲ್ಪಡುವ) ಇವರು ಜಿಲ್ಲಾ ಪೊಲೀಸ್‌ ಕಛೇರಿಯ ಡಿ.ಸಿ.ಐ.ಬಿ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ ಹಾಗೂ ದುರ್ನಡತೆಯನ್ನು ಪದರ್ಶಿಸಿದ ಕಾರಣದ ಮೇಲೆ ಹಾಸಿ ರಾಜ್ಯ ಪೊಲೀಸ್‌ 
(ಶಿಸ್ತು ನಡವಳಿಗಳು) ನಿಯಮಾವಳಿ 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ ಕೆಳಕ೦ಡಂತೆ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷರೋಪಣೆ:- 

ಶೀ ಶಿವಲಿಂಗಯ್ಯ ಡಿ. ಎಚ್‌.ಸಿ.-30, [ಹಿಂದೆ ಡಿ.ಸಿ.ಐ.ಬಿ. ಡಿ.ಪಿ. ಓ. ತುಮಕೂರು] ಹಾಲಿ 
ತಿರುಮಣಿ ಠಾಣೆ ತುಮಕೂರು ಜಿಲ್ಲೆ: 
“ಈ ಬಗ್ಗೆ ನಿಮ್ಮನ್ನು ಜಿಲ್ಲಾ ಪೊಲೀಸ್‌ ಕಛೇರಿ ಆದೇಶ ಸಂಖ್ಯೆ:ಪನ್ನಿ/09/2006-07 ದಿ:05-05-2006, 
ಓ.ಬಿ.ನಂ:49/06 ರಲ್ಲಿ ಅಮಾನತ್ತುಗೊಳಿಸಿದ್ದು, ನಂತರ ಆದೇಶ ಸಂಖ್ಯೆ:ಪನ್ನಿ/09/2006-07 
ದಿನಾಂಕ:01-06-2006, ಓ.ಬಿ:ನಂ:81/06 ರಲ್ಲಿ ಅಮಾನತ್ತಿನಿಂದ ಬಿಡುಗಡೆಗೊಳಿಸಿ ತಿರುಮಣಿ ಪೊಲೀಸ್‌ 
ಠಾಣೆಗೆ ವರ್ಗಾವಣೆ ಮಾಡಿ ಆದೇಶ ಹೊಡರಡಿಸಿರುತ್ತೆ. ಸದರಿ ಆದೇಶವನ್ನು ನೀವು ದಿ:12-06-2006 
ರಂದು ಪಡೆದುಕೊಂಡು ಇದುವರೆವಿಗೂ ನೀವು ವರ್ಗಾವಣೆಯ ಸ್ಥಳವಾದ ತಿರುಮಣಿ ಠಾಣೆಯಲ್ಲಿ 
ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೇ ಆದೇಶವನ್ನು ಪಾಲಿಸದೆ ದಿಕ್ಕರಿಸಿ ನಿಮ್ಮ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ 
ಹಾಗೂ ದುರ್ನಡತೆಯನ್ನು ತೋರಿಸಿರುತ್ತೀರಿ.'' 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ 
ಎಂದು ಸಲ್ಲಿಸಿದ ವರದಿ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪಾಧಿಕಾರಿ ಹಾಗೂ 
ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ತುಮಕೂರು ಜಿಲ್ಲೆ, ಇವರು ಮೇಲೆ ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ: 09-01-08ರ 
ಆದೇಶದಲ್ಲಿ “ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ತದನಂತರದ ವಾರ್ಷಿಕ ವೇತನ ಬಡ್ತಿಗಳಿಗೆ 
ದಕ್ಕೆಯಾಗುವಂತೆ ಎರಡು ವರ್ಷಗಳ ಕಾಲ ಮುಂದೂಡಿದ್ದಾರೆ ಹಾಗೂ ದಿ:05-05-06 ರಿಂದ 12-06-2006ರ ವರೆಗೆ 
ಹಾಗೂ 02-08-2006 ರಿ೦ದ 26-01-2007ರ ವರೆಗಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಿ, ದಿ:13-06-2006 ರಿಂದ 
01-08-2006ರ ವರೆಗಿನ ಅವಧಿಯನ್ನು ಸಂಬಳರಹಿತ ರಜೆ ಎಂದು ಪರಿಗಣಿಸಿದ್ದಾರೆ.” 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪಾಧಿಕಾರಿ ಹಾಗೂ 
ಪೊಲೀಸ್‌ ಮಹಾ ನಿರೀಕ್ಷಕರು, ಕೇಂದ್ರ ವಲಯ, ಬೆಂಗಳೂರು, ಜು ಮೇಲೆ ಕಮ ಸಂಖ್ಯೆ (2ರಲ್ಲಿ ಓದಲಾದ 
ದಿನಾ೦ಕ:19-06-2008ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ದೂ ಸರ್ಕಾರಕ್ಕೆ "ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. 
ಇಲಾಖಾ ವಿಚಾರಣಾ ವರದಿಯಲ್ಲಿ ಇವರ ಎರುದ್ಧದ ಆರೋಪವು ಸಾಬೀತಾಗಿದ್ದು, ಪರಿಷ್ಕರಣ ಮೇಲ್ಮನವಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷತೆ, ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪದರ್ಶಿಸಿರುವುದು ಸಾಬೀತಾಗಿರುತ್ತದೆ. 
ಆದ್ದರಿ೦ದ, ಶಿಸ್ತು ಪಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವೆಂದು 
ಪರಿಗಣಿಸುತ್ತಾ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೬೧ 





ಸರ್ಕಾರದ ಆದೇಶ ಸಂಖ್ಯೆ:ಒಇ 331 ಹೊಸಿಅ 2008 ಬೆಂಗಳೂರು, ದಿನಾಂಕ: 4ನೇ ಜೂನ್‌ 2009 
ಪಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 
25ರಡಿಯಲ್ಲಿ ಸರ್ಕಾರಕ್ಕೆ ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶೀ ಶಿವಲಿಂಗಯ್ಯ ಡಿ. ಎಚ್‌.ಸಿ.-30, ಹೆಬ್ಬೂರು ಪೊಲೀಸ್‌ 
ಠಾಣೆ, ತುಮಕೂರು ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1694 ಟಿ.ಎನ್‌. ರವಿಪಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 
€ ಸಿದ್ದರಾಜು, ಮಾಜಿ ಪಿ.ಸಿ, ಕವಲಂದೆ ಪೊಲೀಸ್‌ ಠಾಣೆ, ಮೈಸೂರು, ಜಿಲ್ಲೆ, ಇವರು ಸರ್ಕಾರಕ್ಕೆ 
್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಮೈಸೂರು ಜಿಲ್ಲೆ, ಇವರ ಆದೇಶ 
ಸಂಖ್ಯೆಡಿಇ16/07-08 ಓ.ಬಿ:73/2008-09 ದಿ:08-07-2008 
2) ಮೇಲ್ಮನವಿ ಪಾಧಿಕಾರಿ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರ 
ಆದೇಶ ಸಂಖ್ಯೆ:ಅಪೀಲು/34/2008-09 ಓ.ಬಿ:33/2008-09 ದಿನಾ೦ಕ:06-11-2008 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ:05-02-09 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆ೦ಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು(2)119/08-09 ದಿ:24-04-2009 


Le 


ಶೀ ಸಿದ್ದರಾಜು, ಪಿ.ಸಿ. ಕವಲಂದೆ ಪೊಲೀಸ್‌ ಠಾಣೆ, ಇವರು ಮೈಸೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಅನಧಿಕೃತವಾಗಿ ಗೈರು ಹಾಜರಾದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ 
ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿಗಳು) ನಿಯಮಾವಳಿ 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ 
ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷರೋಪಣೆ:- 

“ನೀವು ಪದೇ ಪದೇ ಅನಧಿಕೃತ ಗೈರು ಹಾಜರಿಯಾಗುವ ಹವ್ಯಾಸವುಳ್ಳವರಾಗಿದ್ದು, ಈ ಹಿಂದೆ ಗೈರು 
ಹಾಜರಿಯಾದ ಅವಧಿಗಳನ್ನು ಲಘು ಶಿಕ್ಷೆ ಹಾಗೂ ಕಠಿಣ ಶಿಕ್ಷೆ ವಿಧಿಸುವುದರ ಮೂಲಕ ಗೈರುಹಾಜರಿ 
ಅವಧಿಗಳನ್ನು ಇತ್ಯರ್ಥಪಡಿಸಿದ್ದರೂ ಸಹ ಈ ಹವ್ಯಾಸದಲ್ಲಿ ಯಾವುದೇ ಸುಧಾರಣೆಯಾಗದೇ 
ದಿ:26-08-07 ರಿಂದ 20-11-07ರ ವರೆಗೆ ಅನಧಿಕೃತ ಗೈರುಹಾಜರಿಯಾಗಿರುವುದರ ಮೂಲಕ 
ಬೇಜವಾಬ್ದಾರಿ, ನಿರ್ಲಕ್ಷತೆ ಹಾಗೂ ಅಶಿಸ್ತು ಪದರ್ಶಿಸಿರುವ ಬಗ್ಗೆ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ 
ಎಂದು ಸಲ್ಲಿಸಿದ ವರದಿ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪಾಧಿಕಾರಿ ಹಾಗೂ 
ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಮೈಸೂರು, ಇವರು ಮೇಲೆ ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ: 08-07-08ರ 
ಆದೇಶದಲ್ಲಿ ಅರ್ಜಿದಾರರನ್ನು ಕಡ್ಡಾಯ ನಿವೃತ್ತಿಗೊಳಿಸಲಾಗಿದೆ, ದಿ:26-08-07 ರಿಂದ 20-11-07 ರವರೆಗೆ ಅನಧಿಕೃತವಾಗಿ 
ಗೈರುಹಾಜರಾದ ಅವಧಿಯನ್ನು ವೇತನ ರಹಿತ ರಜೆಯೆಂದು ಪರಿಗಣಿಸಿದ್ದಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪಾಧಿಕಾರಿ ಹಾಗೂ 
ಪೊಲೀಸ್‌ ಮಹಾ ನಿರೀಕ್ಷಕರು. ದಕ್ಷಿಣ ವಲಯ, ಮೈಸೂರು, ಇವರು ಮೇಲೆ ಕಮ ಸಂಖ್ಯೆ:(2)ರಲ್ಲಿ ಓದಲಾದ 
ದಿನಾಂಕ:06-11-08ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಪರಿಷ್ಠರಣ ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಇವರ 
ವಿರುದ್ದದ ಆರೋಪವು ಸಾಬೀತಾಗಿದ್ದು, ಇವರ ಪರಿಷ್ಕರಣ ಮೇಲ್ಮನವಿಯಲ್ಲಿ ಪರಿಗಣಿಸುವಂತಹ ಸಮರ್ಥನೀಯ ಅಂಶಗಳು 
ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ 
ಪದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿ೦ದ, ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ 
ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವೆಂದು ಪರಿಗಣಿಸುತ್ತಾ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


೨೧೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಸರ್ಕಾರದ ಆದೇಶ ಸಂಖ್ಯೆ:ಒಇ 39 ಹೊಸಿಅ 2009 ಬೆಂಗಳೂರು, ದಿನಾಂಕ: 8ನೇ ಜೂನ್‌ 2009 
ಪಸ್ತಾವನೆಯಲ್ಲಿ NE ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 
25ರಡಿಯಲ್ಲೆ : ಸರ್ಕಾರಕ್ಕೆ ಪದತ್ತವಾದ ಅಧಿಕಾರವನ್ನು Po ಶೀ ಸಿದ್ದರಾಜು, ಮಾಜಿ ಪಿ.ಸಿ. ಕವಲಂದೆ ಪೊಲೀಸ್‌ 
ಠಾಣೆ, ಮೈಸೂ ರು, ಬವರ “ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ' ಅರ್ಜಿಯನ್ನು ತಿರಸ್ಕರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಎಟಿ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ರವಿಪಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 378 ಆಸೇಇ 08, ಬೆಂಗಳೂರು ದಿನಾಂಕ: 27ನೇ ಜೂನ್‌ 2009 
ವಿಷಯ: 2005 ನೇ ಸಾಲಿನ ಕೆ.ಎ.ಎಸ್‌ (ಸಮೂಹ-ಎ) (ಕಿರಿಯ ಶೇಣಿ) ಪರೀಕ್ಷಾರ್ಥಿಗಳ ಜನ್ಮ ದಿನಾಂಕವನ್ನು 
ಒಪ್ಪಿಕೊಳ್ಳುವ ಬಗ್ಗೆ - ಆದೇಶ. 
ಓದಲಾಗಿದೆ: ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 88 ಅಸೇವ 2006 ದಿ:27.06.06 
ಕರ್ನಾಟಕ ಸರ್ಕಾರಿ ನೌಕರರ (ವಯೋ ನಿರ್ಧಾರ) ಶಾಸನ 1974ರ ಕಲಂ-3ರ ಉಪ ಕಲಂ-2ರ ರೀತ್ಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 88 ಆಸೇವ ದಿ:27.06.06 ರಲ್ಲಿ ನೇಮಕಗೊಂಡ ಈ ಕೆಳಕಂಡ ಕೆ.ಎ.ಎಸ್‌ ಸಮೂಹ-ಎ 
(ಕಿರಿಯ ಶೇಣಿ) ಪರೀಕ್ಷಾರ್ಥಿಗಳ ಜನ್ಮ ದಿನಾಂಕವನ್ನು ಅವರವರ ಹೆಸರುಗಳ ಮುಂದೆ ತೋರಿಸಿರುವಂತೆ ಅವರ ಪೌಢ ಶಿಕ್ಷಣ 


“ಸ 


ಪಿ.ಆರ್‌. 1695 


ಪರೀಕ್ಷಾ ಮಂಡಳಿಯ ಅಂಕ ಪಟ್ಟಿ ಕ್ಯುಮ್ಯೂಲೇಟವ್‌ ರೆಕಾರ್ಡ್‌ಗಳ ಪರಿಶೀಲಿಸಿದ ನಂತರ ಸರ್ಕಾರವು ಒಪ್ಪಿದೆ. 


















































ಕಮ ಅಧಿಕಾರಿಗಳೆ ಹೆಸರುಗಳು ಜನ್ಮ ನನಾಕಗಳ. 

ಸಂಖ್ಯೆ ಶೀಯುತ / ಶೀಮತಿ 

0] ಪ್ರವೀಣ್‌ಕುಮಾರ್‌. ಜವ್‌ 15.12.78(ಹದಿನೈದು-ಹನ್ನೆರಡು-ಎಪ್ಪತ್ತೆಂಟು) 
ಕಪವಿಭಾಗಧಿಕಾರಿ, ಸಾಗರ. 

02 ವಿಜಯಮಹಂತೇಶ್‌ ಬಿ.ದಾನಮ್ಮನವರ್‌ 22.07.78(ಇಪ್ಪತ್ತೆರಡು-ಎಳು-ಎಪ್ಪತ್ತೆಂಟು) 
ಉಪವಿಭಾಗಧಿಕಾರಿ, ಬೆಳಗಾಂ. 

03 ಗೋವಿಂದರೆಡ್ಡಿ 15.08.75(ಹದಿನೈದು-ಎಂಟು-ಎಪ್ಪತ್ತೈದು) 
ಉಪವಿಭಾಗಧಿಕಾರಿ, ಲಿಂಗಸಗೂರು. 

04 ಪೆಭುಲಿಂಗಕವಳಿಕಟ್ಟಿ 14.07.79(ಹೆದಿನಾಲ್ಕು-ಏಳು-ಎಪ್ಪೆತ್ತೊಂಬತ್ತು) 
ಘಪನಿಬಾಗಧಿಕಾರಿ. ಮಂಗಳೂರು. 

05 ವೈಶಾಲಿ ಎಂ.ಎಲ್‌ 20.05.75(ಇಪ್ಪತ್ತು-ಐದು-ಎಪ್ಪತ್ತೈದು) 
ವಿಶೇಷ ಭೂಸ್ವಾಧೀನಾಧಿಕಾರಿ, ಹಾಸನ. 

06 ರಮ್ಯ.ಎಸ್‌ 24.07.77(ಇಪ್ಪತ್ತನಾಲ್ಕು-ಎಳು-ಎಪ್ಪತ್ತೇಳು) 
ಸಹಾಯಕ ಆಯುಕ್ತರು, ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ, ಬೆಂಗಳೂರು. 

07 ಬಾಲಚಂದ ಎಸ್‌.ಎನ್‌ 20.03.77(ಇಪ್ಪತ್ತು-ಮೂರು-ಎಪ್ಪತ್ತೇಳು) 
ವಿಶೇಷ ಭೊಸ್ವಾಧೀನಾಧಿಕಾರಿ, ರಾಮನಗರ. 

08 ಭಾರತ. 0270 74ಎರಡು-ಹತ್ತು-ಎಪ್ಪತ್ತನಾಲ್ಳು 
ಕಂದಾಯ ಅಧಿಕಾರಿ, ಮೈಸೂರು ಮಹಾನಗರ ಪಾಲಿಕೆ, 
ಮೈಸೂರು. 

09 ಯೋಗೀಶ್‌ ಎ.ಎಂ 20.01.73(ಇಪ್ಪತ್ತು-ಒಂದು-ಎಪ್ಪತ್ತಮೂರು) 
ಉಪವಿಭಾಗಧಿಕಾರಿ, ಕೊಪ್ಪಳ. 

10 ಶಿವಪಸಾದ್‌ ಪಿ.ಆರ್‌. 29.05.73(ಇಪ್ಪತ್ತೊಂಬತ್ತು-ಐದು-ಎಪ್ಪತ್ತಮೂರು) 
ಉಪೆವಿಭಾಗಧಿಕಾರಿ, ದೊಡ್ಡಬಳ್ಳಾಪುರ. 

1] ಗಂಗಾಧರ ಸ್ವಾಮಿ ಜಿ.ಎಂ. ೨0.07.73(ಇಪ್ಪತ್ತು-ವಿಳು-ಎಪ್ಪತ್ತಮೂರು) 
ಉಪವಿಭಾಗಧಿಕಾರಿ, ಬೆ೦ಗಳೂರು ಉತ್ತರ. 

12 ವಿದ್ಯಾಕುಮಾರಿ.ಕೆ. 02.04.71(ಎರಡು-ನಾಲ್ಕು-ಎಪ್ಪತ್ತೊಂದು) 
ಉಪವಿಭಾಗಧಿಕಾರಿ, ಹುಣಸೂರು. 








ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೬೩ 























[ಕಮ | ಲ ಅಧಿಕಾರಿಗಳಹೆಸುಗಳು 1 ಜನ್ಮದಿನಾಕಗಳು [| 
ಸಂಖ್ಯೆ ಶೀಯುತ 1 ಶೀಮತಿ 

13 ನಾಗೇಂದಪಸಾದ್‌.ಕೆ 16.06.75(ಹದಿನಾರು-ಆರು-ಎಪ್ಪತ್ತೈದು) 
ಉಪವಿಭಾಗಧಿಕಾರಿ, ಸಕಲೇಶಪುರ. 

7777:ಸಾಷಾಕ 200580(ನಪ್ಪತ್ತ-ತರು-ಎಂಧ್ರ) 
ಉಪವಿಭಾಗಧಿಕಾರಿ, ತುಮಕೂರು. 

15 ವೆಂಕಟೇಶ್‌.ಟಿ 01.04.72(ಒಂದು-ನಾಲ್ಕು-ಎಪ್ಪತ್ತೆರಡು) 
ಉಪವಿಭಾಗಧಿಕಾರಿ, ಚಿತದುರ್ಗ. 

ಸಾಹಾ 75೫7ಹಶ್ರಶಪಾಷಾಸ್ರಾಕಾ್ಯಾ 
ಪರಿಷತ್‌ ಕಾರ್ಯದರ್ಶಿ, ಮೈಸೂರು ಮಹಾನಗರ 
ಪಾಲಿಕೆ, ಮೈಸೂರು. 

17 ಪೂರ್ಣಿಮಾ ಜಿ.ಆರ್‌. 15.08.72(ಹದಿನೈದು-ಎಂಟು-ಎಪ್ಪತ್ತೆರಡು) 
ಉಪವಿಭಾಗಧಿಕಾರಿ, ಪಾಂಡವಪುರ. 

18 ಜಯವಿಭವಸ್ವಾಮಿ 15.03.65(ಹದಿನೈದು-ಮೂರು-ಅರವತ್ತೈದು) 
ವಿಶೇಷ ಭೂಸ್ವಾಧೀನಾಧಿಕಾರಿ, B.D.A, ಬೆಂಗಳೂರು. 

19 ವಿಜಯಕುಮಾರ.ಸಿ 08.08.65(ಎಂಟು-ಎಂಟು-ಅರವತ್ತೈದು) 
ಉಪವಿಭಾಗಧಿಕಾರಿ, ತರೀಕೆರೆ. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ 
ಪಿ.ಆರ್‌. 1700 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2) 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 77 ಆಸೇಇ 08, ಬೆಂಗಳೂರು ದಿನಾಂಕ: 24ನೇ ಜೂನ್‌ 2009 
ವಿಷಯ: 1998 ನೇ ಸಾಲಿನ ಕೆ.ಎ.ಎಸ್‌ (ಸಮೂಹ-ಎ) (ಕಿರಿಯ ಶೇಣಿ) ಪರೀಕ್ಷಾರ್ಥಿಗಳ ಜನ್ಮ ದಿನಾಂಕವನ್ನು 
ಒಪ್ಪಿಕೊಳ್ಳುವ ಬಗ್ಗೆ - ಆದೇಶ. 
ಓದಲಾಗಿದೆ: ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 48 ಅಸೇವ 2006 ದಿ:06.04.06 
ಕರ್ನಾಟಕ ಸರ್ಕಾರಿ ನೌಕರರ (ವಯೋ ನಿರ್ಧಾರ) ಶಾಸನ 1974ರ ಕಲಂ-3ರ ಉಪ ಕಲಂ-2ರ ರೀತ್ಯ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 48 ಆಸೇವ 06 ದಿ:06.04.06 ರಲ್ಲಿ ನೇಮಕಗೊಂಡ ಈ ಕೆಳಕಂಡ ಕೆ.ಎ.ಎಸ್‌ 
ಸಮೂಹ-ಎ (ಕಿರಿಯ ಶೇಣಿ) ಪರೀಕ್ಷಾರ್ಥಿಗಳ ಜನ್ಮ ದಿನಾಂಕವನ್ನು ಅವರವರ ಹೆಸರುಗಳ ಮುಂದೆ ತೋರಿಸಿರುವಂತೆ ಅವರ 


ಪೌಢ ಶಿಕ್ಷಣಾ ಪರೀಕ್ಷಾ ಮಂಡಳಿಯ ಅಂಕ ಪಟ್ಟ ಕ್ಯುಮ್ಯೂಲೇಟಿವ್‌ ರೆಕಾರ್ಡ್‌ಗಳ ಪರಿಶೀಲಿಸಿದ ನಂತರ ಸರ್ಕಾರವು ಒಪ್ಪಿದೆ. 

















“ಕ ಅಧಕಾರಗಳ ಹಸಹಗಳ ಜನ್ಮ ಔನಾರಕಗಳು. 
ಸಂಖ್ಯೆ 
0] ಶೀ ಬಿ.ಸಿ.ಸತೀಶ್‌, 21.05.74 (ಇಪ್ಪತ್ತೊಂದು - ಐದು -ಎಪ್ಪತ್ತನಾಲ್ಕು ) 
ಉಪವಿಭಾಗಾಧಿಕಾರಿ, ಕುಮಟ. 
02 |ಶೀ ಎನ್‌.ಆರ್‌.ನಾಗರಾಜು, 22.07.74 (ಇಪ್ಪತ್ತೆರಡು-ಎಳು-ಎಪ್ಪತ್ತನಾಲ್ಕು) 
ಉಪವಿಭಾಗಾಧಿಕಾರಿ, ಶಿವಮೊಗ್ಗ. 
03 ಶೀ ಹೆಚ್‌.ಬಸವರಾಜೇಂದ, 26.06.67(ಇಪ್ಪಾತ್ತಾರು-ಆರು-ಅರವ್ವತ್ತೇಳು) 
ಉಪವಿಭಾಗಾಧಿಕಾರಿ, ತಿಪಟೂರು. 
04 ಶೀ ಹೆಚ್‌.ಎನ್‌.ಗೋಪಾಲಕೃಷ್ಣ 16.05.73 (ಹೆದಿನಾರು - ಐದು - ಎಪ್ಪತ್ತಮೂರು) 


ಹೋಜನಾ ನಿರ್ದೇಶಕರು, 

ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಶಿವಮೊಗ್ಗ. 
05 ಡಾ:ಎನ್‌.ಶಿವಶಂಕರ, 20.03.71 (ಇಪ್ಪತ್ತು - ಮೂರು - ಎಪ್ಪತ್ತೊಂದು) 
ಉಪವಿಭಾಗಾಧಿಕಾರಿ, ಮಧುಗಿರಿ. 
06 ಡಾ:ಅರುಂಧತಿ ಚೆಂದಶೇಖಿರ್‌, 
ಉಪ ನಿರ್ದೇಶಕರು,” 

ಅಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 09.07.69(ಒ೦ಭತ್ತು-ಏಳು- ಅರವತ್ತೊಂಭತ್ತು) 
ಬೆಂಗಳೂರು ಉತ್ತರ ವಲಯ, ಬೆಂಗಳೂರು 













































































೨೧೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 
TET 
ಸಂಖ್ಯೆ 
07 ಶೀ ಎಂ.ಆರ್‌.ರವಿ, 
ವಶೇಷ ಭೂಸ್ವಾಧೀನಾಧಿಕಾರಿ, ಕೃಷ್ಣ ಮೇಲ್ದಂಡೆ 04.07.66 (ನಾಲ್ಕು - ಏಳು - ಅರವತ್ತಾರು) 
ಯೋಜನೆ, ದೇವದುರ್ಗ 
08 | ಶೀ ಪಿ.ಎನ್‌.ರವೀಂದೆ, 31.12.71(ಮೂವತ್ತೊಂದು-ಹನ್ನೆರೆಡು- ಎಪ್ಪತ್ತೊಂದು) 
ಉಪವಿಭಾಗಾಧಿಕಾರಿ, ಚಿಕ್ಕೋಡಿ 
09 [ಶೀ ಕೆ.ಜ್ಯೋತಿ, 20.07.70 (ಇಪ್ಪತ್ತು - ಏಳು - ಎಪ್ಪತ್ತು 
ತೇಮಕಾತಿ' ನಿರೀಕ್ಷಣೆ. 
10 ಶೀ ಸಿ.ಎನ್‌. ಮೇನ ನಾಗರಾಜ್‌, 07.01.73 (ಏಳು - ಒಂದು - ಎಪ್ಪತ್ತಮೂರು) 
ಘುಪ ನಿರ್ದೇಶಕರು, ಕರ್ನಾಟಕ ಪೌರಾಡಳಿತ 
ಕೋಶ, ಬೆಂಗಳೂರು. 
I ಶೀ ಅಕಂ ಪಾಷ, 01.06.69 (ಒಂದು-ಆರು - ಅರವತ್ತೊಂಭತ್ತು) 
ಉಪವಿಭಾಗಾಧಿಕಾರಿ, ಮಡಿಕೇರಿ. 
12 ಶೀಮತಿ.ಕೆ.ಲೀಲಾವತಿ 18.05.66(ಹದಿನೆಂಟು- ಐದು-ಅರವತ್ತಾರು) 
ಉಪವಿಭಾಗಾಧಿಕಾರಿ, ಹಾವೇರಿ. 
13 ಶೀ ಹಿ.ವಸಂತಕುಮಾರ್‌, 04.02.73 (ನಾಲ್ಕು-ಎರಡು-ಎಪ್ಪೆತ್ತಮೂರು) 
ಉಪವಿಭಾಗಾಧಿಕಾರಿ, ಯಾದಗಿರಿ. 
14 ಶೀ ಕರೀಗೌಡ, 21.07.1970(ಇಪ್ಪತ್ತೊಂದು-ಎಳು - ಎಪ್ಪತ್ತು) 
ಉಪವಿಭಾಗಾಧಿಕಾರಿ, ಹಾಸನ. 
15 ಶೀ ಶಿವಾನಂದ ಕಾಪಸಿ, 20.10.67 (ಇಪ್ಪತ್ತು-ಹತ್ತು- ಅರವತ್ತೇಳು) 
ಉಪವಿಭಾಗಾಧಿಕಾರಿ, ಬಾಗಲಕೋಟೆ. 
16 ಗಂಗೂಬಾಯಿ ರಮೇಶ್‌ ಮಾನ್‌ಕರ, 01.07.72 (ಒಂದು - ಎಳು - ಎಪುತ್ತೆರೆಡು) 
ವಿಶೇಷ ಭೂಸ್ವಾಧೀನಾಧಿಕಾರಿ, KIADB, ಧಾರವಾಡ. 
17 ಶೀಮತಿ. ಕವಿತಾ ಎಸ್‌.ಮನ್ನಿಕೇರಿ, 20.07.74 (ಇಪ್ಪತ್ತು - ಏಳು - ಎಪ್ಪೆತ್ತನಾಲ್ಕು ) 
ಸಹಾಯಕ ನಿರ್ದೇಶಕರು (ಆಡಳಿತ), DMA 
18 ಶೀ ಆರ್‌.ಎಸ್‌. ಪೆದ್ದಪ್ಪಯ್ಯ, 23.03.62 (ಇಪ್ಪತ್ತಮೂರು - ಮೂರು - 
ಘುಪವಿಬಾಗಾಧಿಕಾರಿ. ಕೋಲಾರ. ಅರವತ್ತೆರೆಡು) 
19 ಶೀ ಜಿ.ಸಿ.ವೈಷಭೇಂದ್ರ ಮೂರ್ತಿ 18.04.60 (ಹದಿನೆಂಟು - ನಾಲ್ಕು - ಅರವತ್ತು) 
ವಶೇಷ ಭೂಸ್ತಾಧೀನಧಿಕಾರಿ, ಬಿ.ಡಿ.ಎ., 
ಬೆಂಗಳೂರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1704 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2) 
ಜಲಸಂಪನ್ಮೂಲ ಸಚಿವಾಲಯ 


ವಿಷಯ: ಬೀದರ್‌ ಜಿಲ್ಲೆ, ಔರಾದ್‌ ತಾಲ್ಲೂಕಿನ ಹೊಳೆಸಮುದ್ರ ಗ್ರಾಮದ ಹತ್ತಿರ ಬ್ಯಾರೇಜ್‌ 


ಸಹಿತ ಸೇತುವೆ 


ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 

ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆಸನೀಇ 43 ಅಪಿಬ೦ 2008, ದಿನಾಂಕ 28/03/08. 

2. ದಿನಾಂಕ 20/03/09ರ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರ 
ಪತ್ರ ಸಂಖ್ಯೆಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ-6/ 2008-09/2044. 

3. ಅಧ್ಯಕ್ಷರು. ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣಿ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್‌, 


ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ರವರ ಪತ್ರ 


09-10. 


ಸಂಖ್ಯೆಮುಸದ/ಆಪ್ತ ಶಾಖೆ/ಟೆಂಡರ್‌/ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೬೫ 





ಪ್ರಸ್ತಾವನೆ: 
ಬೀದರ್‌ ಜಿಲ್ಲೆ ಔರಾದ್‌ ತಾಲ್ಲೂಕಿನ ಹೊಳೆಸಮುದ್ರ ಗ್ರಾಮದ ಹತ್ತಿರ ಬ್ಯಾರೇಜ್‌ ಸಹಿತ ಸೇತುವೆ ನಿರ್ಮಾಣ 
ಕಾಮಗಾರಿಯ 199.80 ಲಕ್ಷ ರೂ.ಗಳ ಅಂದಾಜು ಪಟ್ಟಿಗೆ ಮೇಲೆ(1)ರಲ್ಲಿ ಓದಲಾದ ದಿನಾಂಕ 28/03/08ರ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೀದರ್‌ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
೦ಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಫ್ರಿ ಕ್ವಾಲಿಫಿಕೇಷನ್‌ ಟೆಂಡರ್‌ನ 


ಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


24 


(೭ 























1 | ಕರ್ನಾಟಕ ರಾಜ್ಯ ಪತ್ರ ದಿ:04/09/08 
2 |ರಾಜ್ಯ ಟೆಂಡರ್‌ ಬುಲೆಟಿನ್‌ ದಿ:25/08/08 & 01/10/08 
3 | ವಿಜಯ ಕರ್ನಾಟಕ ದಿನಪತ್ರಿಕೆ ದಿ:12/09/08 & 20/10/08 
3 | ಬೀದರ್‌ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ ದಿ:01/10/08 








ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 4 ಜನ ಗುತ್ತಿಗೆದಾರರು ನಿಗದಿತ ದಿನದಂದು ಭರ್ತಿ 
ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ಟೀಕರಿಸಲಾದ ತಾಂತ್ರಿಕ ಬಿಡ್‌ ಅನ್ನು ದಿನಾಂಕ 11/1/08ರಂದು ತೆರೆಯಲಾಗಿ 3 
ಜನ ಗುತ್ತಿಗೆದಾರರ ಟೆಂಡರುಗಳು ಮಾತ್ರ ಅರ್ಹವಾಗಿದ್ದು, ಅವರಲ್ಲಿ ಭರ್ತಿ ಮಾಡಿದ ಆರ್ಥಿಕ ಬಡ್‌ಗಳನ್ನು ಸಲ್ಲಿಸಿದ ಇಬ್ಬರು 
ಗುತ್ತಿಗೆದಾರರ ಆರ್ಥಿಕ ಬಿಡ್‌ಗಳನ್ನು ದಿನಾಂಕ 13/01/09ರಂದು ತೆರೆಯಲಾಗಿದೆ. ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು 
ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 




















ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.1,95,81,554/- 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ.1,97,31,852/- 
ನ ಸ ಮತ್ತು | ಟ್ರಂಡರ್‌ನಲ್ಲಿ ಗುತ್ತಿಗೆದಾರರು | ಸಾದರ ಪ್ರಸಕ್ತ ಸಾಲಿನ 
ಕ್ರಸಂ ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ 
ಟೆಂಡರಿನ ಮೊತ ಸೀಲಿನೆ ಶೇಕಡಾವಾರು ತತಕಾರರು ಹಟ 
ಶ್ರೀ/ಮೆಸರ್‌ ತ್ತ ಹೆಚ್ಚಳ ್ಥ 
1 ಗುರುನಾಥ್‌ ಕೊಳ್ಳೂರ, 1ನೇ ರೂ.2,44,88,025/- 25.05 ಹೆಚ್ಚು 24.10 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 
2 ಮೆ:ಬಾಲಾಜಿ ಕನ್ಸ್‌ಟ್ರಕ್ಷನ್‌, ರೂ.2,54,57,612- 30.00 ಹೆಚ್ಚು 29.01 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು 























ಮೇಲ್ಕಂಡಂತೆ ಕ್ರ.ಸಂ:1ರಲ್ಲಿರುವ ಶ್ರೀ ಗುರುನಾಥ್‌ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ 
ಮೊತ್ತ ರೂ.2,44,88,025-00ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ 
ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 24.10ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ ಸದರಿಯವರ 
ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/05/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ.197,31,852-00ಗಳ ಮೇಲೆ ಶೇಕಡ 12.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ.2,21,98,334-00ಗಳಿಗೆ ಕಾಮಗಾರಿಯನ್ನು ಶ್ರೀ ಗುರುನಾಥ್‌ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು, ಬೀದರ್‌ ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 23 ಅಪಿಬಂ 2009, ಬೆಂಗಳೂರು, ದಿನಾಂಕ: 7ನೇ ಜುಲೈ 2009. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಬೀದರ್‌ ಜಿಲ್ಲೆ, ಔರಾದ್‌ ತಾಲ್ಲೂಕಿನ ಹೊಳೆಸಮುದ್ರ ಗ್ರಾಮದ 
ಹತ್ತಿರ ಬ್ಯಾರೇಜ್‌ ಸಹಿತ ಸೇತುವೆ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಪ್ರಸಕ್ತ ಸಾಲಿನ 
ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ.197,31852-00ಗಳ ಮೇಲೆ ಶೇಕಡ 12.50ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ.2,21,98,334-00ಗಳಿಗ(ಎರಡು ಕೋಟಿ ಇಪ್ಪತ್ತೊಂದು ಲಕ್ಷದ ತೊಂಭತ್ತೆಂಟು ಸಾವಿರದ ಮುನ್ನೂರ 


೨೧೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


ಮೂವತ್ನಾಲ್ಕು ರೂ.ಗಳು ಮಾತ್ರ ಶ್ರೀ ಗುರುನಾಥ್‌ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು, ಬೀದರ್‌ ಇವರಿಗೆ 
ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 2002, ದಿನಾ೦ಕ:20/01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1708 ಕೆ. ಸುಧಾಕರ ಶೆಟ್ಟ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ವಿಷಯ: ಬೀದರ್‌ ಜಿಲ್ಲೆ. ಭಾಲ್ಕಿ ತಾಲ್ಲೂಕಿನ ಭಟಸಾ೦ಗವಿ ಗ್ರಾಮದ ಹತ್ತಿರ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ 
ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆಸನೀಇ 72 ಅಪಿಬ೦ 2008, ದಿನಾಂಕ 31/03/08. 
2. ದಿನಾಂಕ 20/03/09ರ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರ 
ಪತ್ರ ಸಂಖ್ಯೆ:ಮುಇಂ/ಸನೀ(ಉ)ವಲಯ/ಬಿಜೆಪಿ/ ಎಇ-6/2008-09/2043. 
3. ಅಧ್ಯಕ್ಷರು. ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್‌, 
ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ರವರ ಪತ್ರ ಸಂಖ್ಯೆ:ಮುಸದ/ಆಪ್ತ ಶಾಖೆ/ಟೆಂಡರ್‌/ 
09-10. 





ಪ್ರಸ್ತಾವನೆ: 

ಬೀದರ್‌ ಜಿಲ್ಲೆ. ಭಾಲ್ಕಿ ತಾಲ್ಲೂಕಿನ ಭಾಟಸಾ೦ಗವಿ ಗ್ರಾಮದ ಹತ್ತಿರ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ 170.00 
ಲಕ್ಷ ರೂ.ಗಳ ಅಂದಾಜು ಪಟ್ಟಿಗೆ ಮೇಲೆ(1)ರಲ್ಲಿ ಓದಲಾದ ದಿನಾಂಕ 31/03/08ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೀದರ್‌ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಫ್ರಿ ಕ್ವಾಲಿಫಿಕೇಷನ್‌ ಟೆಂಡರ್‌ನ 
ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 














1 ರಾಜ್ಯ ಟೆಂಡರ್‌ ಬುಲೆಟಿನ್‌ ದಿ:25/08/08 
2 |ಬೀದರ್‌ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ ದಿ:29/08/08 
3 | ಕರ್ನಾಟಕ ರಾಜ್ಯ ಪತ್ರ ದಿ:04/09/08 
4 | ವಿಜಯ ಕರ್ನಾಟಕ ದಿನಪತ್ರಿಕೆ ದಿ:20/09/08 

















ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 11 ಜನ ಗುತ್ತಿಗೆದಾರರು ನಿಗದಿತ ದಿನದಂದು 
ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ತಾಂತ್ರಿಕ ಬಿಡ್‌ನಲ್ಲಿ ಅರ್ಹರಾಗಿದ್ದ 3 ಜನ ಗುತ್ತಿಗೆದಾರರಲ್ಲಿ ಇಬ್ಬರು 
ಗುತ್ತಿಗೆದಾರರು ಮಾತ್ರ ನಿಗದಿತ ದಿನಾಂಕದಂದು ಭರ್ತಿ ಮಾಡಿದ ಆರ್ಥಿಕ ಬಿಡ್‌ಗಳನ್ನು ಸಲ್ಲಿಸಿರುತ್ತಾರೆ. ಅವರ ಆರ್ಥಿಕ 
ಬಿಡ್‌ಗಳನ್ನು ದಿನಾಂಕ 23/01/09ರಂದು ತೆರೆಯಲಾಗಿದೆ. ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ 
ತುಲನಾತ್ಮಕ ವಿವರ ಕೆಳಕಂಡಂತಿದೆ: 




















ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.1,60,36,126/- 
ಪ್ರಸ್‌ ಸರಸ ಪಕಪಚ್ಟರ ದರಗಳನ್ನು ಪರಗಣಾವಾಗ ಆಹರ ಸಹಕಾರ ಹಾಸ ಕಾ] 
ಗ್‌ ಸ ಮತ್ತು | ಟ್ರಡರ್‌ನಲ್ಲಿ ಗುತ್ತಿಗೆದಾರರು si ಚ ಪ್ರಸಕ್ತ ಸಾಲಿನ 
ಕ್ರಸಂ ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ 
ಟೆಂಡರಿನ ಮೊತ ನೀರಿನ ಶೇಕಡಾವಾರು ಬತಣಾವಾರು ಹಚ 
ಶ್ರೀ/ಮೆಸರ್‌ 5 ಹೆಚ್ಚಳ ಕ 
1 ಗುರುನಾಥ್‌ ಕೊಳ್ಳೊರ, 1ನೇ ರೂ.2,00,84,850/- 25.25 ಹೆಚ್ಚು 30.08 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 
2 ಮೆ:ಬಾಲಾಜಿ ಕನ್ಸ್‌ಟ್ರಕ್ಷನ್‌, ರೂ.2,07,27,366- 29.25 ಹೆಚ್ಚು 34.23 ಹೆಚ್ಚು 




















1ನೇ ದರ್ಜೆ ಗುತ್ತಿಗೆದಾರರು 





ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೬೭ 





ಮೇಲ್ಕಂಡಂತೆ ಕ್ರ.ಸಂ:1ರಲ್ಲಿರುವ ಶ್ರೀ ಗುರುನಾಥ್‌ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ 
ಮೊತ್ತ ರೂ.2,00.84,850-00ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ 
ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 30.08ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ ಸದರಿಯವರ 
ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 
ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/05/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ.1,54,40,635-00ಗಳ ಮೇಲೆ ಶೇಕಡ 14.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ.1.76,79,527-00ಗಳಿಗೆ ಕಾಮಗಾರಿಯನ್ನು ಶ್ರೀ ಗುರುನಾಥ್‌ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು, ಬೀದರ್‌ ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 24 ಅಪಿಬ೦ 2009, ಬೆಂಗಳೂರು, ದಿನಾಂಕ: 7ನೇ ಜುಲೈ 2009. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಬೀದರ್‌ ಜಿಲ್ಲೆ. ಭಾಲ್ಕಿ ತಾಲ್ಲೂಕಿನ ಭಟಸಾ೦ಗವಿ ಗ್ರಾಮದ 
ಹತ್ತಿರ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ 
ಪರಿಷ್ಕರಿಸಿದ ಟೆ೦ಡರಿಗೆ ಇಡಲಾದ ಮೊತ್ತ ರೂ.1,54,40,635-00ಗಳ ಮೇಲೆ ಶೇಕಡ 14.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ.1,76,79,527-00ಗಳಿಗೆ (ಒಂದು ಕೋಟಿ ಎಪ್ಪತ್ತಾರು ಲಕ್ಷದ ಎಪ್ಪತ್ತೊಂಭತ್ತು ಸಾವಿರದ ಐನೂರ ಇಪ್ಪತ್ತೇಳು ರೂ.ಗಳು 
ಮಾತ್ರ) ಶ್ರೀ ಗುರುನಾಥ್‌ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು, ಬೀದರ್‌ ಇವರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 2002, ದಿನಾ೦ಕ:20/01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1709 ಕೆ. ಸುಧಾಕರ ಶೆಟ್ಟ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೇಸಣ್ಣ ನೀರಾವರಿ) 
ವಿಷಯ: ಬೀದರ್‌ ಜಿಲ್ಲೆ, ಹುಮನಾಬಾದ್‌ ತಾಲ್ಲೂಕಿನ ಹುಡಗಿ ಗ್ರಾಮದ ಶತ್ತಿರ ಬ್ಯಾರೇಜ್‌ ಸಹಿತ ಸೇತುವೆ 
ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ/ಸನೀಇ 33 ಅಪಿಬ೦ 2008, ದಿನಾಂಕ 29/03/08. 
2. ದಿನಾಂಕ 20/03/09ರ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರ 
ಪತ್ರ ಸಂಖ್ಯೆಮುಇಂ/ಸನೀ(ಉ)ವಲಯ/ಬಿಜೆಪಿ/ಎಇ-6/ 2008-09/2042. 
3. ಅಧ್ಯಕ್ಷರು. ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್‌, 
ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ರವರ ಪತ್ರ ಸಂಖ್ಯೆಮುಸದ/ಆಪ್ತ ಶಾಖೆ/ಟೆಂಡರ್‌/ 
09-10. 
ಪ್ರಸ್ತಾವನೆ: 
ಬೀದರ್‌ ಜಿಲ್ಲೆ, ಹುಮನಾಬಾದ್‌ ತಾಲ್ಲೂಕಿನ ಹುಡಗಿ ಗ್ರಾಮದ ಹತ್ತಿರ ಬ್ಯಾರೇಜ್‌ ಸಹಿತ ಸೇತುವೆ ನಿರ್ಮಾಣ 
ಕಾಮಗಾರಿಯ 126.00 ಲಕ್ಷ ರೂ.ಗಳ ಅಂದಾಜು ಪಟ್ಟಿಗೆ ಮೇಲೆ(1)ರಲ್ಲಿ ಓದಲಾದ ದಿನಾಂಕ 29/03/08ರ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೀದರ್‌ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಫ್ರಿ ಕ್ವಾಲಿಫಿಕೇಷನ್‌ ಟೆಂಡರ್‌ನ 


ನು 


ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


೨೧೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 











1 | ಕರ್ನಾಟಕ ರಾಜ್ಯ ಪತ್ರ ದಿ:04/09/08 
2 |ರಾಜ್ಯ ಟೆಂಡರ್‌ ಬುಲೆಟಿನ್‌ ದಿ:25/08/08 & 01/10/08 
3 | ವಿಜಯ ಕರ್ನಾಟಕ ದಿನಪತ್ರಿಕೆ ದಿ:19/09/08 & 20/10/08 
3 | ಬೀದರ್‌ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ ದಿ:01/10/08 

















ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 5 ಜನೆ ಗುತ್ತಿಗೆದಾರರು ನಿಗದಿತೆ ದಿನದಂದು ಭರ್ತಿ 
ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ತಾಂತ್ರಿಕ ಬಿಡ್‌ ಅನ್ನು ದಿನಾಂಕ 11/1/08ರಂದು ತೆರೆಯಲಾಗಿ 
ಇಬ್ಬರು ಗುತ್ತಿಗೆದಾರರ ಟೆಂಡರುಗಳು ಮಾತ್ರ ಅರ್ಹವಾಗಿದ್ದು, ಅವರ ಆರ್ಥಿಕ ಬಡ್‌ಗಳನ್ನು ದಿನಾಂಕ 13/01/09ರಂದು 
ತೆರೆಯಲಾಗಿದೆ. ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 




















ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.1,21,52,018/- 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ.1,24,51,500/- 
ಸ ki ಮತ್ತು | ಟ್ರಂಡರ್‌ನಲ್ಲಿ ಗುತ್ತಿಗೆದಾರರು | ಮರದ ಪ್ರಸಕ್ತ ಸಾಲಿನ 
ಕ್ರಸಂ ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ 
ಟೆಂಡರಿನ ಮೊತ ಖೀಲಿನೆ ನೇಕಡಾವಾರು: ಕಾಮದ ಹಿ 
ಶ್ರೀ/ಮೆಸರ್‌ ತ್ತ ಹೆಚ್ಚಳ ಕ 
1 ಗುರುನಾಥ್‌ ಕೊಳ್ಳೂರ, 1ನೇ ರೂ.1,51,90,060/- 25.00 ಹೆಚ್ಚು 21.99 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 
17 3 ಕಾಜಾಂದ್ರ ತಂದಾಕ ಕಾ157547837- 737 ಹಚ್ಚ 7585 ಹಚ್ಚ 
1ನೇ ದರ್ಜೆ ಗುತ್ತಿಗೆದಾರರು 























ಮೇಲ್ಕಂಡಂತೆ ಕ್ರ.ಸಂ:1ರಲ್ಲಿರುವ ಶ್ರೀ ಗುರುನಾಥ್‌ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ 
ಮೊತ್ತ ರೂ.1,51,90,060-00ಗಳು ಅತಿ ಕಡಿಮೆ ಮೊತ್ತವಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ 
ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 21.99ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ ಸದರಿಯವರ 
ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 
ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/05/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ.1,24,51,500-00ಗಳ ಮೇಲೆ ಶೇಕಡ 12.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ.1,40,07,938-00ಗಳಿಗೆ ಕಾಮಗಾರಿಯನ್ನು ಶ್ರೀ ಗುರುನಾಥ್‌ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು, ಬೀದರ್‌ ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 
ಈ ಮೊತ್ತಕ್ಕೆ ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 25 ಅಪಿಬಂ 2009, ಬೆಂಗಳೂರು, ದಿನಾಂಕ: 7ನೇ ಜುಲೈ 2009. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೀದರ್‌ ಜಿಲ್ಲೆ, ಹುಮನಾಬಾದ್‌ ತಾಲ್ಲೂಕಿನ ಹುಡಗಿ ಗ್ರಾಮದ 
ಹತ್ತಿರ ಬ್ಯಾರೇಜ್‌ ಸಹಿತ ಸೇತುವೆ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಪ್ರಸಕ್ತ ಸಾಲಿನ 
ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ.1,24,51,500-00ಗಳ ಮೇಲೆ ಶೇಕಡ 12.50ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ.1,40,07,938-00ಗಳಿಗೆ (ಒಂದು ಕೋಟ ನಲವತ್ತು ಲಕ್ಷದ ಏಳು ಸಾವಿರದ ಒಂಭೈನೂರ 
ಮೂವತ್ತೆಂಟು ರೂ.ಗಳು ಮಾತ್ರ) ಶ್ರೀ ಗುರುನಾಥ್‌ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು, ಬೀದರ್‌ ಇವರಿಗೆ 
ಕಾಮಗಾರಿಯನ್ನು ಕೆಳಕ೦ಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20/01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1710 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೬೯ 





ವಿಷಯ: ಬೀದರ್‌ ಜಿಲ್ಲೆ ಹಾಗೂ ತಾಲ್ಲೂಕಿನ ಮರಕುಂದಾ ಗ್ರಾಮದ ಹತ್ತಿರ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ 
ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆಸನೀಇ 60 ಅಪಿಬ೦ 2008, ದಿನಾ೦ಕ 29/03/08. 
2. ದಿನಾಂಕ 20/03/09ರ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರ 
ಪತ್ರ ಸಂಖ್ಯೆಮುಇಂ/ಸನೀಉ)ವಲಯ/ಬಿಜೆಪಿ/ ಎಇ-6/2008-09/2041. 
3. ಅಧ್ಯಕ್ಷರು. ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣಿ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್‌, 
ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ರವರ ಪತ್ರ ಸಂಖ್ಯೆಮುಸದ/ಆಪ್ತ ಶಾಖೆ/ಟೆಂಡರ್‌/ 
09-10. 
ಪ್ರಸ್ತಾವನೆ: 
ಬೀದರ್‌ ಜಿಲ್ಲೆ ಹಾಗೂ ತಾಲ್ಲೂಕಿನ ಮರಕುಂದಾ ಗ್ರಾಮದ ಹತ್ತಿರ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ 16150 
ಲಕ್ಷ ರೂ.ಗಳ ಅಂದಾಜು ಪಟ್ಟಿಗೆ ಮೇಲೆ(1)ರಲ್ಲಿ ಓದಲಾದ ದಿನಾಂಕ 29/03/08ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೀದರ್‌ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಫ್ರಿ ಕ್ವಾಲಿಫಿಕೇಷನ್‌ ಟೆಂಡರ್‌ನ 
ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 























TTT ಫೆ 

ರ್ನಾಟಕ ರಾಜ್ಯ ಪತ್ರ ದಿ:04/09/08 
2 ರಾಜ್ಯ ಟೆಂಡರ್‌ ಬುಲೆಟಿನ್‌ ದಿ:25/08/08 & 20/10/08 
3 ವಿಜಯ ಕರ್ನಾಟಕ ದಿನಪತ್ರಿಕೆ ದಿ:18/09/08 & 20/10/08 
3 ಬೀದರ್‌ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ ದಿ:01/10/08 








ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್‌ ಫಾರಂ ಪಡೆದ 7 ಜನ ಗುತ್ತಿಗೆದಾರರಲ್ಲಿ ನಿಗದಿತ ದಿನದಂದು 6 
ಜನ ಗುತ್ತಿಗೆದಾರರು ಭರ್ತಿ ಮಾಡಿದ ಟೆ೦ಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ತಾಂತ್ರಿಕ ಬಿಡ್‌ ಅನ್ನು ದಿನಾಂಕ 
11/11/08ರಂದು ತೆರೆಯಲಾಗಿ ಇಬ್ಬರು ಗುತ್ತಿಗೆದಾರರ ಟೆಂಡರುಗಳು ಮಾತ್ರ ಅರ್ಹವಾಗಿದ್ದು, ಅವರ ಆರ್ಥಿಕ ಬಿಡ್‌ಗಳನ್ನು 
ದಿನಾಂಕ 13/01/09ರಂದು ತೆರೆಯಲಾಗಿದೆ. ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ 
ಕೆಳಕಂಡಂತಿದೆ: 




















ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ.1,55,32,212/- 
ಪ್ರಸ್ತ ಸಾಶನ ದರಷಟ್ಟಹ ದರಗಳನ್ನು ಪಕಗಣಾದಾಗ ಟಂಡರಗೆ ಅಡರಾದ ಪಾತ್ರ ಕಾ] 
ವ ಹ ಮತ್ತು | ಟ್ರಿಂಡರ್‌ನಲ್ಲ ಗುತ್ತಿಗೆದಾರರು | ಮರದ ಪ್ರಸಕ್ತ ಸಾಲಿನ 
ಕ್ರಸಂ ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ 
ಟೆಂಡರಿನ ಮೊತ ಖೀಲಿನೆ ಕೇಳ ಕಾವಾರು ಸಾವರ ಹಿ 
ಶ್ರೀ/ಮೆಸರ್‌ ತ್ತ ಹೆಚ್ಚಳ ಕ 
1 ಗುರುನಾಥ್‌ ಕೊಳ್ಳೊರ, 1ನೇ ರೂ.1,94,19,451/- 25.02 ಹೆಚ್ಚು 24.14 ಹೆಚ್ಚು 
ದರ್ಜೆ ಗುತ್ತಿಗೆದಾರರು 
2 ಮೆ:ಬಾಲಾಜಿ ಕನ್ಸ್‌ಟ್ರಕ್ಷನ್‌, ರೂ.2,01,87,973- 29.97 ಹೆಚ್ಚು 29.05 ಹೆಚ್ಚು 




















1ನೇ ದರ್ಜೆ ಗುತ್ತಿಗೆದಾರರು 


ಮೇಲ್ಕಂಡಂತೆ ಕ್ರ.ಸಂ:1ರಲ್ಲಿರುವ ಶ್ರೀ ಗುರುನಾಥ್‌ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ 
ಮೊತ್ತ ರೂ.194,19,451-00ಗಳು ಅತಿ ಕಡಿಮೆ ಮೊತ್ತವಾಗಿದ್ದು, ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ 
ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 24.14ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ ಸದರಿಯವರ 
ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 20/05/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ.1,56,43,245-00ಗಳ ಮೇಲೆ ಶೇಕಡ 12.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ.1,75,98,651-00ಗಳಿಗೆ ಕಾಮಗಾರಿಯನ್ನು ಶ್ರೀ ಗುರುನಾಥ್‌ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು, ಬೀದರ್‌ ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ 





೨೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಈ ಮೊತ್ತಕ್ಕೆ ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ 
ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 26 ಅಪಿಬಂ 2009, ಬೆಂಗಳೂರು, ದಿನಾಂಕ: 7ನೇ ಜುಲೈ 2009. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೀದರ್‌ ಜಿಲ್ಲೆ ಹಾಗೂ ತಾಲ್ಲೂಕಿನ ಮರಕುಂದಾ ಗ್ರಾಮದ 
ಹತ್ತಿರ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ 
ಪರಿಷ್ಕರಿಸಿದ ಟೆ೦ಡರಿಗೆ ಇಡಲಾದ ಮೊತ್ತ ರೂ.1,56,43,245-00ಗಳ ಮೇಲೆ ಶೇಕಡ 12.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ.1,75,98,651-00ಗಳಿಗಒ೦ದು ಕೋಟಿ ಎಪ್ಪತ್ತೈದು ಲಕ್ಷದ ತೊಂಭತ್ತೆಂಟು ಸಾವಿರದ ಆರುನೂರ ಐವತ್ತೊಂದು ರೂ.ಗಳು 
ಮಾತ್ರ) ಶ್ರೀ ಗುರುನಾಥ್‌ ಕೊಳ್ಳೂರ, 1ನೇ ದರ್ಜೆ ಗುತ್ತಿಗೆದಾರರು, ಬೀದರ್‌ ಇವರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20/01/2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1711 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 
ವಿಷಯ: ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 06/05/09ರ ಪತ್ರ 
ಸಂಖ್ಯೆಮುಇಂ/ಸನೀ(ಉ)ವ/ಬಿಜಾ/ಭೂಸ್ವಾಪ್ರ/ 2008-09/2774. 
ಪ್ರಸ್ತಾವನೆ: 
ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ ಕೊಪ್ಪಳ 
ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕನ್ನಾಳ ಮತ್ತು ಸಂಗನಾಳ 
ಗ್ರಾಮಗಳ ಜಮೀನುಗಳಿಗೆ ಕೊಪ್ಪಳದ ಸಿವಿಲ್‌ ನ್ಯಾಯಾಲಯವು (ಹಿರಿಯ ಶ್ರೇಣಿ) ಎಲ್‌.ಎ.ಸಿ. ಪ್ರಕರಣಗಳಲ್ಲಿ ನೀಡಿದ 
ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ 
ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 
-.. ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 27/02/03. 
- ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾ೦ಕ 30/09/05. ಜಿಲ್ಲಾಧಿಕಾರಿಗಳ ಆದೇಶ 
ದಿನಾಂಕ 06/2/05 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಇತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಕೊಪ್ಪಳದ ಸಿವಿಲ್‌ (ಹಿರಿಯ ಶ್ರೇಣಿ) 
ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣಗಳನ್ನು ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ 
ಧನಕ್ಕೆ ತೀರ್ಪು ನೀಡಿದೆ. ಸಿವಿಲ್‌ ನ್ಯಾಯಾಲಯದ ತೀರ್ಪಿನ ಎರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ 
ಕಾನೂನು ಕೋಶವು ಪತ್ರ ಸಂಖ್ಯೆ/ಆರ್‌ಡಿ 1018 ಎಲ್‌ಸಿಜಿ 2008, ದಿನಾ೦ಕ 05/02/09ರಲ್ಲಿ ಅಭಿಪ್ರಾಯ ನೀಡಿದೆ. 
ಸಿವಿಲ್‌ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 

















ಕ್ರ ಎಲ್‌ಎಸಿ ವಿಸೀರ್ಣ ಪರಿಹಾರ ಮೊತ್ತ 
4 ಸ.ನಂ. ಗಾಮ ೨ > 
ಸಂ| ಸಂಖ್ಯೆ ii ಇ ಎ-ಗುಂ. ರೂ.ಗಳಲ್ಲಿ 

1 510/08 15//2ಎ ಕನ್ನಾಳ 0-1] 79363 
2 511/08 15/1/5 ಕನ್ನಾಳ 0-26 186899 

ಕನಾಳ 
3 512/08 SA ನ್ನ 0-32 229912 
15/1/3 


























ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೭೧ 



































TH ಲ್‌AT OO | | ವಿಸ್ತೀರ್ಣ 1 ಪರಹಾರ ಮೊತ್ತೆ 1 
ಸಂ | ಸಂಖ್ಯೆ ಸ ಗ್ರಾಮ | ಗುಂ. ರೂ.ಗಳಲ್ಲಿ ' 
4 |513/08 16/1/8 ಕನ್ನಾಳ 0-05 36347 
7S ಪನ ಸರನ್‌ TT 708559 
6 |515/08 62/2ಎ ಸಂಗನಾಳ 0-15 108599 
7316708 757ರ ಸಾರ್‌ 37477 
CE ET ESI ES CE: 346420 
9 518/08 19/38 ಸಂಗನಾಳ 0-25 180665 
10 | 519/08 16/28 ಸಂಗನಾಳ 0-28 202287 
ಒಟ್ಟು 1616518 

















ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 65 ಭೂಸ್ವಾಪ್ರ 2009, ಬೆ೦ಗಳೂರು, ದಿನಾಂಕ 7ನೇ ಜುಲೈ 2009. 

ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮೇಲ್ಕಂಡ 
ಗ್ರಾಮಗಳ ಸ.ನಂ.ಗಳ ಜಮೀನುಗಳಿಗೆ ಕೊಪ್ಪಳದ ಸಿವಿಲ್‌ ನ್ಯಾಯಾಲಯವು (ಹಿರಿಯ ಶ್ರೇಣಿ) ಎಲ್‌.ಎ.ಸಿ. ಪ್ರಕರಣಗಳಲ್ಲಿ 
ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ಥಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ 
ರೂ.16,16,518-00ಗಳನ್ನು (ಹದಿನಾರು ಲಕ್ಷದ ಹದಿನಾರು ಸಾವಿರದ ಐನೂರ ಹದಿನೆಂಟು ರೂ.ಗಳು ಮಾತ್ರ) ಪಾವತಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ 
ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2009-10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702-00-800-1-00-ಭೂಸ್ಥಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾ೦ಕ 16/05/2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ.ಆರ್‌. 1712 ಕೆ. ಸುಧಾಕರ ಶೆಟ್ಟ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 24 ಇಮುವಿ 2008, ಬೆಂಗಳೂರು, ದಿನಾಂಕ: 1ನೇ ಜುಲೈ 2009 

ವಿಷಯ: ಶ್ರೀ ಎನ್‌. ನಾಗಣ್ಣ, ನಿವೃತ್ತ ಮುಖ್ಯ ಇ೦ಜಿನಿಯರ್‌,ಅವರ ವಿರುದ್ಧ ಶಿಸ್ತುಕ್ರಮ ಜರುಗಿಸಲು ಸರ್ಕಾರದ 

ಮಂಜೂರಾತಿ ನೀಡುವ ಬಗ್ಗೆ 

ಶ್ರೀ ಎನ್‌. ನಾಗಣ್ಣ, ನಿವೃತ್ತ ಮುಖ್ಯ ಇಂಜಿನಿಯರ್‌, ಅವರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ನೀರಾವರಿ 
(ಉತ್ತರ) ವಲಯ, ಬೆಳಗಾವಿ, ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಬಳ್ಳಾರಿ ನಾಲಾ ಅಣೆಕಟ್ಟು ನಿರ್ಮಾಣ ಕಾಮಗಾರಿ 
ಕೈಗೊಳ್ಳುವಾಗ ಬಾರಿ ಅವ್ಯವಹಾರ ಹಾಗೂ ಅಕ್ರಮಗಳನ್ನು ಎಸಗಿ ಸರ್ಕಾರಕ್ಕೆ ಸುಮಾರು 21.83 ಕೋಟಿ ರೂ.ಗಳನ್ನು ನಷ್ಟ 
ಉಂಟು ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿರುವುದರಿಂದಾಗಲೂ. 

ಮೇಲ್ಕಂಡ ಅಕ್ರಮಗಳಿಗಾಗಿ ಶ್ರೀ ಎನ್‌. ನಾಗಣ್ಣ ನಿವೃತ್ತ ಮುಖ್ಯ ಇಂಜಿನಿಯರ್‌ ಅವರ ವಿರುದ್ಧ ಶಿಸ್ತಿನ ಕ್ರಮ 
ಜರುಗಿಸುವುದು ಅವಶ್ಯವೆಂದು ಕಂಡುಬರುವುದರಿಂದಲೂ, 

ಆದ್ದರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 214(2)(ಬಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಸರ್ಕಾರವು ಶ್ರೀ ಎನ್‌. ನಾಗಣ್ಣ ನಿವೃತ್ತ ಮುಖ್ಯ ಇಂಜಿನಿಯರ್‌, ಅವರ ವಿರುದ್ಧ ಮೇಲೆ ಹೇಳಿದ 
ಆರೋಪಗಳಿಗಾಗಿ ಶಿಸ್ಲಿನ ಕ್ರಮಜರುಗಿಸಬೇಕೆಂದು ಈ ಮೂಲಕ ಆದೇಶಿಸುತ್ತದೆ. 


೨೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 

ಶಿಸ್ತಿನ ಕ್ರಮವನ್ನು ಬೆ೦ಗಳೂರಿನಲ್ಲಿ ಜರುಗಿಸತಕ್ಕದ್ದು ಹಾಗೂ ಈ ವ್ಯವಸ್ಥೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 11, 1ಎ) ನಲ್ಲಿ ನಗಧಿಪಡಿಸಿದ್ದು 
ಕಾರ್ಯವಿಧಾನವನ್ನು ಅನುಸರಿಸತಕ್ಕದ್ದು. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ಶಿವರಾಮ್‌ 
ಪಿ.ಆರ್‌. 1721 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ: ಬಿಜಾಪುರ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ತುಮಕೂರು ಮತ್ತು ಬೆಳಗಾವಿ 
ಜಿಲ್ಲೆಗಳಲ್ಲಿ ಆಹಾರ ಪಾರ್ಕ್‌ಗಳನ್ನು ಸ್ಥಾಪಿಸುವ ಬಗ್ಗೆ. 
ಓದಲಾಗಿದೆ: 1. ಅಧ್ಯಕ್ಷರು, ಆಹಾರ ಕರ್ನಾಟಕ ನಿಯಮಿತ, ಬೆ೦ಗಳೂರು ರವರ ಅ.ಸ.ಪತ್ರ ಸಂಖ್ಯೆ: ಎಫ್‌ಕೆಎಲ್‌/379/ 
2008-09 ದಿನಾಂಕ 07.03.2009. 
2. ವಿಶೇಷಾಧಿಕಾರಿ, ಆಹಾರ ಕರ್ನಾಟಕ ನಿಯಮಿತ, ಬೆಂಗಳೂರು ರವರ ಅ.ಸ.ಪತ್ರ ಸಂಖ್ಯೆ:ಎಫ್‌ಕೆಎಲ್‌/ 
ಬಿಎಲ್‌ಎಫ್‌ಎಲ್‌/8/ 2009-10 ದಿನಾ೦ಕ 06.05.2009 
ಪ್ರಸ್ತಾವನೆ: 
ಕರ್ನಾಟಕ ಸರ್ಕಾರದ ಆಯವ್ಯಯ 2008-09ರಲ್ಲಿ ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ದಾವಣಗೆರೆ, 
ಬಿಜಾಪುರ, ಕೋಲಾರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಆಹಾರ ಪಾರ್ಕ್‌ಗಳನ್ನು ಸ್ಥಾಪನೆ ಮಾಡಲು ಪ್ರಕಟಿಸಲಾಗಿದೆ. 
ದಿನಾಂಕ 25.07.2008 ರಂದು ಅ೦ದಿನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ರವರ 
ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ತುಮಕೂರು ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿಯೂ ಸಹ ಆಹಾರ ಪಾರ್ಕ್‌ಗಳನ್ನು ಸ್ಥಾಪನೆ 
ಮಾಡಬೇಕೆಂದು ನಿರ್ಧರಿಸಲಾಗಿದೆ. ಮಾನ್ಯ ಮುಖ್ಯ ಮಂತ್ರಿಯವರ ಕಾರ್ಯಾಲಯ ವತಿಯಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 
ಕಾಫಿ ಟೆಕ್ನಾಲಜಿ ಫುಡ್‌ ಪಾರ್ಕ್‌ ಸ್ಥಾಪನೆ ಮಾಡಲು ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸೂಚಿಸಿರುತ್ತಾರೆಂದು ಅಧ್ಯಕ್ಷರು. ಆಹಾರ 
ಕರ್ನಾಟಕ ನಿಯಮಿತ ರವರು ತಮ್ಮ ಅರೆ ಸರ್ಕಾರಿ ಪತ್ರ ಸಂಖ್ಯೆ:ಎಫ್‌ಕೆಎಲ್‌/379/2008-09 ದಿನಾಂಕ: 07.03.2009 ರಲ್ಲಿ 
ತಿಳಿಸಿದ್ದಾರೆ. 
ಈಗಾಗಲೇ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ, ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿ ಆಹಾರ ಪಾರ್ಕ್‌ಗಳನ್ನು 
ಸ್ಥಾಪನೆ ಮಾಡಿರುವುದರಿಂದ ಸದರಿ ಜಿಲ್ಲೆಗಳಲ್ಲಿ ಹೊಸದಾಗಿ ಆಹಾರ ಪಾರ್ಕ್‌ಗಳ ಅವಶ್ಯಕತೆ ಇರುವುದಿಲ್ಲವೆಂದು ಅಧ್ಯಕ್ಷರು. 
ಆಹಾರ ಕರ್ನಾಟಕ ನಿಯಮಿತ ರವರು ತಿಳಿಸಿದ್ದಾರೆ. 
ಕೇಂದ್ರ ಆಹಾರ ಸಂಸ್ಕರಣ ಮಂತ್ರಾಲಯವು ಮೆ:ಯಗಾಚಿ ಫುಡ್‌ ಟೆಕ್ನಾಲಜಿ ಪಾರ್ಕ್‌ ಪ್ರೈ. ಲಿ. ರವರಿಗೆ ಮೆಗಾ 
ಆಹಾರ ಪಾರ್ಕ್‌ನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲು ಅನುಮೋದಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡು 
ಆಹಾರ ಪಾರ್ಕ್‌ಗಳ ಅವಶ್ಯಕತೆಯಿರದೇ ಇರುವುದರಿಂದ ಕರ್ನಾಟಕ ಸರ್ಕಾರದ ವತಿಯಿ೦ದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 
ಆಹಾರ ಪಾರ್ಕ್‌ ಸ್ಥಾಪನೆ ಮಾಡುವುದು ಕೈಬಿಡಬಹುದೆ೦ದು ಹಾಗೂ ಕೇಂದ್ರ ಸರ್ಕಾರ ಯೋಜಿತ ಮೆಗಾ ಆಹಾರ ಪಾರ್ಕ್‌ಗೆ 
ಕರ್ನಾಟಕ ಸರ್ಕಾರದ ವತಿಯಿಂದ ಎಲ್ಲಾ ತಾತ್ವಿಕ ಸಹಕಾರಗಳನ್ನು ನೀಡಬಹುದೆಂದು ಅಧ್ಯಕ್ಷರು, ಆಹಾರ ಕರ್ನಾಟಕ 
ನಿಯಮಿತರ ರವರು ಸಲಹೆ ನೀಡಿದ್ದಾರೆ. 
ಟೆಕ್ಸಾಕ್‌ ಮತ್ತು ಐಡೆಕ್‌ ಸಂಸ್ಥೆಗಳ ವತಿಯಿಂದ ಬಿಜಾಪುರ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, 
ತುಮಕೂರು ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಪಾರ್ಕ್‌ಗಳನ್ನು ಸ್ಥಾಪನೆ ಮಾಡಲು ಫೀಸಿಬಿಲಿಟಿ ರಿಪೋರ್ಟ್‌ಗಳನ್ನು 
ತಯಾರಿಸಲ್ಪಟ್ಟಿದೆ ಎಂದು ಅಧ್ಯಕ್ಷರು ತಿಳಿಸಿದ್ದಾರೆ. 
ಆದುದರಿಂದ ಕೆಳಕಂಡ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 352 ಎಸ್‌ಪಿಐ 2008, ಬೆಂಗಳೂರು, ದಿನಾಂಕ 17ನೇ ಜುಲೈ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕೆಳಕಂಡ ಜಿಲ್ಲೆಗಳಲ್ಲಿ ಆಹಾರ ಪಾರ್ಕ್‌ಗಳನ್ನು ಆಹಾರ 
ಕರ್ನಾಟಕ ನಿಯಮಿತದ ವತಿಯಿಂದ ಸ್ಥಾಪನೆ ಮಾಡಲು ಈ ಮೂಲಕ ಸರ್ಕಾರದ ಅನುಮೋದನೆ ನೀಡಲಾಗಿದೆ. 
1) ಬಿಜಾಪುರ 4) ದಾವಣಗೆರೆ 
2) ಶಿವಮೊಗ್ಗ 5) ತುಮಕೂರು 
3) ಬೆ೦ಗಳೂರು ಗ್ರಾಮಾಂತರ 6) ಬೆಳಗಾವಿ 
ಸದರಿ ಆಹಾರ ಪಾರ್ಕ್‌ಗಳನ್ನು ಸ್ಥಾಪಿಸಲು ಕೆಳಕಂಡ ಷರತ್ತುಗಳನ್ನು ವಿಧಿಸಲಾಗಿದೆ: 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೭೩ 





ಅ) ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಆಹಾರ ಪಾರ್ಕ್‌ ಸ್ಥಾಪನೆ ಮಾಡುವುದನ್ನು 
ಕೈಬಿಡಬಹುದಾಗಿದೆ ಮತ್ತು ಹೆಚ್ಚುವರಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಆಹಾರ ಪಾರ್ಕ್‌ ಸ್ಥಾಪನೆ ಮಾಡಲು 
ಅನುಮತಿಸುವುದು. 

ಆ) 2009-10 ರಲ್ಲಿರುವ ಅನುದಾನದ ಆಧಾರದ ಮೇಲೆ ability gap ೧6170 ಮಾಡುವುದು. 

ಇ) ಆಹಾರ ಕರ್ನಾಟಕ ನಿಯಮಿತಕ್ಕೆ ತನ್ನ ಮಂಡಳಿ ಸಭೆಯಲ್ಲಿ Request for Proposal (RFP) ಗಳನ್ನು 
ಅನುಮೋದಿಸಲು ಅಧಿಕೃತವಾಗಿ ಅನುಮತಿ ನೀಡುವುದು. 

ಈ) ಆಹಾರ ಪಾರ್ಕ್‌ ಸ್ಥಾಪನೆಗೆ ಅವಶ್ಯಕತೆಯಿರುವ ಜಮೀನನ್ನು ಆಯಾ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಮತ್ತು 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ (ಕೆಐಎಡಿಬಿ) ವತಿಯಿಂದ ಕೈಗಾರಿಕಾ ಪ್ರದೇಶಗಳಲ್ಲಿ ಸ್ಥಾಪಿಸುವ 
ಪ್ರಕರಣಗಳಿಗೆ ಜಮೀನನ್ನು ಆಹಾರ ಕರ್ನಾಟಕ ನಿಯಮಿತ ರವರಿಗೆ ಸರ್ಕಾರದ ಕಾನೂನಿನನ್ವಯದಂತೆ 
ಹಸ್ತಾಂತರಿಸಲು ಕ್ರಮ ಕೈಗೊಳ್ಳುವುದು. 

ಉ) ಎಲ್ಲಾ ಆಹಾರ ಪಾರ್ಕ್‌ಗಳನ್ನು PPP ಮಾದರಿಯಲ್ಲಿ ಸ್ಥಾಪಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ.ಆರ್‌. 1738 ಅಪರ್ಣ ಪಾವಟೆ 
ಪೀಠಾಧಿಕಾರಿ (ತಾಂತ್ರಿಕ ಕೋಶ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಇಂಧನ ಸಚಿವಾಲಯ 
ವಿಷಯ: ಮೆ: ನಾರ್ತ್‌ ಈಸ್ಟ್‌ ಪವರ್‌ ಪ್ರಾಜೆಕ್ಟ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ಗೆ 5.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ 


ಪನಜ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ: 1 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ 
ನಿರ್ದೇಶಕರ ಪತ್ರ ಸಂಖ್ಯೆ: ಕೆಆರ್‌ಇಡಿ/06/ಪನಜ/2007/2862 ದಿನಾಂಕ:29.12.2007/ 
8.1.2008. 
2. ದಿನಾಂಕ: 13.2.2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 

ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 

ವ್ಯವಸ್ಥಾಪಕ ನಿರ್ದೇಶಕರು ಮೆ:: ನಾರ್ತ್‌ ಈಸ್ಟ್‌ ಪವರ್‌ ಪ್ರಾಜೆಕ್ಟ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು 

ತಾಲ್ಲೂಕು, ಪನಜ ಗ್ರಾಮದ ಬಳಿ ಕುಮಾರಧಾರ ನದಿಗೆ ಅಡ್ಡಲಾಗಿ 5.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪನಜ ಕಿರು ಜಲ 
ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 13.2.2009 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಮಂಡಿಸಲಾಗಿದ್ದು. ಮೇಲೆ 
ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಮೆ: ನಾರ್ತ್‌ 
ಈಸ್ಟ್‌ ಪವರ್‌ ಪ್ರಾಜೆಕ್ಟ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ಗೆ 5.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪನಜ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಹಂಚಿಕೆ ಮಾಡಲು ಪರಿಗಣಿಸಲಾಗಿದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ : - 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 26 ಎನ್‌ಸಿಇ 2008, ಬೆ೦ಗಳೂರು, ದಿನಾಂಕ: 3ನೇ ಜುಲೈ 2009 

ಮೆ: ನಾರ್ತ್‌ ಈಸ್ಟ್‌ ಪವರ್‌ ಪ್ರಾಜೆಕ್ಟ್ಸ್‌ ಪ್ರೈವೇಟ್‌ ಲಿಮಿಟೆಡ್‌ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲ್ಲೂಕು, 
ಪನಜ ಗ್ರಾಮದ ಬಳಿ ಕುಮಾರಧಾರ ನದಿಗೆ ಅಡ್ಡಲಾಗಿ 5.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪನಜ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ:- 

1(ಅ) ಸದರಿ ಯೋಜನೆಯಿಂದ ಕೆಳ ತೊರೆ ಮತ್ತು ಮೇಲೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

(ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ ಮೂರು ತಿಂಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ 
ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 

(ಇ) ಒಡ೦ಬಡಿಕೆಯನ್ನು ರೂ. 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 

(ಈ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) 


೨೧೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ-೧ 





2(ಅ) 


(ಆ) 


10. 


11. 
12. 


ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ. 100 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ 
ಪಾವತಿಸತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, 
ಅರಣ್ಯ, ಜೀವಿಶಾಸ್ತ್ರ ಹ ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್‌ 
ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ 
ಸ್ರಿಯರೆನ್ಸ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ 
ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು, 
ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಠರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ 
ಅನುಮೋದನೆ ಕೊಟ್ಟ ಆರು ತಿ೦ಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಷೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ 
ಹಂಚಿಕೆಯು ತಂತಾನೇ ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು 
ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ 
ವಿದ್ಯುತ್‌ ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / 
ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್‌ / ನೀರಾವರಿ / 
ಕುಡಿಯುವ ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ 
ಈ ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು 
ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ 
ಇಲಾಖೆಗಳಿಗೆ ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ 
ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1601 ಎಸ್‌.ಜೆ. ಸಂಪತ್‌ ಕುಮಾರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ 
ವಿಷಯ: ಮೆ: ಇ. ರಾಮಮೂರ್ತಿ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಪವನ ವಿದ್ಯುತ್‌ ಯೋಜನೆಗಾಗಿ 
ವಿಂಡ್‌ ಮಾಸ್ಟ್‌ ಹಾಕಲು ಅನುಮತಿ ನೀಡುವ ಬಗ್ಗೆ. 


ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 


ಪ್ರಸ್ತಾವನೆ: 


ಪತ್ರ ಸಂಖ್ಯೆ ಕೆಆರ್‌ಇಡಿ/08/ಇಆರ್‌ಪಿಪಿಎಲ್‌/2008/496 ದಿನಾಂಕ: 25/28.3.2008. 
2. ದಿನಾಂಕ: 13.01.2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 


ಮೇಲೆ ಓದಲಾದ ಕ್ರಮಾಂಕ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ 


ವ್ಯವಸ್ಥಾಪಕ ನಿರ್ದೇಶಕರು ಮೆ: ಇ. ರಾಮಮೂರ್ತಿ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಶಿವಮೊಗ್ಗ ಜಿಲ್ಲೆಯ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೭೫ 





ಸಿದ್ದಿಲಿಪುರ, ಕೋಟೆಗಂಗುರು, ಬೋಳಿಕೊಪ್ಪ ಎಂಬ ಗ್ರಾಮಗಳಲ್ಲಿ ಒಟ್ಟು 18.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆ ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 13.01.2009 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಇಡಲಾಗಿದ್ದು, ಮೇಲೆ 
ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ 
ಅನುಮೋದನೆಯನ್ನು ನೀಡಿರುತ್ತದೆ :- 
‘From the presentation it appears that the land is located in the forest area. They 
have submitted different topo sheets. However, to facilitate the project, we can 
allow the applicant to put up Wind Mast and submitt the data of site along with 
land ownership details. G.O. can be issued for wind mast’. 
ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ : - 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 15 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ: 24ನೇ ಜೂನ್‌ 2009 
ಮೆ: ಇ. ರಾಮಮೂರ್ತಿ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಶಿವಮೊಗ್ಗ ಜಿಲ್ಲೆಯ ಸಿದ್ದಿಲಿಪುರ, 
ಕೋಟೆಗಂಗುರು, ಬೋಳಿಕೊಪ್ಪ ಎ೦ಬ ಗ್ರಾಮಗಳಲ್ಲಿ ಈ ಕೆಳಗೆ ವಿವರಿಸಿದಂತೆ ಪವನ ವಿದ್ಯುತ್‌ ಯೋಜನೆಗಾಗಿ ವಿಂಡ್‌ 
ಮಾಸ್ಟ್‌ ಅಳವಡಿಸಲು ಈ ಆದೇಶದಲ್ಲಿನ ನಿಬಂಧನೆಗೊಳಪಟ್ಟು ಅನುಮೋದನೆ ನೀಡಿದೆ :- 








Near by villages of the Geographical area description of the project 
proposed area and 
district. 
Siddilipura, The proposed area is plain terrain, it has presence of water bodies & 
Koteganguru, southern railway track. Further, It has gentle elevation 600m to 620m. 
Bolikoppa, Shimoga Development of project at that place is subject to obtaining of clearances 
District. from Railways and Shimoga Town Development Authority. And is covered 
in the following Geographical co-ordinates: 
Latitude: 13 57'0”- 14 0'0” N 
Longitude: 75 30’'0”- 75 3230” ೯ 
Ridge peaks: 623, 628, 638, 634m Amsl. 














1 ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ. 25,000 ದಂತೆ 
ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 

2 ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡ೦ಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ 
ರದ್ದಾಗಿದೆ ಎಂದು ಭಾವಿಸುವುದು. 

3 ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ 
ಮಟ್ಟದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕ್ರೊ ಸೈಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ 
ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ 
ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 

4 ಗಾಳಿ ಚಕ್ರದ ಹಬ್‌ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ 
ಪ್ರತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್‌ 
ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತಕ್ಕೆ ಸಲ್ಲಿಸುವುದು. 


೨೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 














ಕಾ TT] 
ಸಾಮರ್ಥ್ಯ ಯೋಜನೆಯಲ್ಲಿ ಸಾಧಾರಣ ಗಾಳಿ (ವಿಂಡ್‌ ಮಾಸ್ಟ್‌ಗಳ ಸಂಖ್ಯೆ 
ಶಕ್ತಿ ವಿದ್ಯುತ್ತಿನ ಸಂಖ್ಯೆ 
>» 200 ಕಿ.ವ್ಯಾ. ನಿಂದ 300 ಕಿ.ವ್ಯಾ. 18 1 
> 300 ಕಿ.ವ್ಯಾ. ನಿಂದ 500 ಕಿ.ವ್ಯಾ. 15 1 
> 500 ಕಿ.ವ್ಯಾ ನಿಂದ 750 ಕಿ.ವ್ಯಾ. 12 ] 
> 750 ಕಿ.ವ್ಯಾ ನಿಂದ 1000 ಕಿ.ವ್ಯಾ. 8 ರಿಂದ 0 ] 

















5 ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 

ಮೈಲುಗಲ್ಲುಗಳನ್ನು ತೋರಿಸುವ ಪರ್ಟ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

6 ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು 
ಜೀವಿಶಾಸ್ತ ಯ /ಕಂದಾಯ/ವಾಣಿಜ್ಯ & ಕೈಗಾರಿಕೆ ಲಾಭಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ 
ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು 

7 ಅಭಿವ ೈದ್ಧಿದಾರರು ಸಂಗ ವಿದ್ಯುತ್‌ ಸಂಜು ಕಂಪನಿಯೊಂದಿಗೆ/ರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌/ವಿದ್ಯುತ್‌ ಖರೀದಿ 
ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

8 ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

9 ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 

10. ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ 
ಹಾಗೂ ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ 
ಹಾಗೂ ಅಭಿವೃದ್ದಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ 
ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 

11 ಎಲ್ಲಾ ಅಭಿವೃ ದ್ಧಿದಾರರು ಖುದಾಗಿ ಯೋಜನೆಗಳನ್ನು ಯಂತ್ರೋಪಕರಣಗಳೊಂದಿಗೆ ಅನುಷ್ಠಾನಗೊಳಿಸಬೇಕು. 

12 ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1603 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ENERGY SECRETARIAT 
Sub: Cancellation of transferred 41.25 MW Wind Power Capacity of M/s BP Energy India 
Private Limited and reverting it back to M/s Chitradurga Wind Power Pvt. Ltd.-reg. 
Read: 1. Government Order No: DE 124 NCE 2002 dated: 31.5.2002. 
2. Government Order No: DE 124 NCE 2002 dated: 5.3.2003. 
3. Government Order No: EN 31 NCE 2004 dated: 17.12.2004. 
4. Government Order No: EN 369 NCE 2007 dated: 15.10.2007. 
5. Government Order No: EN 256 NCE 2008 dated: 6.10.2008. 
6. Letter No: KRED/08/BP-EIPL/2009/1373 dated: 25.3.2009 received from the Managing 
Director, Karnataka Renewable Energy Development Limited, Bangalore. 
7. Government letter No: EN 298 NCE 2009 dated: 25.5.2009. 
8. KREDL letter No: KRED/08/BP-CWP/2009/1956 dated: 10/16.6.2009. 
PREAMBLE: 
In the Government Orders read at (1), (2) and (3) above, sanction has been accorded for 
implementation of 247.00 MW capacity Wind Power Project at Chitradurga, Davangere, Shimoga and 
Gadag Districts respectively by M/s Chitradurga Wind Power Private Limited. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೭೭ 





In the Government Order read at (4) above, sanction has been accorded for enhancement of 
wind power capacity from 247.00 MW to 262.10 MW in favour of M/s Chitradurga Wind Power Private 
Limited at Chitradurga, Davangere, Shimoga and Gadag Districts. 

In the Government Order read at (5) above, sanction has been accorded for transfer of 41.25 MW 
Wind Power capacity in favour of M/s BP Energy India Private Limited from M/s Chitradurga Wind Power 
Private Limited at Dasanahalli, Virapura, Ishapura, Tubinakere, Kothabennur, 1000061, K. Kallahalli, 
Arasanalu, Hulikatte and Harakanalu Villages of Davangere District. 

The Managing Director, Karnataka Renewable Energy Development Limited, Bangalore in his 
letter read at (6) above, has recommended for cancellation of transferred 41.25 MW Wind Power capacity 
of M/s BP Energy India Private Limited and reverting it back to M/s Chitradurga Wind Power Pvt. Ltd. 

In the Government letter read at (7) above, the M.D., KREDL was asked to do a spot inspection of 
the work to determine if any progress has been accomplished at the site by M/s Chitradurga Wind Power 
Pvt. Ltd. 

The Managing Director, KREDL in his letter read at (8) above, has stated that spot inspection has 
been done on 5.6.2009 and has furnished the following report :- 

1. They have installed 5 No’s of wind monitoring mast of 58 meters height wherein sensors are fixed 
at 3 levels, level-1, level-2 and level-3. 

2. The Micro siting contour survey and wind turbine generators location marking are done on 
ground. 

3. The construction work is going on at site Harakanahalu Sub-station, control room, Sub-Station 
building, Transmission line from Harkanahalu Station to Ittigi main Station KPTCL. 

The proposal has been examined in detail, and hence the following Order : - 

Government Order No: EN 298 NCE 2009, Bangalore, Dated: 27" June 2009 

Government accords approval for cancellation of transferred 41.25 MW Wind Power Capacity of 
M/s BP Energy India Private Limited and restore the cancelled 41.25 MW in favour of M/s Chitradurga 
Wind Power Pvt. Ltd. as detailed below :- 

An "S" shaped long narrow ridge which is consent of non contigous and has NW-SW orientation 
situated in the Tumbinakeri RF & Herada Block Rf located in south of Hirehadagalli. The adjoing 
villages in the ridge are Tumbinakeri Tanda, Harakanahalu Melina Tanda, Kalasapur & Kallahalli. The 
likely ownership of the area would be Forest & Revenue. |! has 8 peaks and covered in the following 
geographical co-ordinates :- 

Latitude : 14°45’0”-14°53'54" N 

Longitude : 75°47'18”-75°51'30” E 

Ridge peaks : 672, 718, 721, 764, 778, 814, 879, 750m Amsl. 

Sanctioned Capacity: 80.85 MW 

Part "A" (11X1.65=18.15MW) 

Latitude : 14°51’46”-14°53'54"N 

Longitude : 75°47'18”-75°48’19" E 

Ridge peaks : 672, 718m Amsl. 

Dasanahalli, Virapura, Ishapura, Tubinakere, Kothabennur villages. 

Part 6" (14X1.65=23.1 MW) 

Latitude : 14°45’0”-14°47’'24"N 

Longitude : 75°50'36”-75°51'30” E 

Ridge peaks : 750m Amsl. 

Ittigudi, K. Kallahalli, Arasanalu, Hulikatte, Harakanalu villages. 




















೨೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





The terms and conditions of the Government Order read at (1) above shall IPSO FACTO 

applicable. 
By Order and in the Name of Governor of Karnataka, 
P.R. 1622 S.J. SAMPATH KUMAR 
Under Secretary to Government, Energy Department. 
Sub: Revision of application fee, processing fee, transfer and time extention fees etc-reg. 
Read: 1. Letter No: KRED/01/ADM/08/57 dated: 13/15.10.2008. 
2. Letter No: KRED/02/226/2009/1203 dated: 11.3.2009. 
3. Letter No: KREDL/01/ADM/08/1627 dated: 25.4.2009. 
PREAMBLE: 

The fee structure for NCE projects has been fixed way back in 1999. There is no revision in the 
fees structure till date. The existing fees structure is not realistic and has resulted in allotment of large 
number of renewable energy projects to private entrepreneurs who are not developing the projects 
especially in wind and small hydro projects. This has also made room for taking up the projects and 
blocking up the sites of renewable energy projects without developing for more than 5 years. 

Further the time extention is granted without collecting any extension fee. Time extention is 
granted without having any supplementary agreement executed at Government level. 

In the letters read at (1), (2) & (3) above, the Managing Diretor, KREDL, Bangalore has sent a 
proposal to Government for revision of fees in respect of application for renewable energy project, 
involving DPR processing, transfer of projects, time extention for implementing the projects as detailed 
























































below :- 
sl. Application fee Transfer fee Rs per DPR Processing fee 
No Source Rs/MW MW Rs. per MW 
Existing | proposed | Existing | proposed Existing proposed 
1 | Wind 5000 10000 75000 1% of the 25000 500000 
project cost 
2 | Small Hydro 5000 10000 0.75% of | 1% ofthe 25000 500000 
the project cost | subject to 
project a minimum 
cost of one lakh 
3 | Biomass 5000 10000 ಎಡ 1% of the 25000 500000 
(lump project cost 
sum) 
4 | Cogeneration 5000 10000 ಎದ 1% of the 25000 500000 
(lump project cost 
sum) 
5 | Solar 5000 10000 ಎಡ 0.1% of the | 25000 500000 
project cost 
6 | Pico Hydro ಎ 1000 ಎದ ಎದ ಎದ ಎದ 
7 | Wasteto ಎದ 10000 ಎದ ಎದ ಎಡ 100000 
Energy (MSW) 
8 | Hybrid ಎಡ 1000 ಎದ ಎದ ಎಡ ಎದ 
Systems 
Fees are non refundable 











ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೭೯ 











Existing 
Sources extension fee Proposed time extension fee in Rs per MW 
in Rs/ MW 
All NCE sources Nil a) Rs.100000/MW for one year extension 
b) Rs.200000/MW for two year extension 
c) Rs.300000/MW for three year extension 
d) Rs.500000/ MW for four year extension 
After fourth year if the project is not completed 
and commissioned, the Government has 
discretion to forfeit the project. 











Fee is non refundable 





Security Deposit:- 

The developer/power producer who has been allotted renewable energy project shall deposit a 
refundable amount of Rs.5 lakhs per MW as security deposit with Government towards completion of the 
project in the prescribed time period, at the time of execution of the agreement with the Government. The 
security deposit shall stand forfeited to Government in the event of failure of the power producer to adhere 
to the time scheduled to commission the project as per allotment agreement. 

Incentive and award scheme:- 

“Further it is proposed that if the developers completes and commissions the project successfully 
during the original agreement period, the developers will be awarded with a certificate of appreciation and 
a cash prize of one lakh per MW.” 

Since the existing fee which was formulated in 1999 requires revision, the proposal of the 
Managing Director, KREDL has been examined in detail and the following Orders issued :- 

Government Order No: EN 392 NCE 2008, Bangalore, Dated: 26" June 2009 

Government accords approval for the revision of fees for the NCE power projects as detailed 
below with immediate effect :- 



























































Sl. Source Application fee Rs Transfer fee Rs per DPR Processing fee 
No. per MW MW Rs. per MW 
1 Wind 10000 1% of the project cost 500000 
2 Small Hydro 10000 1% of the project cost 500000 
3 Biomass 10000 1% of the project cost 500000 
4 Cogeneration 10000 1% of the project cost 500000 
5 Solar 10000 0.1% of the project cost 500000 
6 Pico Hydro 1000 ಎದ ಎದ 
7 Waste to Energy 10000 ಎದ 100000 
(MSW) 
8 Hybrid Systems 1000 ಎಡ ಎಡ 
FEES are non refundable 
Sources Time extension fee in Rs per MW 
All NCE sources a) Rs.100000/MW for one year extension 


) 
b) Rs.200000/MW for two year extension 
c) Rs.300000/MW for three year extension 

d) Rs.500000/MW for four year extension 

After fourth year if the project is not completed and 
commissioned, the Government has discretion to forfeit the 
project. 
Fee is non refundable 

















೨೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





Security Deposit:- 

The developer/power producer who has been allotted renewable energy project shall deposit a 
refundable amount of Rs.5 lakhs per MW as security deposit with Government towards completion of the 
project in the prescribed time period, at the time of execution of the agreement with the Government. The 
security deposit shall stand forfeited to Government in the event of failure of the power producer to adhere 
to the time scheduled to commission the project as per allotment agreement. 

Incentive and award scheme:- 

If the developer completes and commissions the project successfully during the original 
agreement period, the developers will be awarded with a certificate of appreciation and a cash prize of 
one lakh per MW. 

By Order and in the name of Governor of Karnataka, 
P.R. 1624 S.J. SAMPATH KUMAR 
Under Secretary To Government, Energy Department. 
ಇಂಧನ ಸಚಿವಾಲಯ 
ವಿಷಯ: Refund of amounts spent and demurges in respect of 7 MW MHP by M/s Bhoruka 


Power Corporation Ltd. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆಡಿಇ 54 ಎನ್‌ಸಿಇ 99, ದಿನಾಂಕ:01-04-2000. 


2. ಸರ್ಕಾರದೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆ ದಿನಾ೦ಕ:19-06-2000. 
3. ಸರ್ಕಾರಿ ಆದೇಶ ಸಂಖ್ಯೆಡಿಇ 138 ಎನ್‌ಸಿಇ 2001, ದಿನಾ೦ಕ:13-09-2001. 
4... ಆಯುಕ್ತರು, ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ, ಹೊಸಪೇಟೆ ಇವರು ಮೆ: 
ಬೊರುಕಾ ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ಗೆ ಬರೆದಿರುವ ಪತ್ರ ಸಂಖ್ಯೆ/ಹವಿಪಪ್ರನಿಪ್ರಾ/ 
ಹೊ/ಸಭೆ/ನಡವಳಿ/2003-04, ದಿನಾ೦ಕ:13-10-2003. 

ರಿಟ್‌ ಅರ್ಜಿ ಸಂಖ್ಯೆ:49500/2003. 

ಘನ ಉಚ್ಛ ನ್ಯಾಯಾಲಯದ ಆದೇಶ ದಿನಾಂ೦ಕ:23-10-2008. 

ಮೆ: ಬೊರುಕಾ ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ರವರ ಪತ್ರ ದಿನಾಂಕ:21-11-2008. 
ಕೆ.ಆರ್‌.ಇ.ಡಿ.ಎಲ್‌.ನ ಪತ್ರ ಸಂಖ್ಯೆಕೆಆರ್‌ಇಡಿ/06/ಸಾನಾಪುರ ಎಂಹೆಚ್‌ಎಸ್‌/09/1307, 
ದಿನಾಂಕ:20-03-2009. 


oA 


ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮಾಂಕ (1ರ ಸರ್ಕಾರಿ ಆದೇಶದಲ್ಲಿ, ಮೆ: ಬೊರುಕಾ ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ಗೆ 
ಕೊಪ್ಪಳ ಜಿಲ್ಲೆಯ ಸಾನಾಪುರ ಗ್ರಾಮದ ಬಳಿ ಆನೆಗುಂಡಿ ಎಂಬಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ 3.5 ಮೆ.ವ್ಯಾ. ಸಾಮರ್ಥ್ಯದ 
ಕಿರುಜಲ ವಿದ್ಯುತ್‌ ಯೋಜನೆಯನ್ನು ಕೆಲವು ಷರತ್ತುಗಳೊಂದಿಗೆ ಹಂಚಿಕೆ ಮಾಡಲಾಗಿತ್ತು. 
ಸದರಿ ಆದೇಶದನ್ವಯ ಮೇಲೆ ಓದಲಾದ ಕ್ರಮಾಂಕ (2)ರಲ್ಲಿ ಸರ್ಕಾರದೊಂದಿಗೆ ಸದರಿ ಯೋಜನೆಯ 
ಸಂಬಂಧವಾಗಿ ಕಂಪನಿಯವರು ದಿನಾಂಕ:19-06-2000ರಂದು ಒಡಂಬಡಿಕೆಯನ್ನು ಮಾಡಿಕೊಂಡಿರುತ್ತಾರೆ. ಸದರಿ 
ಒಡಂಬಡಿಕೆಯ Clause "m' ನ ಉದ್ಧೃತ ಭಾಗ ಕೆಳಕಂಡಂತಿದೆ:- 
“m) The company shall ensure that the construction of the power house does not 
endanger either the dam or any other structure in the vicinity. If blasting operation 
etc., are to be restored to, the same shall be as stipulated by the Irrigation 
Department.” 
ಮೇಲೆ ಓದಲಾದ ಕ್ರಮಾಂಕ (3)ರ ಸರ್ಕಾರಿ ಆದೇಶದಲ್ಲಿ, ಹಂಚಿಕೆ ಮಾಡಲಾದ ಸಾಮರ್ಥ್ಯವನ್ನು 3.5 
ಮೆ.ವ್ಯಾನಿಂದ 7.00 ಮೆ.ವ್ಯಾಗೆ ಹೆಚ್ಚಿಸಿ ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿದೆ. 
ಮೆ: ಬೊರುಕಾ ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಇವರು ದಿನಾಂಕ:18-09-2002ರಂದು ಹಂಪಿ ವಿಶ್ವಪರಂಪರೆ 
ಪ್ರದೇಶ ನಿರ್ವಹಣಾ ಪ್ರಾಧಿಕಾರಕ್ಕೆ ಸಾನಾಪುರ ಗ್ರಾಮದ ಎಸ್‌. ನಂ.30ರಲ್ಲಿ ನದಿಯ ಮಾರ್ಗದಲ್ಲಿ 7.00 ಮೆ.ವ್ಯಾ. ಕಿರುಜಲ 
ವಿದ್ಯುತ್‌ ಉತ್ಪಾದನಾ ಸ್ಥಾವರವನ್ನು ಸ್ಥಾಪಿಸಲು ಅನುಮತಿಯನ್ನು ಕೋರಿ ಮನವಿಯನ್ನು ಸಲ್ಲಿಸಿದ್ದರು. ಸದರಿ ಮನವಿಯ ಬಗ್ಗೆ 
ಮೇಲೆ ಓದಲಾದ ಕ್ರಮಾಂಕ (4ರ ಪತ್ರದಲ್ಲಿ, ಆಯುಕ್ತರು, ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ, 
ಹೊಸಪೇಟೆ ಇವರು, ಈ ಕೆಳಕಂಡಂತೆ ಹಿಂಬರಹ ನೀಡಿದ್ದರು:- 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೮೧ 





“ ದಿನಾಂಕ:19-06-2003ರಂದು ॥ntach - Bangalore ಸಂಸ್ಥೆಯವರು ಪರಿಣಿತರೊಂದಿಗೆ ಸ್ಥಳ ತನಿಖೆ 
ಕೈಗೊಂಡು ಅವರು ಸೂಚಿಸಿದ ನ್ಯೂನತೆಗಳ ಬಗ್ಗೆ ಸಭೆಯಲ್ಲಿ ವಿಷಯ ಮಂಡಿಸಿ ಚರ್ಚಿಸಿ, ಜಲವಿದ್ಯುತ್‌ 
ಉತ್ಪಾದನಾ ಘಟಕಕ್ಕೆ ಅನುಮತಿಯನ್ನು ನೀಡಬಾರದೆಂದು ತೀರ್ಮಾನಿಸಿದ ಪ್ರಯುಕ್ತ ಈ ಮೂಲಕ 
ಹಿ೦ಬರಹವನ್ನು ನೀಡಲಾಗಿದೆ. ಪ್ರಾಧಿಕಾರದ ತೀರ್ಮಾನ ದಿನಾಂಕ:17-09-2003ರ ಪ್ರತಿಯನ್ನು ತಮ್ಮ 
ಅವಗಾಹನೆಗಾಗಿ ನೀಡಲಾಗಿದೆ.” 
ಅಭಿವೃದ್ಧಿದಾರರು ಕರ್ನಾಟಕ ಉಚ್ಛ ನ್ಯಾಯಾಲಯದಲ್ಲಿ ಮೇಲೆ ಕ್ರಮಾಂಕ (5)ರಲ್ಲಿ ಓದಲಾದ ರಿಟ್‌ ಅರ್ಜಿ 
ಸಂಖ್ಯೆ:49500/2003ನ್ನು ದಾಖಲಿಸಿ ಈ ಕೆಳಕಂಡ ಅಂಶಗಳ ಕುರಿತು ಕೋರಿಕೆ ಸಲ್ಲಿಸಿದ್ದರು:- 
“(a) Issue a Writ or order or direction in the nature of certiorari and quash the 
order/proceedings passed in No: :ಹವಿಪಪನಿಪ್ರಾ/ಹೊ/ಸಭೆ/ನಡವಳಿ/2003-04 by the 

Respondent No.1 on 13-10-2003 vide Annexure-'S’. 

(0) Issue a Writ or order or direction in the nature of mandamus, directing the 

Respondents No.1 and 11 to permit the Petitioner to implement the Mini Hydel 

Power Project at Sanapur Village, Koppal District.” 

ಸದರಿ ರಿಟ್‌ ಅರ್ಜಿಯು ದಿನಾಂಕ: 23-10-2008ರಂದು ಇತ್ಕರ್ಥವಾಗಿದ್ದು, ಮೇಲೆ ಕ್ರಮಾಂಕ (ರಲ್ಲಿ ಓದಲಾದ 
ನ್ಯಾಯಾಲಯದ ಆದೇಶದಲ್ಲಿ ಘನ ಉಚ್ಛ ನ್ಯಾಯಾಲಯವು ಈ ಕೆಳಕಂಡಂತೆ ಆದೇಶ ನೀಡಿರುತ್ತದೆ:- 
“ 1! the petitioner is willing to approach the State of Karnataka for seeking refund of the 
amounts so spent, it is always open for the petitioner to approach the State of Karnataka. 
With the above said observation, the writ petition is dismissed as withdrawn. If any 
representation is given by the petitioner, the same shall be considered as early as 
possible by the State of Karnataka.” 
ಘನ ಉಚ್ಛ ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ, ಮೇಲೆ ಓದಲಾದ ಕ್ರಮಾಂಕ (7)ರ ಮನವಿಯನ್ನು ಮೆ: 
ಬೊರುಕಾ ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಇವರು ಸರ್ಕಾರಕ್ಕೆ ನೀಡುತ್ತಾ, ಸದರಿಯವರಿಗೆ ಹಂಚಿಕೆಯಾಗಿದ್ದ 7.00 
ಮೆ.ವ್ಯಾ. ಸಾಮರ್ಥ್ಯದ ಕಿರುಜಲ ವಿದ್ಯುತ್‌ ಯೋಜನೆಯನ್ನು ಸ್ಥಾಪಿಸಲು ಸದರಿಯವರು ವ್ಯಯ ಮಾಡಿರುವ 
ರೂ.1,25,87,656/-ಗಳನ್ನು ದಿನಾ೦ಕ:13-10-2003ರಿಂದ ಶೇಕಡ 12ರ ಬಡ್ಡಿದರದಲ್ಲಿ ಹಿಂಬರಿಸುವಂತೆ ಕೋರಿರುತ್ತಾರೆ. 
ಅಭಿವೃದ್ಧಿದಾರರ ಮನವಿಯನ್ನು ನೋಡಲ್‌ ಸಂಸ್ಥೆಯಾದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರಿಗೆ ಕಳುಹಿಸಿ ಅವರ ಅಭಿಪ್ರಾಯವನ್ನು ಪಡೆಯಲಾಗಿದೆ. 
ಮೇಲೆ ಓದಲಾದ ಕ್ರಮಾಂಕ (8)ರ ಪತ್ರದಲ್ಲಿ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಈ ಕೆಳಗಿನಂತೆ ಅಭಿಪ್ರಾಯ ನೀಡಿರುತ್ತಾರೆ:- 
M/s BPCL is not entitled for the amount claimed as there is absolutely no violation 
of the terms & conditions of the agreement by the Government of Karnataka. None of 
the agreements stipulate that M/s BPCL will be entitled for any damages to be paid by 
Government of Karnataka if either the authorities delay in granting the permission or 
refuse to grant permission. But for the refusal by Hampi Heritage Pradhikar, the 
Government and its agencies have taken all the steps like granting permission etc and 
hence the Government cannot be held responsible to make the payment as requested as 
the agreement does not stipulate for compensation or damages. 

It is also a fact that M/s BPCL has taken up the project knowing fully well about the 
clearances and the terms & conditions of the agreement. Under the circumstances, it is 
opined that the claim of M/s Bhoruka Power Corporation Ltd for refund of amount spent 
and demurrages in respect of 7 MW MHP across Tungabhadra river at Anegundi near 
Sanapura village in Koppal District cannot be considered.” 

ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಇವರ ಅಭಿಪ್ರಾಯದ 
ಹಿನ್ನೆಲೆಯಲ್ಲಿ ಪ್ರಕರಣ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 


೨೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 444 ಎನ್‌ಸಿಇ 2008, ಬೆಂಗಳೂರು, ದಿನಾಂಕ: 23ನೇ ಜೂನ್‌ 2009 
ಮೇಲೆ ವಿವರಿಸಲಾದ ಸನ್ನಿವೇಶದಲ್ಲಿ ಮೆ: ಬೊರುಕಾ ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಇವರು ಕೊಪ್ಪಳ ಜಿಲ್ಲೆಯ 
ಸಾನಾಪುರ ಗ್ರಾಮದ ಬಳಿ ಆನೆಗುಂಡಿ ಎಂಬಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ 7.00 ಮೆ.ವ್ಯಾ ಸಾಮರ್ಥ್ಯದ ಕಿರುಜಲ 
ವಿದ್ಯುತ್‌ ಯೋಜನೆ ಅನುಷ್ಠಾನದ ನಿಟ್ಟಿನಲ್ಲಿ ವೆಚ್ಚ ಮಾಡಿರುವ ರೂ.125 ,87,656/-ಗಳನ್ನು ದಿನಾಂಕ:13-10-2003ರಿಂದ 
ಶೇಕಡ 12ರ ಬಡ್ಡಿ ದರದಲ್ಲಿ ಹಿಂಬರಿಸುವಂತೆ ಕೋರಿರುವ ಮನವಿಯನ್ನು ತಿರಸ್ಕ ರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1625 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಿಷಯ: ಮೆ: ರೆನೊವೊ ಪವರ್‌ ಜೆನ್‌ ಪ್ರೈವೇಟ್‌ ಲಿಮಿಟೆಡ್‌ ರವರಿಗೆ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ 
ಕಳಸೇಶ್ವರ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ 
ನಿರ್ದೇಶಕರ ಪತ್ರ ಸಂಖ್ಯೆ: ಕೆಆರ್‌ಇಡಿ/06/ಕಳಸೆಶ್ವರ/2007/2010 ದಿನಾಂಕ; 3/6.9.2007. 
2. ದಿನಾಂಕ: 13.2.2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 

ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 

ವ್ಯವಸ್ಥಾಪಕ ನಿರ್ದೇಶಕರು ಮೆ: ರೆನೊವೊ ಪವರ್‌ ಜೆನ್‌ ಪ್ರೈವೇಟ್‌ ಲಿಮಿಟೆಡ್‌ಗೆ ಚಿಕ್ಕಮಗಳೂರು ಜಿಲ್ಲೆಯ, ಮೂಡಿಗೆರೆ 

ತಾಲ್ಲೂಕು, ಕಳಸ ಗ್ರಾಮದ ಬಳಿ ಭದ್ರಾ ನದಿಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಳಸೇಶ್ವರ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 13.2.2009 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಮಂಡಿಸಲಾಗಿದ್ದು, ಮೇಲೆ 
ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಮೆ: ರೆನೊವೊ 
ಪವರ್‌ ಜೆನ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಳಸೇಶ್ವರ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಹಂಚಿಕೆ ಮಾಡಲು ಪರಿಗಣಿಸಲಾಗಿದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ : - 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 331 ಎನ್‌ಸಿಆ 2007, ಬೆಂಗಳೂರು, ದಿನಾಂಕ: 25ನೇ ಜೂನ್‌ 2009 

ಮೆ: ರೆನೊವೊ ಪವರ್‌ ಜೆನ್‌ ಪ್ರೈವೇಟ್‌ ಲಿಮಿಟೆಡ್‌ಗೆ ಚಿಕ್ಕಮಗಳೂರು ಜಿಲ್ಲೆಯ, ಮೂಡಿಗೆರೆ ತಾಲ್ಲೂಕು, ಕಳಸ 
ಗ್ರಾಮದ ಬಳಿ ಭದ್ರಾ ನದಿಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಳಸೇಶ್ವರ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು 

ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ:- 

(ಅ) ಸದರಿ ಯೋಜನೆಯಿಂದ ಕೆಳ ತೊರೆ ಮತ್ತು ಮೇಲ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

(ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ ಮೂರು ತಿಂಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ 
ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 

(ಇ) ಒಡಂಬಡಿಕೆಯನ್ನು ರೂ. 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 

(ಈ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪ.ಆರ್‌) 
ಪರಿಷ್ಠರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ. 1.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ 
ಪಾವತಿಸತಕ್ಕದ್ದು. 

2(ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, 
ಅರಣ್ಯ, ಜೀವಿಶಾಸ್ತ್ರ & ಪರಿಸರ ಇಲಾಖೆ, ಕರ್ನಾಟಕ. ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್‌ 
ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ 
ಕ್ಲಿಯರೆನ್ಸ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ 
ಯೋಜನಾ ವರದಿಯನ್ನು ಸ ಸಲ್ಲಿಸತಕ್ಕದ್ದು. 

(ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು, 
ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಠರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೮೩ 





3 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ 
ಅನುಮೋದನೆ ಕೊಟ್ಟ ಆರು ತಿ೦ಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಷೋಷರ್‌ನ್ನು ಸಾಧಿಸತಕ್ಕದ್ದು. 

4 ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 

5 ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ 
ಹಂಚಿಕೆಯು ತಂತಾನೇ ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 

6 ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 


ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು 
ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ 
ವಿದ್ಯುತ್‌ ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 


7 ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / 
ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
8. ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್‌ / ನೀರಾವರಿ / 


ಕುಡಿಯುವ ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ 
ಈ ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು 
ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 

9. ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 

10. ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 

11. ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

12 ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ 
ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1626 ಎಸ್‌.ಜೆ. ಸಂಪತ್‌ ಕುಮಾರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಿಷಯ: ಮೆ: ಎಲ್‌.ಕೆ. ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಕಂಪನಿಗೆ ಹಂಚಿಕೆಯಾಗಿದ್ದು ರದ್ದಾಗಿರುವ 2.00 


ಮೆ.ವ್ಯಾ ಸಾಮರ್ಥ್ಯದ ದೇವರ ಬೆಳಕೆರೆ ಕಿರು ಜಲ ವಿದ್ಯುತ್‌ ಯೋಜನೆಯ ರದ್ದತಿ ಆದೇಶವನ್ನು 
ಹಿಂಪಡೆಯುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆಪಿಡಬ್ಬ್ಯೂಡಿ 148 ಪಿಪಿಸಿ 89 (2), ದಿನಾ೦ಕ:14-03-1990. 
2) ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 205 ಎನ್‌ಸಿಇ 2002, ದಿನಾಂಕ: 28.5.2004. 
3) ಮೆ: ಎಲ್‌.ಕೆ. ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಕಂಪನಿಯವರ ಮನವಿ ದಿನಾ೦ಕ:8-4-2008 
ಮತ್ತು 08-09-2008. 
4) ಟಿಪ್ಪಣಿ ಸಂಖ್ಯೆ :ಇಎನ್‌ 144 ಎನ್‌ಸಿಇ 2008 (ಭಾಗ), ದಿನಾ೦ಕ:16-01-2009. 
5) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ: ಕೆಆರ್‌ಇಡಿ/06/ಎಲ್‌ಕೆಪವರ್‌/09/817, ದಿನಾಂಕ: 9/11.2.2009 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ: ಎಲ್‌.ಕೆ. ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಕಂಪನಿಗೆ 
ಈ ಕೆಳಗೆ ವಿವರಿಸಿರುವಂತೆ 2.00 ಮೆ.ವ್ಯಾ. ಸಾಮರ್ಥ್ಯದ ದೇವರ ಬೆಳಕೆರೆ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ 
ಮಾಡಲಾಗಿತ್ತು :- 








ಕಿರು ಜಲ ವಿದ್ದುತ್‌ 1 ಸರ್ಕಾರಿ ಆದೇಶ ಸಂಖೆ ಸಾಮರ್ಥ 
ರ 0) ಸ ಸ 
ಯೋಜನೆ ಹೆಸರು ಮತ್ತು ದಿನಾಂಕ ಯು / 7 (ಮೆಗಾ ವ್ಯಾಟ್‌ನಲ್ಲಿ) 
ದೇವರ ಜೆಳಕೆರೆ ಪಿಡಬ್ಲ್ಯುಡಿ 148 ಪಿಪಿಸಿ | ದಾವಣಗೆರೆ ಜಿಲ್ಲೆಯ ಹರಿಹರ ತಾಲ್ಲೂಕಿನ 2.00 
89 (2) ದೇವರ ಬೆಳಕೆರೆ ಗ್ರಾಮದ ಲಕ್ಕವಳ್ಳಿ ಅಣೆಕಟ್ಟಿನ 

















ದಿನಾಂಕ:14.3.1990 ಹಿನ್ನೀರಿನ ಶಾಂತಿಸಾಗರ ಬ್ಯಾರೇಜ್‌ಗೆ ಅಡ್ಡಲಾಗಿ 





೨೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಆದೇಶದಲ್ಲಿ ಮೇಲ್ಕಂಡ ಕಿರು ಜಲ ವಿದ್ಯುತ್‌ ಯೋಜನೆ ಹಂಚಿಕೆಯಾಗಿ 
ಬಹಳ ವರ್ಷಗಳು ಕಳೆದಿದ್ದರೂ ಯೋಜನೆಯ ಅನುಷ್ಠಾನದ ನಿಟ್ಟಿನಲ್ಲಿ ಅಭಿವೃದ್ಧಿದಾರರು ಪ್ರಗತಿ ಸಾಧಿಸಿರುವುದಿಲ್ಲವೆಂದು 
ಯೋಜನೆಯ ಹಂಚಿಕೆ ಆದೇಶವನ್ನು ರದ್ದು ಪಡಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರಲ್ಲಿ ಮೆ: ಎಲ್‌.ಕೆ. ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಕಂಪನಿಯವರು 
ಸಲ್ಲಿಸಿದ ಮನವಿಗಳಲ್ಲಿ ಯೋಜನಾ ಹಂಚಿಕೆ ರದ್ಧತಿ ಆದೇಶವನ್ನು ಹಿಂದಕ್ಕೆ ಪಡೆದು ಅನುಷ್ಠಾನಕ್ಕಾಗಿ ಕಾಲಾವಕಾಶವನ್ನು 
ವಿಸ್ತರಿಸಬೇಕೆಂದು ಸರ್ಕಾರವನ್ನು ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರ ಟಿಪ್ಪಣಿಯಲ್ಲಿ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತರವರಿಗೆ ಮೇಲ್ಕಂಡ ಯೋಜನಾ ಸ್ಥಳದ ಪರಿವೀಕ್ಷಣೆ ಮಾಡಿ, ಪರಿವೀಕ್ಷಣಾ ವರದಿಯನ್ನು 
ಸರ್ಕಾರಕ್ಕೆ ಕಳುಹಿಸುವಂತೆ ತಿಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು, ಮೆ: ಎಲ್‌.ಕೆ. ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಕಂಪನಿಯ ದೇವರ ಬೆಳಕೆರೆ 
ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಕ್ರೆಡಲ್‌ ನ ಡಿ.ಜಿ.ಎಂ. (ಹೈಡ್ರೊ) ರವರು ದಿನಾಂಕ : 2.2.2009 ಮತ್ತು 3.2.2009 
ರಂದು ಸ್ಥಳ ಪರಿವೀಕ್ಷಣೆ ಮಾಡಿ ನೀಡಿರುವ ವರದಿಯು ಈ ಕೆಳಗಿನಂತಿದೆ :- 

“ದೇವರಬೆಳಕೆರೆ:- ದಾವಣಗೆರೆ ಜಿಲ್ಲೆಯಲ್ಲಿ ಸ್ಥಳ ಪರಿವೀಕ್ಷಣಾ ವರದಿಯ ಪ್ರಕಾರ, ಈ ಯೋಜನೆಯನ್ನು 

ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಕಾಮಗಾರಿಗಳು ನಡೆದಿರುತ್ತವೆ. 1೧ take structure, spill way, 

penstocks works ಶೇಕಡ 90ರಷ್ಟು ಮುಗಿದಿರುತ್ತದೆ. Power House work ಶೇಕಡ 50ರಷ್ಟು 

ಮುಗಿದಿರುತ್ತದೆ. 7.5 ಎಕರೆ ನೀರಾವರಿ ಜಮೀನು ಸಂಸ್ಥೆಗೆ ಗುತ್ತಿಗೆ ಆಧಾರದ ಮೇಲೆ ಈಗಾಗಲೇ 

ನೀಡಲಾಗಿದೆ.” 

ಯೋಜನಾ ಅನುಷ್ಠಾನಕ್ಕಾಗಿ ಸಂಸ್ಥೆಯು ರೂ.11,586,715/-ನ್ನು ವೆಚ್ಚ ಮಾಡಿರುತ್ತದೆ. 

ಮೇಲ್ಕಂಡ ವರದಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಈ ಕೆಳಗಿನಂತೆ ಆದೇಶಿಸಲಾಗಿದೆ :- 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 379 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ: 25ನೇ ಜೂನ್‌ 2009 

ಮೆ: ಎಲ್‌.ಕೆ. ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಕಂಪನಿಗೆ ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 205 ಎನ್‌ಸಿಇ 
2002 ದಿನಾಂಕ: 28.5.2004 ರಲ್ಲಿ ಈ ಕೆಳಗೆ ನಮೂದಿಸಿರುವ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ರದ್ದು ಪಡಿಸಲಾಗಿರುವ 
ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂದಕ್ಕೆ ಪಡೆದು, ಈ ಕೆಳಗಿನ ನಿಬಂಧನೆಗಳಿಗೊಳಪಟ್ಟು ಯೋಜನೆಯನ್ನು 
ಅನುಷ್ಠಾನ ಮಾಡಲು ಅನುಮತಿಸಿ ಆದೇಶವನ್ನು ಪೂರ್ವಸ್ಥಿತಿಗೆ ತರಲಾಗಿದೆ (Restored):- 

















ಕಿರು ಜಲ ವಿದ್ದುತ್‌ ಸಾಮರ್ಥ 
ಗ ಸ $ 
ಯೋಜನೆ ಹೆಸರು ಬಾಸು (2 (ಮೆಗಾ ವ್ಯಾಟ್‌ನಲ್ಲಿ) 
ದೇವರ ಬೆಳಕರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲ್ಲೂಕಿನ ದೇವರ ಬೆಳಕೆರೆ ಗ್ರಾಮದ 2.00 
ಲಕ್ಕವಳ್ಳಿ ಅಣೆಕಟ್ಟಿನ ಹಿನ್ನೀರಿನ ಶಾಂತಿಸಾಗರ ಬ್ಯಾರೇಜ್‌ಗೆ ಅಡ್ಡಲಾಗಿ 








1(ಅ) ಸದರಿ ಯೋಜನೆಯಿಂದ ಕೆಳ ತೊರೆ ಮತ್ತು ಮೇಲ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

(ಆ) ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮತಕ್ಕೆ ವಿವರವಾದ 
ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ.25,000.00 ದಂತೆ ರೂ. 1.00 
ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ಪಾವತಿಸತಕ್ಕದ್ದು. ಈಗಾಗಲೇ ಪಾವತಿಸಿದ್ದಲ್ಲಿ, ಇದು ಅನ್ವಯವಾಗುವುದಿಲ್ಲ. 

2(ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ನೀರಾವರಿ ಇಲಾಖೆ, ಅರಣ್ಯ, 
ಜೀವಿಶಾಸ್ತ್ರ ೩ ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್‌ ನಿಗಮ 
ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್‌ ತುರ್ತಾಗಿ 
ಪಡೆಯತಕ್ಕದ್ದು. 

3 ದೇವರ ಬೆಳೆಕೆರೆ ಯೋಜನೆಯನ್ನು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಒಂದು ವರ್ಷದ ಒಳಗಾಗಿ 
ಅನುಷ್ಠಾನಗೊಳಿಸಿ ವಿದ್ಯುತ್‌ ಉತ್ಪಾದನೆ ಪ್ರಾರಂಭಿಸತಕ್ಕದ್ದು. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೮೫ 





4 ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು 
ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ 
ವಿದ್ಯುತ್‌ ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 


5 ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / 
ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
6 ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್‌ / ನೀರಾವರಿ / 


ಕುಡಿಯುವ ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ 
ಈ ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು 
ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 


7 ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 

8. ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 

9. ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1627 ಎಸ್‌.ಜೆ. ಸಂಪತ್‌ ಕುಮಾರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಿಷಯ: ಮೆ: ಮನಲಿ ಶುಗರ್ಸ್‌ ಲಿಮಿಟೆಡ್‌ಗೆ 6.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಸಹ ವಿದ್ಯುತ್‌ ಯೋಜನೆಗೆ 
ಅನುಮತಿ ನೀಡುವ ಬಗ್ಗೆ. 
ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ 
ನಿರ್ದೇಶಕರ ಪತ್ರ ಸಂಖ್ಯೆ ಕೆಆರ್‌ಇಡಿ/04/ಮನಲಿ/08/1807 ದಿನಾ೦ಕ:30.10.2008/ 
4.11.2008. 
2. ಸರ್ಕಾರಿ ಪತ್ರ ಸಂಖ್ಯೆ: ಇಎನ್‌ 382 ಎನ್‌ಸಿಇ 2008 ದಿನಾಂಕ: 15.12.2008. 
3. ಕ್ರೆಡಲ್‌ ಪತ್ರ ಸಂಖ್ಯೆ ಕೆಆರ್‌ಇಡಿ/04/ಮನಲಿ/09/229 ದಿನಾಂಕ: 17/28.1.2009. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ: ಮನಲಿ ಶುಗರ್ಸ್‌ ಲಿಮಿಟೆಡ್‌ಗೆ ಬಿಜಾಪುರ ಜಿಲ್ಲೆಯ ಸಿಂಧಗಿ ತಾಲ್ಲೂಕಿನ ಮಲಘಾನ 
ಗ್ರಾಮದಲ್ಲಿ 6.00 MW (Gross) ಮತ್ತು 3.5 MW (exportable) ಸಾಮರ್ಥ್ಯದ ಸಹ ವಿದ್ಯುತ್‌ ಯೋಜನೆಯನ್ನು ಅನುಷ್ಠಾನ 
ಮಾಡಲು ಸರ್ಕಾರದ ನಿರಾಕ್ಷೇಪಣೆಯನ್ನು ನೀಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿ, ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಸರ್ಕಾರಿ ಪತ್ರದಲ್ಲಿ ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಲು ಕೆಲವೊಂದು 
ಪೂರಕ ದಾಖಲಾತಿಗಳನ್ನು ಒದಗಿಸುವಂತೆ ಕ್ರೆಡಲ್‌ ನ್ನು ಕೋರಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಪೂರಕ ದಾಖಲಾತಿಗಳನ್ನು ಒದಗಿಸಿರುತ್ತಾರೆ ಮತ್ತು ನಿರಕ್ಷೇಪಣ ಪತ್ರ ನೀಡಲು 
ಪರಿಗಣಿಸಬೇಕೆಂದು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 
ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 382 ಎನ್‌ಸಿಇ 2008, ಬೆಂಗಳೂರು, ದಿನಾಂಕ: 26ನೇ ಜೂನ್‌ 2009 
ಮೆ: ಮನಲಿ ಶುಗರ್ಸ್‌ ಲಿಮಿಟೆಡ್‌ಗೆ ಬಿಜಾಪುರ ಜಿಲ್ಲೆಯ ಸಿಂಧಗಿ ತಾಲ್ಲೂಕಿನ ಮಲಘಾನ ಗ್ರಾಮದಲ್ಲಿ 6.00 MW 
(Gross) ಮತ್ತು 3.5 MW (exportable) ಸಾಮರ್ಥ್ಯದ ಸಹ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗಿನ ನಿಬಂಧನೆಗೊಳಪಟ್ಟು 
ಅನುಷ್ಠಾನ ಮಾಡಲು ಸರ್ಕಾರದ ಅಭ್ಯಂತರವಿರುವುದಿಲ್ಲ :- 


೨೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





1. The company shall obtain separate clearance from Karnataka Power Transmission Corporation 
Limited in respect of evacuation of power. 

2. The company shall enter into wheeling and banking agreement with Karnataka Power 
Transmission Corporation Limited in case of selling power to third party and power purchase 
agreement in case of selling power to Karnataka Power Transmission Corporation Limited. 

3. The company shall obtain necessary statutory clearance wherever required from the respective 
Departments / Organizations such as Forest Department, Revenue Department, & Karnataka 
State Pollution Control Board, etc. for both the Sugar Mill and the Power plant. 

4. The Detailed Project Report (D.P.R.) for the power plant shall be got approved by Karnataka 
Renewable Energy Development Limited, before the commencement of the power plant. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1628 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಿಷಯ: ಮೆ: ಎಲ್‌.ಕೆ. ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಕಂಪನಿಗೆ ಹಂಚಿಕೆಯಾಗಿದ್ದು ರದ್ದಾಗಿರುವ 2.00 
ಮೆ.ವ್ಯಾ ಸಾಮರ್ಥ್ಯದ ಮದ್ದೂರು ಕಿರು ಜಲ ವಿದ್ಯುತ್‌ ಯೋಜನೆಯ ರದ್ದತಿ ಆದೇಶವನ್ನು 
ಹಿಂಪಡೆಯುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆಪಿಡಬ್ಬ್ಯೂಡಿ 148 ಪಿಪಿಸಿ 89 (2), ದಿನಾ೦ಕ:14-03-1990. 
2) ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 205 ಎನ್‌ಸಿಇ 2002, ದಿನಾಂಕ: 28.5.2004. 
3) ಮೆ: ಎಲ್‌.ಕೆ. ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಕಂಪನಿಯವರ ಮನವಿ ದಿನಾಂಕ:8-4-2008 
ಮತ್ತು 08-09-2008. 
4) ಟಿಪ್ಪಣಿ ಸಂಖ್ಯೆ :ಇಎನ್‌ 144 ಎನ್‌ಸಿಇ 2008 (ಭಾಗ), ದಿನಾಂಕ :16-01-2009. 
5) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ: ಕೆಆರ್‌ಇಡಿ/06/ಎಲ್‌ಕೆಪವರ್‌/09/817, ದಿನಾಂಕ: 9/11.2.2009 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ: ಎಲ್‌.ಕೆ. ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಕಂಪನಿಗೆ 
ಈ ಕೆಳಗೆ ವಿವರಿಸಿರುವಂತೆ 2.00 ಮೆ.ವ್ಯಾ. ಸಾಮರ್ಥ್ಯದ ದೇವರ ಬೆಳಕೆರೆ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ 
ಮಾಡಲಾಗಿತು :- 








ಕಿರು ಜಲ ವಿದ್ದುತ್‌ ಸರ್ಕಾರಿ ಆದೇಶ ಸಂಖೆ ಸಾಮರ್ಥ 
ಯೋಜನೆ ಹೆಸರು ಮತ್ತು ದಿನಾಂಕ ರ ತ (ಮೆಗಾ ವ್ಯಾಟ್‌ನಲ್ಲಿ) 
ಮದ್ದೂರು ಪಿಡಬ್ಲ್ಯುಡಿ 148 ಪಿಪಿಸಿ ಮಂಡ್ಕ ಜಿಲ್ಲೆಯ ಮಂಡ್ಯ ತಾಲ್ಲೂಕಿನ 2.00 
89 (2) ದಿನಾಂಕ: ಹುಲಿವನ ಗಾಮದ ಮದ್ದೂರು ಬ್ಯಾಂಚ್‌ 
14.3.1990 ಕೆನಾಲ್‌ನ ವಿಶ್ವೇಶ್ವರಯ್ಯ ಕಾಲುವೆಗೆ ಅಡ್ಡಲಾಗಿ 




















ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಆದೇಶದಲ್ಲಿ ಮೇಲ್ಕಂಡ ಕಿರು ಜಲ ವಿದ್ಯುತ್‌ ಯೋಜನೆ ಹಂಚಿಕೆಯಾಗಿ 
ಬಹಳ ವರ್ಷಗಳು ಕಳೆದಿದ್ದರೂ ಯೋಜನೆಯ ಅನುಷ್ಠಾನದ ನಿಟ್ಟನಲ್ಲಿ ಅಭಿವೃದ್ಧಿದಾರರು ಪ್ರಗತಿ ಸಾಧಿಸಿರುವುದಿಲ್ಲವೆಂದು 
ಯೋಜನೆಯ ಹಂಚಿಕೆ ಆದೇಶವನ್ನು ರದ್ದು ಪಡಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರಲ್ಲಿ ಮೆ: ಎಲ್‌.ಕೆ. ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಕಂಪನಿಯವರು 
ಸಲ್ಲಿಸಿದ ಮನವಿಗಳಲ್ಲಿ ಯೋಜನಾ ಹಂಚಿಕೆ ರದ್ಧತಿ ಆದೇಶವನ್ನು ಹಿಂದಕ್ಕೆ ಪಡೆದು ಅನುಷ್ಠಾನಕ್ಕಾಗಿ ಕಾಲಾವಕಾಶವನ್ನು 


ದಾ 


ವಿಸ್ತರಿಸಬೇಕೆಂದು ಸರ್ಕಾರವನ್ನು ಕೋರಿರುತ್ತಾರೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೮೭ 





ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರ ಟಿಪ್ಪಣಿಯಲ್ಲಿ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತರವರಿಗೆ ಮೇಲ್ಕಂಡ ಯೋಜನಾ ಸ್ಥಳದ ಪರಿವೀಕ್ಷಣೆ ಮಾಡಿ, ಪರಿವೀಕ್ಷಣಾ ವರದಿಯನ್ನು 
ಸರ್ಕಾರಕ್ಕೆ ಕಳುಹಿಸುವಂತೆ ತಿಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು, ಮೆ: ಎಲ್‌.ಕೆ. ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಕಂಪನಿಯ ಮದ್ದೂರು ಕಿರು 
ಜಲ ವಿದ್ಯುತ್‌ ಯೋಜನೆಯನ್ನು ಕ್ರೆಡಲ್‌ ನ ಡಿ.ಜಿ.ಎಂ. (ಹೈಡ್ರೊ) ರವರು ದಿನಾಂಕ : 2.2.2009 ಮತ್ತು 3.2.2009 ರಂದು 
ಸ್ಥಳ ಪರಿವೀಕ್ಷಣೆ ಮಾಡಿ ನೀಡಿರುವ ವರದಿಯು ಈ ಕೆಳಗಿನಂತಿದೆ ;- 

“ ಮದ್ದೂರು ಬ್ರ್ಯಾಂಚ್‌ ಕೆನಾಲ್‌:- ॥ntake structure works are 90% completed. Penstock 

erected. Power house works also 90% completed. Two turbines are yet to be installed in 

the power house. Switch yard work 50% completed. 4.5 acres of land purchased from 

private land owners ಎ೦ದು ತಿಳಿಸಲಾಗಿದೆ.” 

ಯೋಜನಾ ಅನುಷ್ಠಾನದ ನಿಟ್ಟಿನಲ್ಲಿ ಸಂಸ್ಥೆಯು ಹೆಚ್ಚಿನ ಕ್ರಮ ವಹಿಸಿರುವುದು ಸ್ಥಳ ಪರಿವೀಕ್ಷಣಾ 

ವರದಿ ಹಾಗೂ ದಾಖಲಾತಿಗಳಿಂದ ತಿಳಿದು ಬರುತ್ತದೆ. ಸಂಸ್ಥೆಯು ರೂ.35,459,785/- ಗಳನ್ನು ಯೋಜನಾ 

ಅನುಷ್ಠಾನಕ್ಕಾಗಿ ವೆಚ್ಚ ಮಾಡಿರುತ್ತದೆ. 

ಮೇಲ್ಕಂಡ ವರದಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಈ ಕೆಳಗಿನಂತೆ ಆದೇಶಿಸಲಾಗಿದೆ :- 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 144 ಎನ್‌ಸಿಇ 2008, ಬೆಂಗಳೂರು, ದಿನಾಂಕ: 25ನೇ ಜೂನ್‌ 2009 

ಮೆ: ಎಲ್‌.ಕೆ. ಪವರ್‌ ಕಾರ್ಪೊರೇಷನ್‌ ಲಿಮಿಟೆಡ್‌ ಕಂಪನಿಗೆ ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 205 ಎನ್‌ಸಿಇ 
2002 ದಿನಾಂಕ: 28.5.2004 ರಲ್ಲಿ ಈ ಕೆಳಗೆ ನಮೂದಿಸಿರುವ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ರದ್ದು ಪಡಿಸಲಾಗಿರುವ 
ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂದಕ್ಕೆ ಪಡೆದು, ಈ ಕೆಳಗಿನ ನಿಬಂಧನೆಗಳಿಗೊಳಪಟ್ಟು ಯೋಜನೆಯನ್ನು 
ಅನುಷ್ಠಾನ ಮಾಡಲು ಅನುಮತಿಸಿ ಆದೇಶವನ್ನು ಪೂರ್ವಸ್ಥಿತಿಗೆ ತರಲಾಗಿದೆ (Restored):- 

















ಕಿರು ಜಲ ವಿದ್ದುತ್‌ ಸಾಮರ್ಥ 
ಲ ಪ $ 
ಯೋಜನೆ ಹೆಸರು ಬರು ಇ (ಮೆಗಾ ವ್ಯಾಟ್‌ನಲ್ಲಿ) 
ಮದ್ದೂರು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲ್ಲೂಕಿನ ಹುಲಿವನ ಗ್ರಾಮದ ಮದ್ದೂರು 2.00 
ಬ್ಯಾಂಚ್‌ ಕೆನಾಲ್‌ನ ವಿಶ್ವೇಶ್ವರಯ್ಯ ಕಾಲುವೆಗೆ ಅಡ್ಡಲಾಗಿ 








(ಅ) ಸದರಿ ಯೋಜನೆಯಿಂದ ಕೆಳ ತೊರೆ ಮತ್ತು ಮೇಲ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

(ಆ) ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮತಕ್ಕೆ ವಿವರವಾದ 
ಯೋಜನಾ ವರದಿಯನ್ನು (ಡಿ.ಪ.ಆರ್‌) ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ 
ರೂ. 1.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ಪಾವತಿಸತಕ್ಕದ್ದು. ಈಗಾಗಲೇ ಪಾವತಿಸಿದ್ದಲ್ಲಿ, ಇದು ಅನ್ವಯವಾಗುವುದಿಲ್ಲ. 

2(ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ನೀರಾವರಿ ಇಲಾಖೆ, ಅರಣ್ಯ, 
ಜೀವಿಶಾಸ್ತ್ರ ೩ ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್‌ ನಿಗಮ 
ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್‌ ತುರ್ತಾಗಿ 
ಪಡೆಯತಕ್ಕದ್ದು. 

3, ಮದ್ದೂರು ಯೋಜನೆಯನ್ನು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಒಂದು ವರ್ಷದ ಒಳಗಾಗಿ 
ಅನುಷ್ಠಾನಗೊಳಿಸಿ ವಿದ್ಯುತ್‌ ಉತ್ಪಾದನೆ ಪ್ರಾರಂಭಿಸತಕ್ಕದ್ದು. 

4. ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು 
ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ 
ವಿದ್ಯುತ್‌ ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

5. ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / 
ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 


೨೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





6. ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ನನನ ಸರ್ಕಾರಿ ಜಲ ವಿದ್ಯುತ್‌ / ನೀರಾವರಿ / 
ಕುಡಿಯುವ ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ 
ಈ ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು 
ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 


7. ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 

8. ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 


9. ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1629 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಿಷಯ: ಮೆ: ಜೆ.ಹೆಚ್‌. ಪಟೇಲ್‌ ಎನರ್ಜಿ (ಕರ್ನಾಟಕ) ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ 2.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಸೋಮನದಿ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ 
ನಿರ್ದೇಶಕರ ಪತ್ರ ಸಂಖ್ಯೆ; ಕೆಆರ್‌ಇಡಿ/06/ಸೋಮವನದಿ/2007/1887 ದಿನಾ೦ಕ:25.7.20007/ 
24.8.2007. 
2. ದಿನಾಂಕ: 13.2.2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ: ಜೆ.ಹೆಚ್‌. ಪಟೇಲ್‌ ಎನರ್ಜಿ (ಕರ್ನಾಟಕ) ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಉತ್ತರ ಕನ್ನಡ 
ಜಿಲ್ಲೆಯ ಸಿದ್ಧಾಪುರ ತಾಲ್ಲೂಕಿನ (ಸಿದ್ಧಾಪುರ ಪಟ್ಟಣದಿಂದ 17 ಕಿ.ಮೀ.) ಹುಲ್ಕುಟಿ ಗ್ರಾಮದ ಬಳಿ ಸೋಮ (ಅಘನಾಶಿನಿ ನದಿ 
ಮತ್ತು ತದ್ರಿ ನದಿಯ ಉಪ ನದಿ) ನದಿಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಸೋಮನದಿ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 13.2.2009 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಮಂಡಿಸಲಾಗಿದ್ದು. ಮೇಲೆ 
ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಮೆ: “ಜೆ.ಹೆಚ್‌. 
ಪಟೇಲ್‌ ಎನರ್ಜಿ (ಕರ್ನಾಟಕ) ಪ್ರೆ ವೇಟ್‌ ಲಿಮಿಟೆಡ್‌ ಕಂಪನಿಗೆ 2:00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಸೋಮನದಿ ಕಿರು ಜಲ 
ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲು ಪರಿಗಣಿಸಲಾಗಿದೆ. ಆದುದರಿಂದ ಈ ಕೆಳಗಿನಂತೆ 'ಆದೇಶಿಸಲಾಗಿದೆ.- 
ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 292 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 25ನೇ ಜೂನ್‌ 2009 
ಮೆ: ಜೆ.ಹೆಚ್‌. ಪಟೇಲ್‌ ಎನರ್ಜಿ (ಕರ್ನಾಟಕ) ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ 
ತಾಲ್ಲೂಕಿನ (ಸಿದ್ದಾಪುರ ಪಟ್ಟಣದಿಂದ 17 ಕಿ.ಮೀ.) ಹುಲ್ಯುಚಿ, ಹಂಪೇರಿ, ಚಿತಲಮನೆ ಮತ್ತು ಮಣಿಹೊಳ ಗ್ರಾಮದ ಬಳಿ 
ಸೋಮ (ಅಫನಾಶಿನಿ ನದಿ” ಮತ್ತು ತದ್ರಿ ನದಿಯ ಉಪ ನದಿ) ನದಿಗೆ ಅಡ್ಡಲಾಗಿ 2.00 “ಮೆಗಾ ವ್ಯಾಟ್‌ ಸಾಮರ್ಥ್ಯದ 


ಸೋಮನದಿ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 
1(ಅ) ಸದರಿ ಯೋಜನೆಯಿಂದ ಕೆಳ ತೊರೆ ಮತ್ತು ಮೇಲ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 


(ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ ಮೂರು ತಿಂಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ 
ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 

(ಇ) ಒಡ೦ಬಡಿಕೆಯನ್ನು ರೂ. 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಅಭಿವೃದ್ಧಿದಾರರ ಒಡಂಬಡಿಕೆಯನ್ನು ಸರ್ಕಾರಕ್ಕೆ ಕಳುಹಿಸುವ 
ಮುನ್ನ documentation networth ಇತ್ಯಾದಿಗಳನ್ನು ಪೂರೈಸಿಕೊಂಡಿರತಕ್ಕದ್ದು. 

(ಈ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) 
ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ. 1.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ 
ಪಾವತಿಸತಕ್ಕದ್ದು. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೮೯ 





2(ಅ) 


(ಆ) 


10. 


11, 
12. 


ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, 
ಅರಣ್ಯ, ಜೀವಿಶಾಸ್ತ್ರ & ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್‌ 
ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ 
ಸ್ರಿಯರೆನ್ಸ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ 
ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು, 
ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು. ಯೋಜನಾ ವರದಿಗೆ ತಾಂತ್ರಿಕ 
ಅನುಮೋದನೆ ಕೊಟ್ಟ ಆರು ತಿ೦ಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ 
ಹಂಚಿಕೆಯು ತಂತಾನೇ ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು 
ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ 
ವಿದ್ಯುತ್‌ ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / 
ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್‌ / ನೀರಾವರಿ / 
ಕುಡಿಯುವ ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ 
ಈ ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು 
ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ 
ಇಲಾಖೆಗಳಿಗೆ ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ 
ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1630 ಎಸ್‌.ಜೆ. ಸಂಪತ್‌ ಕುಮಾರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಿಷಯ: ಮೆ: ಜೆ.ಹೆಚ್‌. ಪಟೇಲ್‌ ಎನರ್ಜಿ (ಕರ್ನಾಟಕ) ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ 2.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ತದ್ರಿ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 


ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ 


ಪ್ರಸ್ತಾವನೆ: 


ನಿರ್ದೇಶಕರ ಪತ್ರ ಸಂಖ್ಯೆ: ಕೆಆರ್‌ಇಡಿ/06/ತದ್ರಿ/2007/1936 ದಿನಾಂಕ: 23/30.8.2007. 
2. ದಿನಾಂಕ: 13.2.2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ: ಜೆ.ಹೆಚ್‌. ಪಟೇಲ್‌ ಎನರ್ಜಿ (ಕರ್ನಾಟಕ) ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಉತ್ತರ ಕನ್ನಡ 
ಜಿಲ್ಲೆಯ ಸಿದ್ಧಾಪುರ ತಾಲ್ಲೂಕಿನ ಬಳಿ (ಸಿದ್ಧಾಪುರ ಪಟ್ಟಣದಿ೦ದ 17 ಕಿ.ಮೀ.) ಸೋಮಾ ನದಿಗೆ (ಅಫನಾಶಿನಿ ನದಿ ಮತ್ತು 


೨೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ತದ್ರಿ ನದಿಯ ಉಪ ನದಿ) ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ತದ್ರಿ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು 

ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 13.2.2009 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಮಂಡಿಸಲಾಗಿದ್ದು. ಮೇಲೆ 

ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಮೆ: ಜೆ.ಹೆಚ್‌. 
ಪಟೇಲ್‌ ಎನರ್ಜಿ (ಕರ್ನಾಟಕ) ಪ್ರೈವೇಟ್‌ ಲಿಮಿಟೆಡ್‌ ಕಂಪನಿಗೆ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ತದ್ರಿ ಕಿರು ಜಲ 
ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲು ಪರಿಗಣಿಸಲಾಗಿದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ : - 
ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 303 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 25ನೇ ಜೂನ್‌ 2009. 
ಮೆ: ಜೆ.ಹೆಚ್‌. ಪಟೇಲ್‌ ಎನರ್ಜಿ (ಕರ್ನಾಟಕ) ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ಧಾಪುರ 
ತಾಲ್ಲೂಕಿನ ದನಕಲ್‌/ಹುಲಿಮನೆ ಗ್ರಾಮದ (ಸಿದ್ಧಾಪುರ ಪಟ್ಟಣದಿ೦ದ 17 ಕಿ.ಮೀ.) ಬಳಿ ಸೋಮಾ ನದಿಗೆ (ಅಫನಾಶಿನಿ ನದಿ 
ಮತ್ತು ತದ್ರಿ ನದಿಯ ಉಪ ನದಿ) ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ತದಿ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು 

ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ:- 

1(ಅ) ಸದರಿ ಯೋಜನೆಯಿಂದ ಕೆಳ ತೊರೆ ಮತ್ತು ಮೇಲ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

(ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ ಮೂರು ತಿಂಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ 
ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 

(ಇ) ಒಡಂಬಡಿಕೆಯನ್ನು ರೂ. 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಅಭಿವೃದ್ಧಿದಾರರ ಒಡಂಬಡಿಕೆಯನ್ನು ಸರ್ಕಾರಕ್ಕೆ ಕಳುಹಿಸುವ 
ಮುನ್ನ dಂcumentation networth ಇತ್ಯಾದಿಗಳನ್ನು ಪೂರೈಸಿಕೊಂಡಿರತಕ್ಕದ್ದು. 

(ಈ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ಪರಿಷ್ಕರಿಸಲು ಮೆಗಾವಾಟ್‌ 
ಒಂದಕ್ಕೆ ರೂ. 25,000.00 ದಂತೆ ರೂ. 1.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ಪಾವತಿಸತಕ್ಕದ್ದು. 

2(ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, 
ಅರಣ್ಯ, ಜೀವಿಶಾಸ್ತ್ರ & ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್‌ 
ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಷಿಯರೆನ್ಸ್‌ಗಾಗಿ 
ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ 
ವರದಿಯನ್ನು ಸಲ್ಲಿಸತಕ್ಕದ್ದು. 

(ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು, 
ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 

3 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ 
ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸತಕ್ಕದ್ದು. 

4 ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 

5 ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು 
ತಂತಾನೇ ಯಾವ ಮುನ್ನೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 

6 ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್‌ 
ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೯೧ 





7 ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / 
ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
8 ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್‌ / ನೀರಾವರಿ / 


ಕುಡಿಯುವ ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ 
ಈ ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು 
ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 

9 ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 

10 ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 

11 ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

12 ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ 
ಇಲಾಖೆಗಳಿಗೆ ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ 
ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1631 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಿಷಯ: ಮೆ: ಜೆ.ಹೆಚ್‌. ಪಟೇಲ್‌ ಎನರ್ಜಿ (ಕರ್ನಾಟಕ) ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ 2.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ದೇವಿಗಡ್ಡಿ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ 
ನಿರ್ದೇಶಕರ ಪತ್ರ ಸಂಖ್ಯೆ: ಕೆಆರ್‌ಇಡಿ/06/ದೇವಿಗಡ್ಡಿ/2007/987 ದಿನಾಂಕ:25.7.2007/ 
5.9.2007. 
2. ದಿನಾಂಕ: 13.2.2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 

ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 

ವ್ಯವಸ್ಥಾಪಕ ನಿರ್ದೇಶಕರು ಮೆ: ಜೆ.ಹೆಚ್‌. ಪಟೇಲ್‌ ಎನರ್ಜಿ (ಕರ್ನಾಟಕ) ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಉತ್ತರ ಕನ್ನಡ 

ಜಿಲ್ಲೆಯ ಯಲ್ಲಾಪುರ ತಾಲ್ಲೂಕಿನ ದೇವಿಗಡ್ಡಿ ಗ್ರಾಮದ ಬಳಿ ಬೆಡ್ತಿ ನದಿಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ 
ದೇವಿಗಡ್ಡಿ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 13.2.2009 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಮಂಡಿಸಲಾಗಿದ್ದು, ಮೇಲೆ 
ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಮೆ: ಜೆ.ಹೆಚ್‌. 
ಪಟೇಲ್‌ ಎನರ್ಜಿ (ಕರ್ನಾಟಕ) ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ದೇವಿಗಡ್ಡಿ ಕಿರು ಜಲ 
ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲು ಪರಿಗಣಿಸಲಾಗಿದೆ. ಆದುದರಿ೦ದ ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 320 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 25ನೇ ಜೂನ್‌ 2009 

ಮೆ: ಜೆ.ಹೆಚ್‌. ಪಟೇಲ್‌ ಎನರ್ಜಿ (ಕರ್ನಾಟಕ) ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯ 
ಯಲ್ಲಾಪುರ ತಾಲ್ಲೂಕಿನ ದೇವಿಗಡ್ಡಿ ಗ್ರಾಮದ ಬಳಿ ಬೆಡ್ತಿ ನದಿಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ದೇವಿಗಡ್ಡಿ ಕಿರು 
ಜಲ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ:- 

(ಅ) ಸದರಿ ಯೋಜನೆಯಿಂದ ಕೆಳ ತೊರೆ ಮತ್ತು ಮೇಲ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

(ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ ಮೂರು ತಿಂಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ 
ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 


೨೧೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ-೧ 





(ಇ) 


(ಈ) 


2(ಅ) 


(ಆ) 


ಪಿ.ಆರ್‌. 


ಒಡಂಬಡಿಕೆಯನ್ನು ರೂ. 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ಪರಿಷ್ಕರಿಸಲು ಮೆಗಾವಾಟ್‌ 
ಒಂದಕ್ಕೆ ರೂ. 25,000.00 ದಂತೆ ರೂ. 1.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ಪಾವತಿಸತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, 
ಅರಣ್ಯ, ಜೀವಿಶಾಸ್ತ್ರ ೩ ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್‌ 
ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಷಿಯರೆನ್ಸ್‌ಗಾಗಿ 
ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ 
ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು, 
ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಠರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ 
ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು 
ತಂತಾನೇ ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್‌ 
ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / 
ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್‌ / ನೀರಾವರಿ / 
ಕುಡಿಯುವ ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ 
ಈ ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು 
ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ 
ಇಲಾಖೆಗಳಿಗೆ ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ 
ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
1632 ಎಸ್‌.ಜೆ. ಸಂಪತ್‌ ಕುಮಾರ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೯೩ 





ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಭೀಮಪ್ಪ ಯಮನಪ್ಪ ಬೆಳ್ಳುಬ್ಬ, ಡಿವೈ.ಎಸ್‌.ಪಿ, ಬಸವನಬಾಗೇವಾಡಿ ಪೊಲೀಸ್‌ ಠಾಣೆ, ವಿಜಾಪುರ 
ರವರ ವಿರುದ್ಧ ದಾಖಲಾದ ಟ್ಯಾಪ್‌ ಪ್ರಕರಣದ ಅಭಿಯೋಜನಾ ಮಂಜೂರಾತಿ - ಪರಿಷ್ಕೃತ ಆದೇಶ. 
ಓದಲಾಗಿದೆ: 1) ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ. ಬೆ೦ಗಳೂರು ಇವರ ಪತ್ರ 
ಸಂಖ್ಯೆ: ಲೋಕ/ಐಎನ್‌ವೀ(ಜಿ)ಎಲ್‌:43:ಸಿಆರ್‌-8/2007-08 ದಿನಾಂಕ 29-08-2008. 
2) ಸರ್ಕಾರದ ಆದೇಶ ಸಂಖ್ಯೆ: ಒಇ 410 ಪೊಸಿಪ 2007 ದಿ:20.2.2009 
3) ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪ 
ಸಂಖ್ಯೆ: ಲೋಕ/ಐಎನ್‌ವೀ(ಜಿ)ಎಲ್‌:43:ಸಿಆರ್‌-8/2007-08 ದಿನಾಂಕ 13.3.2009. 


(GL 


ಪ್ರಸ್ತಾವನೆ: 

ಮೇಲೆ (2) ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ಭೀಮಪ್ಪ ಯಮನಪ್ಪ ಬೆಳ್ಳುಬ್ಬಿ, ಡಿವೈ.ಎಸ್‌.ಪಿ, ಬಸವನಬಾಗೇವಾಡಿ 
ಪೊಲೀಸ್‌ ಠಾಣೆ, ವಿಜಾಪುರ ರವರ ಎರುದ್ಧ ದಾಖಲಾದ ಟ್ರ್ಯಾಪ್‌ ಪ್ರಕರಣದಲ್ಲಿ ಸರ್ಕಾರದ ಅಭಿಯೋಜನಾ 
ಮಂಜೂರಾತಿಯನ್ನು ನೀಡಿ ಆದೇಶಿಸಲಾಗಿತ್ತು. ಮೇಲೆ ಓದಲಾದ (3) ರಲ್ಲಿನ ಪತ್ರದಲ್ಲಿ ಹೆಚ್ಚುವರಿ ಪೊಲೀಸ್‌ ಮಹಾ 
ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಸದರಿ ಆದೇಶದಲ್ಲಿ ಕೆಲವು ಬೆರಳಚ್ಚಿನ 
ನ್ಯೂನತೆಗಳಿರುವುದರಿಂದ ಪರಿಷ್ಕೃತ ಅಭಿಯೋಜನಾ ಮಂಜೂರಾತಿಯ ಆದೇಶವನ್ನು ನೀಡಲು ಕೋರಿರುತ್ತಾರೆ. ಸರ್ಕಾರವು 
ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರದ ಆದೇಶ ಸಂಖ್ಯೆಒಇ 410 ಪೊಸಿಪ 2007 ದಿನಾಂಕ 20.02.2009 
ರಲ್ಲಿ ನೀಡಿದ್ದ ಅಭಿಯೋಜನಾ ಮಂಜೂರಾತಿಯ ಆದೇಶವನ್ನು ಹಿಂದಕ್ಕೆ ಪಡೆದು ಪರಿಷ್ಕೃತ ಮಂಜೂರಾತಿ ಆದೇಶವನ್ನು 
ಹೊರಡಿಸಲು ತೀರ್ಮಾನಿಸಿದೆ. ಅದರಂತೆ ಪರಿಷ್ಕೃತ ಅಭಿಯೋಜನಾ ಮಂಜೂರಾತಿ ಆದೇಶವನ್ನು ಈ ಮೂಲಕ 
ಹೊರಡಿಸಲಾಗಿದೆ. 

ಶ್ರೀ ಭೀಮಪ್ಪ ಯಮನಪ್ಪ ಬೆಳ್ಳುಬ್ಬಿ, ಡಿವೈ.ಎಸ್‌.ಪಿ. ಬಸವನಬಾಗೇವಾಡಿ ಪೊಲೀಸ್‌ ಠಾಣೆ, ವಿಜಾಪುರ ಇವರ 
ಎರುದ್ಧ ಗುನ್ನೆ ಸಂಖ್ಯೆ8/07 ರಲ್ಲಿ ಆರಕ್ಷಕ ನಿರೀಕ್ಷಕರು, ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ವಿಜಾಪುರ ಪೊಲೀಸ್‌ 
ಠಾಣೆಯಲ್ಲಿ ದಾಖಲಿಸಿರುವ ಪ್ರಕರಣದ ತನಿಖಾಧಿಕಾರಿಯ ಅಂತಿಮ ವರದಿ ಮತ್ತು ತನಿಖಾ ದಾಖಲಾತಿಗಳನ್ನು ಮಾನ್ಯ 
ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು, ಪೊಲೀಸ್‌ ವಿಭಾಗ ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ತಮ್ಮ ಪತ್ರ 
ದಿನಾಂಕ 29-08-2008 ರೊಡನೆ ಕಳುಹಿಸುತ್ತಾ ಆಪಾದಿತರನ್ನು ಘನ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು 
ಭ್ರಷ್ಠಾಚಾರ ನಿರ್ಮೂಲನಾ ಕಾಯ್ದೆ. 1988ರ 19(1)(ಸಿ) ಕಲಂನ ಅಡಿಯಲ್ಲಿ ಮಂಜೂರಾತಿಗಾಗಿ ಸರ್ಕಾರವನ್ನು ಕೋರಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರಿಯಾದ ಸರ್ಕಾರವು, ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು, ಪೊಲೀಸ್‌ ವಿಭಾಗ, ಕರ್ನಾಟಕ 
ಲೋಕಾಯುಕ್ತ. ಬೆ೦ಗಳೂರು ಇವರು ತಮ್ಮ ಪತ್ರ ಸಂಖ್ಯೆ:ಲೋಕ್‌:ಐಎನ್‌ವೀಜಿ):ಎಲ್‌:43:ಸಿಆರ್‌-8/2007-08 
ದಿನಾಂಕ:29.08.2008 ರೊಂದಿಗೆ ಕಳುಹಿಸಿಕೊಟ್ಟ ಈ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. 
1) ಶ್ರೀ ಮಹದೇವಪ್ಪ ಕೆಂಚಪ್ಪ ಹಿರೇಕುರುಬರ ಸಾ:ಕಣಕಾಲ, ಬಸವನಬಾಗೇವಾಡಿ 
2) ಪ್ರಥಮ ವರ್ತಮಾನ ವರದಿ, ಬಸವನಬಾಗೇವಾಡಿ, ಲೋಕಾಯುಕ್ತ ಪೊಲೀಸ್‌ ಠಾಣೆ ಪ್ರಕರಣದ ಸಂಖ್ಯೆ:8/07. 
3) ಪ್ರಾಯೋಗಿಕ ಪಂಚನಾಮೆ ದಿನಾಂಕ 25-10-2007. 
4) ಟ್ಯಾಪ್‌ನ ಮಹಜರ್‌ ದಿನಾಂಕ 25-10-2007. 
5) ರಾಸಾಯನಿಕ ಪರೀಕ್ಷಕರ ಪರೀಕ್ಷಣಾ ವರದಿ ಸಂಖ್ಯೆ:6(ಎ) ದಿನಾಂಕ 26-11-2007. 
6) ಕೃತ್ಯ ನಡೆದ ಸ್ಥಳದ ನಕಾಶೆ 
7) ಸಾಕ್ಷಿಗಳ ಹೇಳಿಕೆಗಳು: 

1). ಮಹಾದೇವಪ್ಪ ಕೆಂಚಪ್ಪ ಹಿರೇಕುರುಬರ ಸಾ:ಕಣಕಾಲ (ಫಿರ್ಯಾದಿ) 

2) ರಮೇಶ ಚಿದಾನಂದ ನಳಬಂದ ಪ್ರದ.ಸ. (ಪಂಚ ನಂ.1 

3) ಬಾಲಾಜಿ ಶ್ರೀನಿವಾಸ ಕುಲಕರ್ಣಿ, ಪ್ರ.ದ.ಸ. (ಪಂಚ ನಂ.2) 

4) ಎಮ್‌.ಸಿ.ನಾಯಕ, ದ್ವಿದ.ಸ. ತಾಲ್ಲೂಕ್‌ ಪಂಚಾಯತ್‌ ಬಿಜಾಪುರ. 

5) ಕಾಂತು € ಕಾಂತಪ್ಪ ಸಿದ್ರಾಮಪ್ಪ ಹೊಸಮನಿ ಸಾ:ಉತ್ಸಾಳ 

6) ಸಿದ್ಧವ್ವ ಗಂ.ಸುಬ್ಬಣ್ಣಾ ವಾಲೀಕಾರ ಸಾ:ಕಣಕಾಲ 

7) ಸಂಗಪ್ಪ ಮುದಕಪ್ಪ ಹಾಲಿಹಾಳ ಸಾ:ಕಣಕಾಲ 


೨೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





8) ಶಾಂತವ್ವ ಸಿದ್ಧಪ್ಪ ವಾಲೀಕಾರಿ ಸಾ:ಕಣಕಾಲ 
9) ಭೀಮಾಬಾಯಿ ಗಂ.ಸಂಗಪ್ಪ ಹಾಲಿಹಾಳ ಸಾ:ಕಣಕಾಲ 
10) ಸಿದ್ಧಪ್ಪ ಸುಬ್ಬಣ್ಣಾ ವಾಲೀಕಾರ ಸಾ:ಕಣಕಾಲ 
11) ಹಣಮಂತ ಸುಬ್ಬಣ್ಣಾ ವಾಲೀಕಾರ ಸಾ:ಕಣಕಾಲ 
12) ಮಲ್ಲಪ್ಪ ಮುದಕಪ್ಪ ಹಾಲಿಹಾಳ ಸಾ:ಕಣಕಾಲ 
13) ಕರಿಯಪ್ಪ ಸಿದ್ಧಪ್ಪ ವಾಲೀಕಾರ ಸಾ:ಕಣಕಾಲ 
14) ಡಿ.ಸಂತೋಷಕುಮಾರ, ಪಿ.ಎಸ್‌.ಐ, ಬಸವನಬಾಗೇವಾಡಿ 
15) ಕಾಡಯ್ಯ ಚಿದಾನಂದಯ್ಯ ಸ್ಥಾವರಮಠ, ಸಿ.ಎಸ್‌.ಸಿ, ಡಿ.ಎಸ್‌.ಪಿ ಆಫೀಸ್‌ ಬಸವನಬಾಗೇವಾಡಿ. 
16) ಭೀಮಣ್ಣ ಬಸವಲಿಂಗಪ್ಪ ಚಿಗರಿ, ಸಿ.ಪಿ.ಸಿ, ಬಸವನಬಾಗೇವಾಡಿ ಪೊಲೀಸ್‌ ಠಾಣೆ 
17) ಶೋಭಾ ಯಮನಪ್ಪ ಹರಿಜನ, ಡಬ್ಬ್ಯೂಪಿಸಿ, ಬಸವನಬಾಗೇವಾಡಿ ಪೊಲೀಸ್‌ ಠಾಣೆ 
18) ಡಿ.ಆರ್‌.ಪಾಟೀಲ, ಎ.ಇ. ಲೋಕೋಪಯೋಗಿ ಇಲಾಖೆ, ಬಸವನಬಾಗೇವಾಡಿ 
19) ಎಚ್‌.ಎಸ್‌.ಸೋಲಾಪುರ, ಸಿ.ಎಚ್‌.ಸಿ, ಕರ್ನಾಟಕ ಲೋಕಾಯುಕ್ತ ಬಾಗಲಕೋಟೆ. 
20) ಬಿ.ಎಂ.ಅಂಕುಲಿ, ಸಿ.ಎಚ್‌.ಸಿ, ಕರ್ನಾಟಕ ಲೋಕಾಯುಕ್ತ, ಬಾಗಲಕೋಟೆ. 
21) ಐ.ಎಂ.ದುಂಡಸಿ, ಸಿಪಿಸಿ, ಕರ್ನಾಟಕ ಲೋಕಾಯುಕ್ತ. ಬಾಗಲಕೋಟೆ. 
22) ಜಿ.ಎ.ಹಡಪದ, ಸಿಪಿಸಿ, ವಿಜಾಪುರ. 
23) ಎಸ್‌.ಎಮ್‌.ಅಕಳವಾಡಿ, ಎ.ಪಿ.ಸಿ, ಕರ್ನಾಟಕ ಲೋಕಾಯುಕ್ತ, ಬಾಗಲಕೋಟೆ. 
8) ಲಂಚ ಕೇಳಲು ಆಧಾರವಾದ ಕಡತ ಅಥವಾ ದಾಖಲೆಗಳ ಸಂಖ್ಯೆ27 ಪೊಲೀಸ್‌ ಠಾಣೆ ಮೊಕದ್ದಮೆ ಸಂಖ್ಯೆ152/07. 
ತನಿಖಾಧಿಕಾರಿಗಳಾದ ಶ್ರೀ ಎಸ್‌.ಎಫ್‌.ಕ೦ಬಾರ, ಡಿವೈ.ಎಸ್‌.ಪಿ, ಕರ್ನಾಟಕ ಲೋಕಾಯುಕ್ತ, ಬಾಗಲಕೋಟೆ ಇವರು ಶ್ರೀ 
ಬಿ.ವೈ.ಬೆಳ್ಳುಬ್ಬಿ, ಡಿವೈ.ಎಸ್‌.ಪಿ ರವರ ವಿರುದ್ಧ ದಂಡಾರ್ಹ ಪ್ರಕರಣವನ್ನು 8/07,ಕರ್ನಾಟಕ ಲೋಕಾಯುಕ್ತ ಬಸವನಬಾಗೇವಾಡಿ 
ಪೊಲೀಸ್‌ ಠಾಣೆ ಗುನ್ನೆ ಸಂಖ್ಯೆ:8/07ರಲ್ಲಿ ಲಂಚ ನಿರೋಧಕ ಕಾಯಿದೆ 1988ರ ಕಲಂ 7, 13(1)(ಡಿ) ಜೊತೆಯಲ್ಲಿ ಓದಲಾದ 
13(2)ರ ಅಡಿಯಲ್ಲಿ ದಾಖಲಿಸಿಕೊಂಡಿರುತ್ತಾರೆ. 
ಆಪಾದಿತರಾದ ಶ್ರೀ ಬಿ.ವೈ.ಬೆಳ್ಳುಬ್ಬಿ, ಡಿವೈ.ಎಸ್‌.ಪಿ, ರವರು ಫಿರ್ಯಾದಿಯಾದ ಶ್ರೀ ಮಹದೇವಪ್ಪ ಕೆಂಚಪ್ಪ ಹಿರೇ 
ಕುರುಬರ ಕಣಕಾಲ, ಬಸವನಬಾಗೇವಾಡಿ ಇವರ ಸಂಬಂಧಿಕರ ಮೇಲೆ ಕೊಟ್ಟಿದ್ದ ಪ್ರಕರಣದಲ್ಲಿ ಇಬ್ಬರು ಹೆಣ್ಣು ಮಕ್ಕಳ 
ಹೆಸರನ್ನು ಕೇಸಿನಿಂದ ತೆಗೆಯಿಸುವ ಕೆಲಸವನ್ನು ಮಾಡಲು ರೂ.20,000/-ಗಳ ಅಕ್ರಮ ಸಂಭಾವನೆಯನ್ನು ಕೇಳಿರುತ್ತಾರೆ. 
ಫಿರ್ಯಾದಿಯು ಲಂಚವನ್ನು ಕೊಡಲು ಬಯಸದ ಕಾರಣ ಸದರಿ ಸಾರ್ವಜನಿಕ ಆಧಿಕಾರಿಯ ವಿರುದ್ಧ ಕಾನೂನು ಕ್ರಮ 
ಕೈಗೊಳ್ಳುವ ಬಗ್ಗೆ ದೂರನ್ನು ಸಲ್ಲಿಸಿದ್ದು ಇರುತ್ತದೆ. ಸದರಿ ದೂರಿನಂತೆ ತನಿಖಾಧಿಕಾರಿಗಳು ಬಲೆ ಬೀಸುವ ಮೊದಲಿನ ಎಲ್ಲಾ 
ಔಚಿತ್ಯಪೂರ್ಣ ಕಾರ್ಯಕ್ರಮಗಳನ್ನು ನೆರವೇರಿಸಿದ ನ೦ತರ ದಿನಾ೦ಕ 25-10-2007ರಂದು ಬಸವನಬಾಗೇವಾಡಿ ಪೊಲೀಸ್‌ 
ಠಾಣೆ, ಡಿವೈ.ಎಸ್‌.ಪಿ ಕಾರ್ಯಾಲಯದಲ್ಲಿ ಬೀಸಿದ ಟ್ಯಾಪ್‌ ಪ್ರಕರಣ ಯಶಸ್ವಿಯಾಗಿ ಶ್ರೀ ಬಿ.ವೈ.ಬೆಳ್ಳುಬ್ಬಿ, ಡಿವೈ.ಎಸ್‌.ಪಿ, ಅಕ್ರಮ 
ಸಂಭಾವನೆಯಾದ 20,000/- ರೂ.ಗಳನ್ನು ಸದರಿ ಸರ್ಕಾರಿ ಕೆಲಸವನ್ನು ಮಾಡಲು ಕೇಳಿ ಪಡೆಯುತ್ತಿದ್ದಾಗ 
ಸಿಕ್ಕಿಹಾಕಿಕೊಂಡಿರುತ್ತಾರೆ. ಆಪಾದಿತರಾದ ಶ್ರೀ ಬಿ.ವೈ. ಬೆಳ್ಳುಬ್ಬಿ, ಡಿವೈ.ಎಸ್‌.ಪಿ. ರವರ ಬಲಗೈ ಬೆರಳುಗಳನ್ನು ಒಂದು ಬಟ್ಟಲಲ್ಲಿ 
ಅದ್ದಿ ತೊಳೆಯಿಸಿದಾಗ ಬಟ್ಟಲಿನಲ್ಲಿಯ ದ್ರಾವಣವು ರೂಪಾಂತರ ಹೊಂದಲಿಲ್ಲ. ಅದೇ ರೀತಿ ಆಪಾದಿತರ ಎಡಗೈ ಬೆರಳುಗಳನ್ನು 
ಒಂದು ಬಟ್ಟಲಲ್ಲಿ ಅದ್ದಿ ತೊಳೆಯಿಸಿದಾಗ ಬಟ್ಟಲಿನಲ್ಲಿಯ ದ್ರಾವಣವು ರೂಪಾಂತರ ಹೊಂದಲಿಲ್ಲ ಆಪಾದಿತರಿಗೆ ಫಿರ್ಯಾದಿ 
ಕಡೆಯಿಂದ ಕೇಳಿ ಪಡೆದುಕೊಂಡ ಲಂಚದ ಹಣವನ್ನು ಹಾಜರುಪಡಿಸಲು ತಿಳಿಸಿದಾಗ ಆಪಾದಿತ ಅಧಿಕಾರಿಯವರ ಟೇಬಲ್‌ 
ಮೇಲೆ ಇದ್ದ ಒಂದು ಫೈಲ್‌ ಕೆಳಗೆ ಇಟ್ಟ ರೂ ಇಪ್ಪತ್ತು ಸಾವಿರ ಲಂಚದ ಹಣವನ್ನು ಹಾಜರುಪಡಿಸಿದರು. ಸದರಿ ಹಣವನ್ನು 
ಪಂಚರು ಪರಿಶೀಲಿಸಿದಾಗ ಸದರಿ ನೋಟುಗಳು ವಹಿಸಿಕೊಡುವ ಪಂಚನಾಮ ಕಾಲಕ್ಕೆ ನಮೂದಿಸಿದ ನಂಬರಿನ ರೂ. 500/- 
ದರದ 40 ನೋಟುಗಳು ಒಟ್ಟು ರೂ. ಇಪ್ಪತ್ತು ಸಾವಿರ ಇರುವುದು ಕಂಡು ಬಂದಿತ್ತು. ನೆರಳು ಸಾಕ್ಷಿಯು ಅಕ್ರಮ 
ಸಂಭಾವನೆಯ ಬೇಡಿಕೆ ಮತ್ತು ಪಡೆಯುವಿಕೆಗೆ ಸಂಬಂಧಿಸಿದಂತೆ ಫಿರ್ಯಾದಿ ಹಾಗೂ ಆಪಾದಿತ ಸಾರ್ವಜನಿಕ ಅಧಿಕಾರಿ 
ನಡುವಿನ ವ್ಯವಹಾರವನ್ನು ಗಮನಿಸಿರುತ್ತಾರೆ. ಮತ್ತು ಸಂಭಾಷಣೆಯನ್ನು ಆಲಿಸಿರುತ್ತಾರೆ. ಅಕ್ರಮ ಸಂಭಾವನೆಯಾದ ರೂ. 
20,000/- ಗಳನ್ನು ಶ್ರೀ ಬಿ.ವೈ. ಬೆಳ್ಳುಬ್ಬಿ ರವರಿಂದ ಬಸವನಬಾಗೇವಾಡಿ ಪೊಲೀಸ್‌ ಠಾಣೆ, ಡಿವೈ.ಎಸ್‌.ಪಿ ಕಾರ್ಯ ಸ್ಥಳದಲ್ಲಿ 
ಪಂಚರ ಸಮಕ್ಷಮ ವಶಪಡಿಸಿಕೊಳ್ಳಲಾಗಿದೆ. 
ತನಿಖಾ ಕಾಲದಲ್ಲಿ ಸಂಗ್ರಹಿಸಲಾದ ದಾಖಲೆಗಳನ್ನು ಹಾಗೂ ಸಾಕ್ಷಿದಾರರ ಹೇಳಿಕೆಗಳನ್ನು ಗಮನಿಸಿ ಆರೋಪಿತ 
ಅಧಿಕಾರಿಗಳ ಎರುದ್ಧ ಮಾಡಲಾಗಿರುವ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗುವ ಬಗ್ಗೆ ಪೂರಕ ಅಂಶಗಳಿರುವುದರಿಂದ 
ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಲಂಚ ನಿರೋಧ ಕಾಯ್ದೆ-1988ರ ಕಲಂ 7, 13(1)(ಡಿ) ಜೊತೆಯಲ್ಲಿ ಓದಲಾದ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೯೫ 





13(2) ರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ ಸರ್ಕಾರಕ್ಕೆ ಸಂಪೂರ್ಣವಾಗಿ 
ಮನವರಿಕೆಯಾಗಿದೆ. ಆದ್ದರಿಂದ ಇವರನ್ನು ಲಂಚ ನಿರೋಧ ಕಾಯ್ದೆ, 1988ರ ಕಲಂ 7, 13(1(ಡಿ) ಜೊತೆಯಲ್ಲಿ ಓದಲಾದ 
13(2) ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸುವುದು ಅವಶ್ಯ ಎಂದು ಸರ್ಕಾರವು ಮನಗಂಡಿದೆ. 
ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಆಪಾದಿತರನ್ನು ಕೆಲಸದಿಂದ ತೆಗೆದು ಹಾಕಲು ಅಧಿಕಾರವುಳ್ಳದ್ದಾಗಿರುತ್ತದೆ. 
ಆದ್ದರಿಂದ ಲಂಚ ನಿರೋಧಕ ಕಾಯಿದೆ 1988ರ ಕಲಂ 19 ರನ್ವಯ ಆಪಾಧಿತ ಸಾರ್ವಜನಿಕ ಅಧಿಕಾರಿ ಶ್ರೀ ಬಿ.ವೈ.ಬೆಳ್ಳುಬ್ಬ, 
ಡಿವೈ.ಎಸ್‌.ಪಿ, ರವರನ್ನು ಕಲಂ 7 ಮತ್ತು 13(ಸಿ) ಜೊತೆಗೆ ಓದಲಾದ 13(2) ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸಲು, 
ಮಂಜೂರಾತಿ ನೀಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. ಅದರಂತೆ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ಒಇ 410 ಹೊಸಿಪ 2007, ಬೆಂಗಳೂರು, ದಿನಾಂಕ: 1ನೇ ಏಪ್ರಿಲ್‌, 2009. 
ಭ್ರಷ್ಠಾಚಾರ ನಿರ್ಮೂಲನಾ ಕಾಯಿದೆ 1988ರ ಕಲಂ 19(1)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು 
ಶ್ರೀ ಬಿ.ವೈ.ಬೆಳ್ಳುಬ್ಬ, ಡಿವೈ.ಎಸ್‌.ಪಿ, ಬಸವನಬಾಗೇವಾಡಿ, ಬಿಜಾಪುರ ಇವರನ್ನು ಸದರಿ ಕಾಯಿದೆ ಕಲಂ 7, 13(1)(ಸ) 
ಜೊತೆಯಲ್ಲಿ ಓದಲಾದ ಕಲಂ 13(2) ರನ್ವಯ ಮೇಲೆ ಹೇಳಿದ ಆರೋಪಕ್ಕಾಗಿ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ 
ಒಳಪಡಿಸಲು ಲೋಕಾಯುಕ್ತ ಪೊಲೀಸರಿಗೆ ಈ ಮೂಲಕ ಮಂಜೂರಾತಿಯನ್ನು ನೀಡುತ್ತದೆ. 
ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) ನಿಯಮಾವಳಿಗಳು, 1977ರ ನಿಯಮ 19 ರನ್ವಯ ಸರ್ಕಾರದ 
ಪರವಾಗಿ ಹೊರಡಿಸಲಾಗುವ ಆದೇಶಕ್ಕೆ ಸಹಿ ಮಾಡಲು ಈ ಕೆಳಕ೦ಡ ಪ್ರಾಧಿಕಾರಿಯು ಅಧಿಕಾರ ಹೊಂದಿದ್ದಾರೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1105 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ: 2008-09 ನೇ ಸಾಲಿನ ಸವಿವರ ಅಂದಾಜಿನಲ್ಲಿ ಲೆಕ್ಕ ಶೀರ್ಷಿಕೆ 4702 ಅಡಿ ಅನುಮೋದನೆಯಾಗಿರುವ 
ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರ ವ್ಯಾಪ್ತಿಯಲ್ಲಿ ಬರುವ ಕಾಮಗಾರಿಗಳ ಅಂದಾಜುಗಳಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1) ದಿನಾಂಕ:25.02.2009ರ ಬಿಜಾಪುರ, ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ 
ಇಂಜಿನಿಯರ್‌ರವರ ಪತ್ರ ಸಂಖ್ಯೆ: ಮುಇಂ/ಸನೀ(ಉ)ವ/ಬಿಜೆಪಿ/ಎಇ-12/2008-09/1270. 
2) ಸರ್ಕಾರದ ಆದೇಶ ಸಂಖ್ಯೆ ಸನೀಇ 41 ಮಸಾವಿ 2009 (1) ದಿನಾ೦ಕ 02.03.2009. 
ಪ್ರಸ್ತಾವನೆ: 
2008-09ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 4702-00-101-1-02-139 ಹೊಸಕೆರೆಗಳ ನಿರ್ಮಾಣ- 
ಪ್ರಧಾನ ಕಾಮಗಾರಿಗಳು ಅಡಿ 1 ಕಾಮಗಾರಿಯ (ಕಾಮಗಾರಿಯ ವಿವರಗಳನ್ನು ಅನುಬಂಧದಲ್ಲಿ ತಿಳಿಸಲಾಗಿದೆ) ಅಂದಾಜು 
ಪಟ್ಟಿಗೆ (ಅಂದಾಜು ಮೊತ್ತ 246.00ಲಕ್ಷ ರೂ.ಗಳು) ಆಡಳಿತಾತ್ಮಕ ಅನುಮೋದನೆ ನೀಡುವಂತೆ ಮೇಲೆ ಉಲ್ಲೇಖ (1) ರಲ್ಲಿ 
ಓದಲಾದ ಪತ್ರದಲ್ಲಿ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್‌ರವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಈ ಕಾಮಗಾರಿಗೆ ಆಯವ್ಯಯದಲ್ಲಿ ಒದಗಿಸಿರುವ ಅನುದಾನ ವಾಸ್ತವಿಕ ಅಂದಾಜು ಮೊತ್ತದ ಶೇ.30 ಕ್ಕಿಂತ ಕಡಿಮೆ 
ಇರುವುದರಿಂದ ಉಲ್ಲೇಖ (2) ರ ಆದೇಶದಲ್ಲಿ ಅನುದಾನದ ಮರುಹೊಂದಾಣಿಕೆ ಮಾಡಿದೆ. 
ಆಡಳಿತಾತ್ಮಕ ಅನುಮೋದನೆಗೆ ಕೋರಿರುವ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 2008-09ನೇ ಸಾಲಿಗೆ 
ಮುಂದುವರೆಸಿರುವ 2007-08ನೇ ಸಾಲಿನ ಸಣ್ಣ ನೀರಾವರಿ ಬೆಳಗಾವಿ ವೃತ್ತದ ದರಪಟ್ಟಿಯ ದರಗಳನ್ನು ಅಳವಡಿಸಿ 
ತಯಾರಿಸಲಾಗಿದೆ. ಈ ಕಾಮಗಾರಿಯು ಆರ್ಥಿಕವಾಗಿ ಹಾಗೂ ತಾಂತ್ರಿಕವಾಗಿ ಶಕ್ಕವಾಗಿದೆ. 
ಪ್ರಸ್ತಾಪಿಸಿರುವ ಕಾಮಗಾರಿಯ ಅ೦ದಾಜು ಮೊತ್ತ, ಆಯವ್ಯಯದ ಲೆಕ್ಕ ಶೀರ್ಷಿಕೆ, ಅನುದಾನ, ಕಾಮಗಾರಿಯ 
ಸ್ವರೂಪ ಹಾಗೂ ಅಂದಾಜಿನಲ್ಲಿ ಅಳವಡಿಸಿರುವ ಕೆಲಸಗಳ ವಿವರ, ಸೃಷ್ಟಿಯಾಗಲಿರುವ ಹೊಸ ಅಚ್ಚುಕಟ್ಟು ಹಾಗೂ ಲಾಭ 
ವೆಚ್ಚದ ಅನುಪಾತ ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 15 ಮಸಾವಿ 2009 (4), ಬೆಂಗಳೂರು, ದಿನಾಂಕ: 2ನೇ ಮಾರ್ಚ್‌ 2009. 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ವ್ಯಾಪ್ತಿಗೆ ಬರುವ ಅಡಕಗಳಿಸಿರುವ ಅನುಬಂಧದಲ್ಲಿ ತಿಳಿಸಿರುವ ಒಟ್ಟು ರೂ 246.00 ಲಕ್ಷ (ಇನ್ನೂರ ನಲವತ್ತಾರು ಲಕ್ಷ 
ರೂ.) ಮೊತ್ತದ 1 ಕಾಮಗಾರಿಯ ಅಂದಾಜು ಪಟ್ಟಿಗೆ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ 
ನೀಡಿದೆ. 


೨೧೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ-೧ 





1) 


2) 


3) 


4) 


5) 


6) 


7) 


8) 
9) 


ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್‌ ಮೊತ್ತಕ್ಕಿಂತ ಹೆಚ್ಚಾಗಬಾರದು 
ಹಾಗೂ ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 

ಒಂದು ವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ 
ಅನುಮೋದನೆ ಪಡೆದು ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 

ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ 
ಅನುಮೋದಿಸಿದ ಅಂದಾಜು ಮೊತ್ತ ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪರಿಷ್ಕೃತ ಅಂದಾಜಿಗೆ ಸಕ್ಷಮ 
ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ ಕಾಮಗಾರಿಯನ್ನು ಪ್ರಾರಂಭಿಸುವುದು. 

ಕಾಮಗಾರಿಯ ಅಂದಾಜು ಪಟ್ಟಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ/ ತಾಂತ್ರಿಕ ಸಮಿತಿಯು 
ಸಭೆಯಲ್ಲಿ ನೀಡಿರುವ ಸೂಚನೆಗಳನ್ನು ಚಾಚೂ ತಪ್ಪದೇ ಪಾಲಿಸತಕ್ಕದ್ದು. 

ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್‌ ಕರೆದು 
ತೆಗೆದುಕೊಳ್ಳತಕ್ಕದ್ದು. 

ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪಿ.ಸಿ.ಆರ್‌ ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ 
ಪರಿಷ್ಕೃತ ಅಂದಾಜು ತಯಾರಿಸಿ ಟಿ.ಎ.ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ 
ಅನುಮೋದನೆಗಾಗಿ ಸಲ್ಲಿಸುವುದು. 

ಕಾಮಗಾರಿಗೆ ಅಗತ್ಯವಿರುವ ಜಮೀನಿನ ಸ್ವಾಧೀನಕ್ಕಾಗಿ ನಿಯಮಾನುಸಾರ ತಕ್ಷಣ ಭೂಸ್ವಾಧೀನ ಪಕ್ರಿಯೆ 
ಪ್ರಾರಂಭಿಸಲು ಕ್ರಮ ಕೈಗೊಳ್ಳತಕ್ಕದ್ದು. 

ಇ.ಐ.ಆರ್‌.ಎಲ್‌/ವರ್ಕ್‌ಸ್ಲಿಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 

ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 


10) ಈ ಯೋಜನೆಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ ಸಂಘಕ್ಕೆ 


ವಹಿಸತಕ್ಕದ್ದು. 
ಎ 


ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾ೦ಕ: 16/05/2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಲಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 
ಅನುಬಂಧ 
ಸರ್ಕಾರದ ಆದೇಶ ಸಂಖ್ಯೆ ಸನೀಇ 15 ಮಸಾವಿ 2009, (4) ದಿನಾಂಕ 02.03.2009 
(ಮೊತ್ತ ಲಕ್ಷ ರೂ.ಗಳಲ್ಲಿ) ಹಾಗೂ (ವಿಸ್ತೀರ್ಣ ಹೆಕ್ಟೇರ್‌ಗಳಲ್ಲಿ) 
































ಕಾಮಗಾರಿ ಹೆಸರು ಅನುಬಂಧ-ಇ ಇ ಕಾಮಗಾರಿಯ 
13 323 ಗೇ 3 NR pe 
ದ್ರಾ KR ವಿವರಗಳು ಸ ತ್ತ ಮ Bs ಸಂಕ್ಷಿಪ್ತ ವಿವರಗಳು 
© & ಅಂದಾಜು 7 ಅನುದಾನ] ಕ LA ಜಿ ಗ್ಗ ಡಸ 
1 Re: 3 ದಿ 5 5 2 ಚಾ 
ಮೊತ್ತ a ಗ್ರ CR 
ಗ್ಗ wh ಡು ಜಿ wx (| ಇ ಲಿ 9 
1 2 3 4 5 6 7 8 9 10 
ಲೆಕ್ಕ ಶೀರ್ಷಿಕೆ 4702-00-101-1-02-139 ಹೊಸ ಕೆರೆಗಳ ನಿರ್ಮಾಣ (ಪ್ರಧಾನ ಕಾಮಗಾರಿಗಳು 
1 ಧಾರವಾಡ ಜಿಲ್ಲೆ 246.00 200.00 60.00 ಕೃಷ್ಣಾ ಹೊಸೆ 102 ಹೊಸ ಕರೆ 
ಹಾಗೂ ತಾಲ್ಲೂಕಿನ ಕಾಮಗಾರಿ ನಿರ್ಮಾಣ 
ದೇವರ ಹುಬ್ಬಳ್ಳಿ ಏರಿಯ ಉದ್ದ- 
(ನಾರಾಯಣ 405.00ಮೀ 
ಕೊಪ್ಪ) ಹತ್ತಿರ ಎತ್ತರ-9.11ಮೀ., 
ಸ.ನೀ. ಕೆರೆ ಕೋಡಿಯ ಉದ್ದ- 
ನಿರ್ಮಾಣ 15.00ಮೀ 
ಆದೇಶ ಸಂಖ್ಯೆ 13.80 ಶೇಖರಣಾ 
ಸನೀಇ 41 ಸಾಮರ್ಥ್ಯ- 
ಮಸಾವಿ 2009 0.2642 Mcum 







































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೯೭ 
(1) ದಿನಾಂಕ ಎಡದಂಡೆ ಕಾಲುವೆ 
02.03.2009 ರಲ್ಲಿ ಉದ್ದ-870ಮೀ 
ಅನುಮೋದಿಸಿರುವ ಹಾಗೂ ಬಲದಂಡೆ 
ಮರು ಕಾಲುವೆ ಉದ್ದ- 
ಹೊಂದಾಣಿಕೆ 930ಮೀ ಶೇ.10ರ 
ಅನುದಾನ ಬಡ್ಡಿದರದಲ್ಲಿ ಲಾಭ 

ವೆಚ್ಚದ ಅನುಪಾತ 
1.09 
ಒಟ್ಟು 246.00 200.00 73.80 
ಕೆ. ಸುಧಾಕರ ಶೆಟ್ಟ 
ಪಿ.ಆರ್‌. 1125 ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


PERSONNEL AND ADMINISTRATIVE REFORMS SECRETARIAT 
Sub: Reconstitution of Departmental Promotion Committees. 
Read: 1. Government Order No.DPAR 271 SAS 2000, dated 27-5-2000 & 21-12-2001. 
2. Government of India Letter No.20011/4/92-AIS(II), dated 28-3-2000. 
3. Government of India Notification No.11031/09/2008-AIS-lI(A), dated 30-12-2008 
PREAMBLE: 

In Government Orders read at (1) above, Departmental Promotion Committees were constituted 
to screen the promotion of IAS officers to various grades of Pay of IAS, in light of the Government of India 
letter read at (2) above in which guidelines for promotion of IAS officers to various grades and for 
constitution of Departmental Promotion Committees for the said purpose were issued. 

In the Government of India Notification read at (3) above, cadre strength of IAS officers in 
Karnataka was reviewed and the total authorized strength of Karnataka cadre was increased. The 
guidelines of Government of India was reviewed in this backdrop and the following orders are issued. 

Government Order No. DPAR 93 SAS 2009, Bangalore, Dated: 20" MAY, 2009 

In supersession of Government Order No.DPAR 271 SAS 2000, dated 27-5-2000 and 
21-12-2001, Government are pleased to reconstitute the Departmental Promotion Committees to screen 
the IAS officers of Karnataka Cadre for promotion in the various grades of pay as follows : 
|. Promotion in the grade of - 

Senior Time Scale (Pay Band-3: Rs.15600-39100 Plus Grade Pay Rs. 6600) 

Selection Grade (Pay Band-4: Rs.37400-67000 Plus Grade Pay Rs. 8700) 

Supertime Scale (Pay Band-4: Rs.37100-67000 Plus Grade Pay Rs. 10000) 

1 Chief Secretary to Government - 
2 Two officers working in the grade of Principal Members 
Secretary to State Government 
Il. Promotion in the Grade of Above Supertime Scale 
(Pay Band 4 - Rs.37400-67000 Plus Grade Pay Rs.12000) 


Chairman 


1. Chief Secretary to Government - Chairman 
2. Additional Chief Secretary to Government - Member 
3. One senior officer in the grade of Principal - Member 


Secretary to Government 
Ill. Promotion in the grade of Chief Secretary to Government (Rs.80000/- fixed) 


1. Chief Secretary to Government - Chairman 
2. Additional Chief Secretary to Government - Member 
3. A senior officer in the Apex Scale on Central - Member 


Deputation 


೨೧೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





IV. Selection Committee as per IAS (Appointment by Promotion) Regulations, 1955 & IAS 
(Appointment by Selection) Regulations, 1997 


1. Chief Secretary to Government - Chairman 

2. Additional Chief Secretary - Member 

3. Secretary to Government, DP&AR - Member 

These order shall come in to force with immediate effect and will remain in force until further 

orders. 
By order and in the name of the Governor of Karnataka, 
K.G. ANANTHA 
P.R. 1386 Under Secretary to Government, 


Department of Personnel and Administrative Reforms (Services-l) 
ಕಂದಾಯ ಸಚಿವಾಲಯ 
ವಿಷಯ : ಶೀ ಟಿ. ಜವರೇಗೌಡ, ತಹಶೀಲ್ದಾರ್‌ ಗ್ರೇಡ್‌-2, ಪ್ರಸ್ತುತ ತಹಶೀಲ್ದಾರ್‌, ಕೆ.ಆರ್‌. ನಗರ ತಾಲ್ಲೂಕು 
ಇವರ ಹಿ೦ದಿನ ಸೇವೆಯನ್ನು ಪರಿಗಣಿಸುವ ಕುರಿತು. 
ಓದಲಾಗಿದೆ: 1 ಸರ್ಕಾರದ ಅಧಿಸೂಚನೆ ಸಂ:ಕ೦ಇ 8 ಎಟಿಎಸ್‌ 2006, ದಿನಾ೦ಕ:15.4.2006 


2. ಶ್ರೀ ಟಿ. ಜವರೇಗೌಡ, ಇವರ ಮನವಿ ದಿನಾಂಕ:7.10.2006. 

ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1). ದಿನಾ೦ಕ:15.4.2006ರ ಅಧಿಸೂಚನೆಯಲ್ಲಿ, ಶ್ರೀ ಟಿ. ಜವರೇಗೌಡ ಇವರು 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ಗುಂಪು-ಬಿ ಹುದ್ದೆಗೆ ನೇಮಕಾತಿಗೊಂಡಿರುತ್ತಾರೆ. ಸದರಿಯವರು ಈ ಹುದ್ದೆಗೆ, ಸೇರುವ 
ಪೂರ್ವದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ, ಸಹ ಶಿಕ್ಷಕರಾಗಿ ದಿನಾಂಕ:12.12.1994 ರಿಂದ 19.4.2006ರ ವರೆಗೆ ಸಲ್ಲಿಸಿದ ಸೇವೆಯನ್ನು 
ಪಿಂಚಣಿ ಮಂಜೂರಾತಿಗೆ ಪರಿಗಣಿಸಲು ಕೋರಿರುತ್ತಾರೆ. ಸದರಿಯವರು ವಿಭಾಗೀಯ ಕಾರ್ಯದರ್ಶಿಗಳು, ಕರ್ನಾಟಕ ಪ್ರೌಢ 
ಶಿಕ್ಷಣ ಪರೀಕ್ಷಾ ಮಂಡಳಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮೈಸೂರು ಇವರ ಜ್ಞಾಪನಾ ಸಂ:ಜಿ. 4. ಇಲಾಖಾ ಅನು. ಬಗ್ಗೆ. 
05. 2006-07 ದಿನಾ೦ಕ:19.4.2006 ರನ್ವಯ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಹೊಂದಿರುತ್ತಾರೆ. ಆದ್ದರಿಂದ ಸದರಿಯವರು 
ಶಿಕ್ಷಣ ಇಲಾಖೆಯಲ್ಲಿ ದಿನಾಂಕ:12.12.1994 ರಿಂದ 19.4.2006 ರವರೆಗೆ ಸೇವಾ ಅವಧಿಯನ್ನು ಪೂರೈಸಿದ್ದು, ಇವರ ಹಿಂದಿನ 
ಸೇವೆಯನ್ನು ಪರಿಗಣಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿರುತ್ತಾರೆ. 

ಶ್ರೀ ಟಿ, ಜವರೇಗೌಡ ಇವರ ಮನವಿಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಸದರಿಯವರ ಮೂಲ ಸೇವಾ 
ಪುಸ್ತಕದಲ್ಲಿ ದಾಖಲಿಸಿರುವಂತೆ ಇವರು ಈ ಹಿಂದೆ ಶಿಕ್ಷಣ ಇಲಾಖೆಯಲ್ಲಿ ಸಹ ಶಿಕ್ಷಕರಾಗಿ ಸಲ್ಲಿಸಿದ್ದ ಸೇವೆ 
ದಿನಾಂಕ:12.12.1994 ರಿಂದ 19.4.2006 ರವರೆಗೆ ಸೇವಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 
ನಿಯಮ 224(ಎ) ರೀತ್ಯ ಪ್ರಸ್ತುತ ಹುದ್ದೆಯ ತಹಶೀಲ್ದಾರ್‌ ಹುದ್ದೆಯ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯೆಂದು 
ಪರಿಗಣಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ:ಆರ್‌ ಡಿ 275 ಎಎಸ್‌ ಡಿ 2006, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌ 2009 

ಮೇಲೆ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ಶ್ರೀ ಟಿ. ಜವರೇಗೌಡ, ತಹಶೀಲ್ದಾರ್‌, ಕೆ.ಆರ್‌.ನಗರ 
ತಾಲ್ಲೂಕು, ಮೈಸೂರು ಜಿಲ್ಲೆ ಇವರು ಕಂದಾಯ ಇಲಾಖೆಯ ಸೇವೆಗೆ ಸೇರುವ ಪೂರ್ವದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸಹ 
ಶಿಕ್ಷಕರಾಗಿ ದಿನಾಂಕ:12.12.1994 ರಿಂದ 19.4.2006ರವರೆಗೆ ಸಲ್ಲಿಸಲಾಗಿರುವ ಸೇವೆಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿ ನಿಯಮ 224(ಎ) ರೀತ್ಯ ಅವರ ಪ್ರಸ್ತುತ ತಹಶೀಲ್ದಾರ್‌ ಹುದ್ದೆಯ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ 
ಸೇವೆಯೆಂದು ಪರಿಗಣಿಸಿ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ (ವೆಚ್ಚ?) ರವರ ಟಿಪ್ಪಣಿ ಸಂ:೮ಇ 1683 ವೆಚ್ಚ-7/2008, 
ದಿನಾಂಕ:5.3.2009ರ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1101 ಬಿ.ವಿ. ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3), 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೧೯೯ 





ವಿಷಯ : ಶೀ ಸಿದ್ಧಪ್ಪ ಹುಲ್ಲೋಳಿ ತಹಶೀಲ್ದಾರ್‌, ಗ್ರೇಡ್‌-2 ಪ್ರಸ್ತುತ ತಹಶೀಲ್ದಾರ್‌, ಜಮಖಂಡಿ ತಾಲ್ಲೂಕು, 
ಬಾಗಲಕೋಟೆ ಜಿಲ್ಲೆ ಇವರ ಹಿ೦ದಿನ ಸೇವೆಯನ್ನು ಪರಿಗಣಿಸುವ ಕುರಿತು. 
ಓದಲಾಗಿದೆ : ಶ್ರೀ ಸಿದ್ಧಪ್ಪ ಹುಲ್ಲೋಳಿ, ತಹಶೀಲ್ದಾರ್‌ ಇವರ ಮನವಿ ದಿನಾಂಕ:19.12.2006. 


ಸಿದ್ದಪ್ಪ ಹುಲ್ಲೋಳಿ, ತಹಶೀಲ್ದಾರ್‌, ಇವರು ಮೇಲೆ ಓದಲಾದ ದಿನಾಂಕ:19.12.2006ರಲ್ಲಿ ಸರ್ಕಾರಕ್ಕೆ 
ಸಲ್ಲಿಸಿ, ಸದರಿಯವರು ಹಿಂದೆ ಸರ್ಕಾರಿ ಪ್ರೌಢಶಾಲೆ, ಹರವಾಳ, ಜೀವರ್ಗಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ ಇಲ್ಲಿ 
ದಿನಾಂಕ:10.1.2004 ರಿಂದ ದಿನಾಂಕ:27.6.2006ರವರೆಗೆ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವುದರಿಂದ ಇವರ ಹಿಂದಿನ 
ಸೇವೆಯನ್ನು ನಿವೃತ್ತಿ ವೇತನದ ಸೌಲಭ್ಯಕ್ಕಾಗಿ ಪರಿಗಣಿಸುವಂತೆ ಕೋರಿರುತ್ತಾರೆ. 

ಸದರಿ ಮನವಿಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಶ್ರೀಯುತರ ಸೇವಾ ಪುಸ್ತಕದಲ್ಲಿ ದಾಖಲಿಸಿರುವಂತೆ 
ಶಿಕ್ಷಣ ಇಲಾಖೆಯಲ್ಲಿ ಸಹ ಶಿಕ್ಷಕರಾಗಿ ಸಲ್ಲಿಸಿದ್ದ ದಿನಾ೦ಕ:10.1.2004 ರಿಂದ 27.6.2006ರ ವರೆಗಿನ ಅವಧಿಯನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿ ನಿಯಮ 224-ಎ ರೀತ್ಯ ಪ್ರಸ್ತುತ ಹುದ್ದೆಯ ನಿವೃತ್ತ ವೇತನಕ್ಕೆ ಅರ್ಹತಾದಾಯಕ 
ಸೇವೆಯೆಂದು ಪರಿಗಣಿಸಲು ನಿರ್ಧರಿಸಿದೆ. ಆದುದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂ:ಆರ್‌ಡಿ 42 ಎಎಸ್‌ಡಿ 2007, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌ 2009 

ಮೇಲೆ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ಶ್ರೀ ಸಿದ್ದಪ್ಪ ಹುಲ್ಲೋಳಿ, ತಹಶೀಲ್ದಾರ್‌, ಪ್ರಸ್ತುತ 
ತಹಶೀಲ್ದಾರ್‌, ಜಮಖಂಡಿ ತಾಲ್ಲೂಕು ಬಾಗಲಕೋಟೆ ಜಿಲ್ಲೆ ಇವರು ತಹಶೀಲ್ದಾರ್‌ ಗುಂಪು-ಬಿ ಹುದ್ದೆಗೆ ಸೇರುವ 
ಪೂರ್ವದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸಹ ಶಿಕ್ಷಕರಾಗಿ ದಿನಾ೦ಕ:10.1.2004 ರಿ೦ದ ದಿನಾ೦ಕ: 27.6.2006ರವರೆಗೆ ಸಲ್ಲಿಸಲಾಗಿದ್ದ 
ಸೇವೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 224(ಎ) ರೀತ್ಯ ಅವರ ಪ್ರಸ್ತುತ ಹುದ್ದೆಯ ನಿವೃತ್ತಿ 
ವೇತನಕ್ಕೆ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸಿ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ (ವೆಚ್ಚ-7) ರವರ ಟಿಪ್ಪಣಿ ಸಂ:ಆಇ 16 ವೆಚ್ಚ-7/2008, ದಿನಾ೦ಕ:13.2.2008ರ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ.ಆರ್‌. 1102 ಬಿ.ವಿ. ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3), 


ವಿಷಯ : ಬೆ೦ಗಳೂರು ನಗರ ಜಿಲ್ಲೆಯ 9 ಉಪ ನೋಂದಣಿ ಕಛೇರಿಗಳಿಗೆ ಲೀಸ್‌ ಲೈನ್‌ ಸಂಪರ್ಕ ಒದಗಿಸುವ 
ಬಗ್ಗೆ. 
ಓದಲಾಗಿದೆ : ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರವರ ಪತ್ರ ಸಂಖ್ಯೆ: €ಂmp 
18:2004-05, ದಿನಾ೦ಕ:30.9.2008/01.10.2008. 
ಪ್ರಸ್ತಾವನೆ: 
ಮೇಲೆ ಓದಲಾದ ದಿನಾಂಕ: 30.9.2008/1.10.2008ರ ಪತ್ರದಲ್ಲಿ ನೋಂದಣಿ ಮಹಾಪರಿವೀಕ್ಷಕರು ಹಾಗೂ 
ಮುದ್ರಾಂಕಗಳ ಆಯುಕ್ತರವರು ಬೆ೦ಗಳೂರು ನಗರ ಜಿಲ್ಲೆಯ 6 ಉಪ ನೋಂದಣಿ ಕಛೇರಿಗಳನ್ನು ವಿಭಜಿಸಿ ಹೊಸದಾಗಿ 9 
ಉಪ ನೋಂದಣಿ ಕಛೇರಿಗಳನ್ನು ಅಂದರೆ 1) ಮಲ್ಲೇಶ್ವರಂ, 2) ಗಂಗಾನಗರ, 3) ಶಾಂತಿನಗರ, 4) ಬಿ.ಟಿ.ಎಂ. ಲೇಔಟ್‌, 5) 
ಚಾಮರಾಜಪೇಟೆ 6)ಯಶವಂತಪುರ, 7)ವಿಜಯನಗರ, 8)ಇಂದಿರಾನಗರ ಹಾಗೂ 9) ಹಲಸೂರು ಉಪ ನೋಂದಣಿ 
ಕಛೇರಿಗಳನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 46 ಮುನೋಸ 2007, ದಿನಾ೦ಕ:11.1.2008ರಲ್ಲಿ ಸೃಜಿಸಲಾಗಿದೆ. 
ಉಪ ನೋಂದಣಿ ಕಛೇರಿಗಳಿಂದ XML ಜೆ-ಫಾರ್ಮಗಳನ್ನು ಆಯಾ ಜಿಲ್ಲಾ ನೋಂದಣಿ ಕಛೇರಿಗಳ ಮೂಲಕ 
ಎಸ್‌ಡಿಸಿಗೆ ರವಾನಿಸಲು ಹಾಗೂ ಬಿಡಿಎ ಉಪ ನೋಂದಣಿ ಕಛೇರಿಯಿಂದ ಕಳುಹಿಸಲ್ಪಡುವ ಮೆಮೊರ್ಯಾಂಡಮ್‌ಗಳನ್ನು 
ಸ್ವೀಕರಿಸಲು ಸದರಿ ಉಪ ನೋಂದಣಿ ಕಛೇರಿಗಳಿಗೆ ಸಂಪರ್ಕ ಜಾಲ ಸ್ಥಾಪಿಸುವುದು ಅತ್ಯವಶ್ಯವಿರುತ್ತದೆ. ಈಗಾಗಲೇ 
ಬೆ೦ಗಳೂರಿನ 39 ಉಪ ನೋಂದಣಿ/ಜಿಲ್ಲಾ ನೋಂದಣಿ ಕಛೇರಿಗಳಿಗೆ ಲೀಸ್‌ಲೈನ್‌ ಸಂಪರ್ಕ ಹಾಗೂ ಸೇವೆಯನ್ನು ಬಿಎಸ್‌ 
ಎನ್‌ ಎಲ್‌ರವರಿಂದ ಪಡೆದುಕೊಳ್ಳಲಾಗಿದೆ. ಒಂದೇ ಗುಣಮಟ್ಟದ ಸೇವೆ ಪಡೆಯಲು ಹಾಗೂ ಅದೇ ತಾಂತ್ರಿಕತೆಯ ಸಂಪರ್ಕ 
ಪಡೆಯುವುದಕ್ಕಾಗಿ ಈ 9 ಉಪ ನೋಂದಣಿ ಕಛೇರಿಗಳಿಗೆ ಲೀಸ್‌ಲೈನ್‌ ಸಂಪರ್ಕವನ್ನು ಬಿಎಸ್‌ಎನ್‌ಎಲ್‌ ರವರಿಂದ 
ಪಡೆಯುವುದು ಅತ್ಯವಶ್ಯವಿರುತ್ತದೆ. ಈ ರೀತಿಯಾಗಿ ಬಿಎಸ್‌ಎನ್‌ಎಲ್‌ ಇವರಿಂದಲೇ ಸೇವೆಯನ್ನು ಪಡೆಯಲು ತೀರ್ಮಾನಿಸಿದ 
ಸಂದರ್ಭದಲ್ಲಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ರ ಕಲಂ (4)ರಲ್ಲಿ ಟೆಂಡರ್‌ 
ಪ್ರಕ್ರಿಯೆಯಿಂದ ವಿನಾಯಿತಿ ಇರುತ್ತದೆ. 


೨೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


ಸದರಿ ಲೀಸ್‌ಲೈನ್‌ ಸಂಪರ್ಕ ಹಾಗೂ ಸೇವೆಯ ಚಾಲ್ತಿಯಲ್ಲಿರುವ ಇ-ಆಡಳಿತ ಯೋಜನೆಯ ಒಂದು 
ಭಾಗವಾಗಿರುವುದರಿಂದ ಸರ್ಕಾರಿ ಸುತ್ತೋಲೆ ಸಂಖ್ಯೆಡಿಪಿಎಆರ್‌ 39 ಇಜಿವಿ 2004, ದಿನಾಂಕ:13.6.2005 ರನ್ವಯ 
Empowered Committee ಯಿಂದ ಅನುಮತಿ ಪಡೆಯುವ ಅವಶ್ಯಕತೆ ಇರುವುದಿಲ್ಲ ಸದರಿ ಲೀಸ್‌ಲೈನ್‌ ವೆಚ್ಚ, ನೆಟ್‌ವರ್ಕ್‌ 
ಕಾಂಪೋನೆಂಟ್‌ ವೆಚ್ಚ ಮತ್ತು ಬಿಎಸ್‌ಎನ್‌ಎಲ್‌ ಪ್ರಾಜೆಕ್ಟ್‌ ಮ್ಯಾನೇಜ್‌ ಮೆಂಟ್‌ ವೆಚ್ಚಗಳ ಕುರಿತಂತೆ ಮೆ:ಬಿಎಸ್‌ಎನ್‌ಎಲ್‌ 
ರವರು ಒಟ್ಟು ರೂ. 7,22,668/- ಗಳ ದರ ನೀಡಿರುತ್ತಾರೆ. ಈ ಹಿಂದೆ ಇದೇ ದರಗಳನ್ವಯ 23 ಉಪ ನೋಂದಣಿ 
ಕಛೇರಿಗಳಿಗೆ ಹೊಸದಾಗಿ ಲೀಸ್‌ ಲೈನ್‌ ಸಂಪರ್ಕ ಒದಗಿಸುವ ಸಂಬಂಧ ಸರ್ಕಾರದ ಅಧಿಸೂಚನೆ ಸಂಖ್ಯೆಕಂಇ 46 
ಮುನೋಸ 2007, ದಿನಾಂಕ:11.1.2008 ರಲ್ಲಿ ಆದೇಶ ನೀಡಲಾಗಿದ್ದು, ಅದರಂತೆ ಹೊಸದಾಗಿ ಸೃಜಿಸಲಾಗಿರುವ 9 ಉಪ 
ನೋಂದಣಿ ಕಛೇರಿಗಳಿಗೆ 64 ಕೆಬಿಪಿಎಸ್‌ ಲೀಸ್‌ ಲೈನ್‌ ಸಂಪರ್ಕ ಜಾಲ ಸ್ಥಾಪಿಸಲು ಅನುಮತಿ ನೀಡಲು ಹಾಗೂ ಈ 
ಸಂಬಂಧ ಒಟ್ಟು 7,22,668/- ರೂ.ಗಳ ವೆಚ್ಚವನ್ನು ಮೆ:ಬಿಎಸ್‌ಎನ್‌ಎಲ್‌ ರವರಿಗೆ ಪಾವತಿಸಲು ಆಡಳಿತಾತ್ಮಕ ಹಾಗೂ 
ಆರ್ಥಿಕ ಮಂಜೂರಾತಿ ನೀಡುವಂತೆ ಹಾಗೂ ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2030-03-001-2-04 Charges of Supply 
of Registered Documents-051-General Expenses ನಲ್ಲಿ ಭರಿಸಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಕಂಅ 332 ಮುನೋಮು 2008, ಬೆಂಗಳೂರು, ದಿನಾಂಕ:26ನೇ ಮಾರ್ಚ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಹೊಸದಾಗಿ 
ಸೃಜಿಸಲಾಗಿರುವ 9 ಉಪ ನೋಂದಣಿ ಕಛೇರಿಗಳಿಗೆ 64 ಕೆಬಿಪಿಎಸ್‌ ಲೀಸ್‌ಲೈನ್‌ ಸಂಪರ್ಕ ಜಾಲವನ್ನು ಸ್ಥಾಪಿಸಲು 
ಆಡಳಿತಾತ್ಮಕ ಅನುಮತಿ ನೀಡಲಾಗಿದೆ. 

ಸದರಿ ಯೋಜನೆಗೆ ತಗಲುವ ವೆಚ್ಚ ಒಟ್ಟು ರೂ. 7,22,668/-(ಏಳು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರು ನೂರ 
ಅರವತ್ತೆಂಟು ರೂಪಾಯಿಗಳು ಮಾತ್ರ) ಗಳನ್ನು ಮೆ:ಬಿಎಸ್‌ಎನ್‌ಎಲ್‌ ರವರಿಗೆ ಪಾವತಿಸಲು ಆರ್ಥಿಕ ಮಂಜೂರಾತಿ 
ನೀಡಲಾಗಿದೆ. 

ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2030-03-001-2-04 Charges of Supply of Registered Documents-051- 
General Expenses ನಲ್ಲಿ ಭರಿಸುವುದು 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ ಡಿ 1 ಟಿಎಫ್‌ಪಿ 1996, ದಿನಾಂಕ:10.7.1996ರಲ್ಲಿ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಲಾಗಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1103 ಟಿ.ಕೆ. ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ), 


ವಿಷಯ : ಬಸವನಗುಡಿ ಉಪ ನೋಂದಣಿ ಕಛೇರಿ ಕಾರ್ಯ ನಿರ್ವಹಿಸಲು ಖಾಸಗಿ ಕಟ್ಟಡದ ಬಾಡಿಗೆಯನ್ನು 
ನಿಗಧಿಪಡಿಸುವ ಕುರಿತು. 
ಓದಲಾಗಿದೆ : ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರವರ ಪತ್ರ ಸಂಖ್ಯೆ:ಬಿಎಲ್‌ ಡಿ 
38/2007-08, ದಿನಾ೦ಕ:27.9.2008/1.10.2008. 





ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ: 27.9.2008/.10.2008ರ ಪತ್ರದಲ್ಲಿ ನೋಂದಣಿ ಮಹಾಪರಿವೀಕ್ಷಕರು ಹಾಗೂ 
ಮುದ್ರಾಂಕಗಳ ಆಯುಕ್ತರವರು ಸರ್ಕಾರವು ಅಧಿಕ ಕೆಲಸದ ಒತ್ತಡವಿರುವ ಉಪ ನೋಂದಣಿ ಕಛೇರಿಗಳನ್ನು ವಿಭಜಿಸಿದ್ದು, 
ಬಸವನಗುಡಿ ಕಛೇರಿಯನ್ನು ವಿಭಜಿಸಿ, ಚಾಮರಾಜಪೇಟೆ ಮತ್ತು ಬಸವನಗುಡಿ ಎಂದು ಎರಡು ಕಛೇರಿಗಳನ್ನು ಮಾಡಿದ್ದು, 
ವಿಭಜಿಸುವ ಪೂರ್ವದಲ್ಲಿ ಬಸವನಗುಡಿ ಕಛೇರಿಯು ಚಾಮರಾಜಪೇಟೆಯಲ್ಲಿರುವುದರಿ೦ದ, ವಿಭಜನೆಯ ನಂತರ ಕಛೇರಿಯು 
ಚಾಮರಾಜಪೇಟೆ ಕಛೇರಿಯಾಗಿರುತ್ತದೆ ಹಾಗೂ ಬಸವನಗುಡಿ ಕಛೇರಿಯನ್ನು ಹೊಸದಾಗಿ ಪ್ರಾರಂಭಿಸಬೇಕಾಯಿತು. ಈ 
ಸಂಬಂಧ ಬಸವನಗುಡಿ ಉಪ ನೋಂದಣಿ ಕಛೇರಿ ಕಾರ್ಯನಿರ್ವಹಿಸಲು ಶ್ರೀ ಧೀರೇಂದ್ರ ಎಸ್‌.ಎ. ಇವರ ಒಡೆತನಕ್ಕೆ ಸೇರಿದ 
ನಂ. (41) 52, 2ನೇ ಅಡ್ಡರಸ್ತೆ ಎನ್‌.ಆರ್‌. ಕಾಲೋನಿ, ಬಸವನಗುಡಿ, ಬೆಂಗಳೂರು-19 ಇಲ್ಲಿನ ಖಾಸಗಿ ಕಟ್ಟಡವು ಕಛೇರಿ 
ಕಾರ್ಯನಿರ್ವಹಿಸಲು ಸೂಕ್ತವಾಗಿರುವುದಾಗಿ ಜಿಲ್ಲಾ ನೋಂದಣಾಧಿಕಾರಿಗಳು, ಬಸವನಗುಡಿ ನೋಂದಣಿ ಜಿಲ್ಲೆ ಇವರು 
ಶಿಫಾರಸ್ಸು ಮಾಡಿದ್ದು, ಸದರಿ ಕಛೇರಿಯನ್ನು ದಿನಾಂಕ:1.3.2008 ರಿಂದ ಸ್ವಾಧೀನಕ್ಕೆ ಪಡೆದು ಕಛೇರಿ ಕಾರ್ಯಗಳಿಗೆ 
ಉಪಯೋಗಿಸಲಾಗಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೦೧ 


ಸದರಿ ಕಛೇರಿಗೆ ಸಂಬಂಧಿಸಿದಂತೆ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಇವರು 
ಚ.ಅಡಿಗೆ ರೂ. 11.76/-ರಂತೆ 1955.76 ಚ.ಅಡಿಗಳಿಗೆ ರೂ. 23,000/-ಬಾಡಿಗೆ ನಿಗಧಿಪಡಿಸಿ, ಬಾಡಿಗೆ ದೃಢೀಕರಣ ಪತ್ರ 
ನೀಡಿರುತ್ತಾರೆ. ಆದರೆ ಸದರಿ ಕಟ್ಟಡದ ಮಾಲೀಕರು ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಇವರು 
ನಿಗಧಿಪಡಿಸಿರುವ ಬಾಡಿಗೆ ತುಂಬಾ ಕಡಿಮೆ ಇರುವುದೆಂದು ಅದನ್ನು ಪರಿಷ್ಕರಿಸಲು ಕೋರಿರುವ ಹಿನ್ನೆಲೆಯಲ್ಲಿ ಉಪ 
ನೋಂದಣಾಧಿಕಾರಿಗಳು ಲೋಕೋಪಯೋಗಿ ಇಲಾಖೆ ಇವರಿಗೆ ಪರಿಷ್ಕೃತ ಬಾಡಿಗೆ ನಿರ್ಧರಿಸುವಂತೆ ಕೋರಿದ್ದು, ಅದರಂತೆ 
ಲೋಕೋಪಯೋಗಿ ಇಲಾಖೆಯವರು ಪ್ರತಿ ತಿ೦ಗಳ ಬಾಡಿಗೆ ರೂ. 24,450/- ಗಳಾಗುತ್ತದೆಂದು ದೃಢೀಕರಣ ನೀಡಿರುತ್ತಾರೆ. 
ಆದ್ದರಿಂದ ದಿನಾಂಕ:1.3.2008 ರಿ೦ದ ಜಾರಿಗೆ ಬರುವಂತೆ ಸದರಿ ಕಟ್ಟಡಕ್ಕೆ ಮಾಸಿಕ ರೂ. 24,450/- ಬಾಡಿಗೆ ನಿಗಧಿಪಡಿಸಿ 
ಹಾಗೂ ಸದರಿ ವೆಚ್ಚವನ್ನು 2008-09ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 2030-03-001-071ರಲ್ಲಿ ಈಗಾಗಲೇ ಇತರೆ 
ಕಟ್ಟಡಗಳಿಗೆ ಭರಿಸುವ ರೀತ್ಯಾ ವೆಚ್ಚ ಭರಿಸಬೇಕಾಗಿದ್ದು, ಅದರಂತೆ ಸೂಕ್ತ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 

ಮೇಲಿನ ವಿವರಗಳ ಹಿನ್ನೆಲೆಯಲ್ಲಿ, ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಕಂಅ 340 ಮುನೋಮು 2008, ಬೆಂಗಳೂರು, ದಿನಾಂಕ:24ನೇ ಮಾರ್ಚ್‌ 2009 

ಬಸವನಗುಡಿ ಉಪ ನೋಂದಣಿ ಕಛೇರಿಯ ಕಾರ್ಯವನ್ನು ನಡೆಸಲು ಶ್ರೀ ಧೀರೇಂದ್ರ ಎಸ್‌.ಎ. ಬಸವನಗುಡಿ ಇವರ 
ಖಾಸಗಿ ಒಡೆತನದ ನಂ. (41) 52, 2ನೇ ಅಡ್ಡರಸ್ತೆ, ಎನ್‌.ಆರ್‌. ಕಾಲೋನಿ, ಬಸವನಗುಡಿ ಬೆಂಗಳೂರು-19 ಇಲ್ಲಿನ ಕಟ್ಟಡದ 
ಒಟ್ಟು 1955. 76ಚದರ ಅಡಿಯ ವಿಸ್ತೀರ್ಣದ ಕಟ್ಟಡಕ್ಕೆ ಲೋಕೋಪಯೋಗಿ ಇಲಾಖೆಯು ನಿಗಧಿಪಡಿಸಿರುವಂತೆ ಮಾಸಿಕ 
ಬಾಡಿಗೆ ರೂ. 24,450/- ಗಳನ್ನು (ಇಪ್ಪತ್ನಾಲ್ಕು ಸಾವಿರದ ನಾನೂರಾ ಐವತ್ತು ರೂಪಾಯಿಗಳು ಮಾತ್ರ) ನೀಡಲು ಸರ್ಕಾರವು 
ಅನುಮತಿ ನೀಡಿದೆ. 

ಈ ವೆಚ್ಚವನ್ನು "ಲೆಕ್ಕ ಶೀರ್ಷಿಕೆ 2030-03-001-071' ರಲ್ಲಿ ಭರಿಸಲು ಅನುಮತಿ ನೀಡಲಾಗಿದೆ. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆಕಂಇ 12992 ಐಎಫ್‌ಎ 09. 
ದಿನಾಂಕ:16.3.2009ರಲ್ಲಿ ನೀಡಿರುವ ಸಹಮತಿ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 1996 
ದಿನಾಂಕ:10.7.1996 ರನ್ವಯ ಆರ್ಥಿಕ ಇಲಾಖೆಯ ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1104 ಟಿ.ಕೆ. ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ), 
ENERGY SECRETARIAT 
CORRIGENDUM 
No EN 391 NCE 2008, Bangalore, Dated:31° March, 2009 
Sub: Sanction of interest free loans to ESCOMs towards purchase of power including Co- 





generation and Bio-mass units-Reg. 
Ref: G.0.No. EN 391 NCE 2008 dated:11" March 2009, 
The first para of the order portion in G.0.No. EN 391 NCE 2008 dated 11" March 2009 shall be 
substituted by the following: 

“In the circumstances explained above, Government is pleased to release an amount of Rs 
.150 crores (Rupees One hundred fifty crores only) as interest free loan to the Karnataka 
Power Transmission Corporation Limited (KPTCL) towards purchase of power including Co- 
generation & Bio-mass units by Electricity Supply Companies (Escoms)under the head of 

account '6801-00-800-1-01-294 Loans (Non —plan)”. 
By order and in the name of the Governor of Karnataka 

S.J. SAMPATH KUMAR 


P.R. 1426 Under Secretary to Government 
Energy Department 


೨೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 

ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ವಿಷಯ : ವನ್ಯ ಜೀವಿ ಪಶುವೈದ್ಯ ಔಷಧಿ ಘಟಕ ಸ್ಥಾಪಿಸುವ ಬಗ್ಗೆ. 
ಓದಲಾಗಿದೆ: 1 ಕುಲಪತಿಗಳು, ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ 
ವಿಶ್ವವಿದ್ಯಾಲಯ ಬೀದರ ಇವರ ಪತ್ರ ಸಂಖ್ಯೆ VC/KVAFSU/IWVM2007 
ದಿನಾ೦ಕ:2.3.2007. 

2. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು (ವನ್ಯಜೀವಿ) ಇವರ ಪತ್ರ ಸಂಖ್ಯೆ 

ಬಿ/ಡಬ್ಲ್ಯೂಎಲ್‌/ಸಿಆರ್‌-58/2008-09 ದಿನಾಂಕ:5.1.2009. 





ಪ್ರಸ್ತಾವನೆ: 
ಮೇಲೆ (ರಲ್ಲಿ ಓದಲಾದ ಪತ್ರದಲ್ಲಿ ಕುಲಪತಿಗಳು ಕರ್ನಾಟಕ ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ 
ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ ಇವರು ಪ್ರಧಾನ ಕಾರ್ಯದರ್ಶಿಗಳು, ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 
ಇವರಿಗೆ ಬರೆದ ಪತ್ರದಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲ್ಲೂಕಿನ ಚಕ್ರನಗರದಲ್ಲಿ ವನ್ಯಜೀವಿ ಪಶುವೈದ್ಯ ಔಷಧಿ ಘಟಕ 
ಸ್ಥಾಪಿಸಲು ಯೋಜನಾ ವರದಿ ಸಿದ್ದಪಡಿಸಿ ಪ್ರಸ್ತಾವನೆ ಸಲ್ಲಿಸಿದ್ದರ ಮೇರೆಗೆ ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಪ್ರಧಾನ 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ವನ್ಯಜೀವಿ), ಇವರು ಪ್ರಸ್ತಾವನೆ ಕುರಿತಂತೆ ಪರಿಶೀಲಿಸಲು ಈ ಕೆಳಗಿನಂತೆ ಒಂದು 
ಸಮಿತಿಯನ್ನು ರಚಿಸಲು ಕೋರಿರುತ್ತಾರೆ. 
ಸರ್ಕಾರದ ಕಾರ್ಯದರ್ಶಿಗಳು (ಅರ್ವ) 
ನಿರ್ದೇಶಕರು ಪಶು ಸಂಗೋಪನಾ ಇಲಾಖೆ 
ನಿರ್ದೇಶಕರು ಮೀನುಗಾರಿಕೆ ಇಲಾಖೆ 
ನಿರ್ದೇಶಕರು ಪಶು ವೈದ್ಯ ನಿರ್ದೇಶನಾಲಯ ಹಾಗೂ ಭಾರತೀಯ 
ಪಶುವೈದ್ಯ ಸಂಶೋಧಾನಾ ಸಂಸ್ಥೆ 
5 [ಮುಖ್ಯ ಅರಣ್ವ ಸಂರಕ್ಷಣಾಧಿಕಾರಿ (ವನ್ಯಜೀವಿ) ಸದಸ್ಯ ಕಾರ್ಯದರ್ಶಿ 
ಆದ್ದರಿಂದ ಈ ಕೆಳಗಿನಂತೆ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ:ಅಪಜೀ 133 ಎಫ್‌ಡಬ್ಲೂ ನಲ್‌ 2007, ಬೆಂಗಳೂರು, ದಿನಾಂಕ:1ನೇ ಏಪ್ರಿಲ್‌ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲ್ಲೂಕಿನ ಚಕ್ರನಗರ ಎಂಬಲ್ಲಿ ವನ್ಯಜೀವಿ 
ಪಶುವೈದ್ಯ ಔಷಧಿ ಘಟಕ ಸ್ಥಾಪಿಸುವ ಬಗ್ಗೆ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ 
ವಿಶ್ವವಿದ್ಯಾಲಯದ ಕುಲಪತಿಯವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಲು ಈ ಕೆಳಕಂಡಂತೆ ಸಮಿತಿಯನ್ನು 
ರಚಿಸಲಾಗಿದೆ: 
1 |ಸರ್ಕಾರದ ಕಾರ್ಯದರ್ಶಿಗಳು (ಅರಣ್ಯ) 
ನಿರ್ದೇಶಕರು ಪಶು ಸಂಗೋಪನಾ ಇಲಾಖೆ 
ನಿರ್ದೇಶಕರು ಮೀನುಗಾರಿಕೆ ಇಲಾಖೆ 
ನಿರ್ದೇಶಕರು ಪಶು ವೈದ್ಯ ನಿರ್ದೇಶನಾಲಯ ಹಾಗೂ ಭಾರತೀಯ 
ಪಶುವೈದ್ಯ ಸಂಶೋಧಾನಾ ಸಂಸ್ಥೆ 
5 [ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ವನ್ಯಜೀವಿ) ಸದಸ್ಯ ಕಾರ್ಯದರ್ಶಿ 
ಸದರಿ ಸಮಿತಿಯು ಪ್ರಸ್ತಾವನೆಯನ್ನು ಪರಿಶೀಲಿಸಿ ಮೂರು ತಿಂಗಳೊಳಗಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1109 ಎಸ್‌.ಪಿ. ಪಾಟೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಕಾರ್ಮಿಕ ಸಚಿವಾಲಯ 
ವಿಷಯ : ಶ್ರೀ ಎಸ್‌.ಸಿ. ರಾಮಚಂದ್ರ, ಕಾರ್ಮಿಕ ಅಧಿಕಾರಿ, ಇವರು ಕಡ್ಡಾಯ ನಿರೀಕ್ಷಣೆಯಲ್ಲಿದ್ದ ಕಾರಣ 
1); 





(6 
ತ್ತಿ 
dL 


22/2 
[30 

ext bet bo Be 

೯1681616 





[3 








|p| ಬ | 
a 























(6 
ತ್ರಿ 
dL 


24 | ೬ | 2 
ತ್ತಿ 

ಆ bal LoL Pe 

82691616 





[30 








+» |W 
a 




















ಡು 


ದಿನಾ೦ಕ:5.9.2007ರಿಂದ 2.10.2007ರ ವರೆಗಿನ ಅವಧಿಯನ್ನು ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು 
ಪರಿಗಣಿಸುವ ಬಗ್ಗೆ- ಸರ್ಕಾರದ ಮಂಜೂರಾತಿ ಆದೇಶ. 
ಓದಲಾಗಿದೆ : 


1 ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಕಾಇ 109 ಎಲ್‌ಇಟಿ 2007, ದಿನಾಂಕ:30.8.2007. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ;ಕಾಇ 246 ಎಲ್‌ಇಟಿ 2007, ದಿನಾಂಕ:4.9.2007. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೦೩ 


3 ಕಾರ್ಮಿಕ ಆಯುಕ್ತರು, ಬೆಂಗಳೂರು ಇವರ ಪತ್ರ ಸಂಖ್ಯೆಜಿಜಡ್‌ಟಿ/ಸಿಆರ್‌-87/2007-08, 
ದಿನಾಂಕ:4.12.2007. 





ಪ್ರಸ್ತಾವನೆ: 
ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆ ದಿನಾಂಕ:30.8.2007ರಲ್ಲಿ ಮಂಗಳೂರಿನಲ್ಲಿ ಕಾರ್ಮಿಕ 
ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಶ್ರೀ ಎಸ್‌.ಸಿ. ರಾಮಚಂದ್ರ ಇವರನ್ನು ದಾವಣಗೆರೆಗೆ ವರ್ಗಾವಣೆ ಮಾಡಲಾಗಿದೆ. 


ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆ ದಿನಾಂಕ:4.9.2007ರಲ್ಲಿ ಶ್ರೀ ಎಸ್‌. ವಿಜಯ ಕುಮಾರ್‌, 
ಕಾರ್ಮಿಕ ಅಧಿಕಾರಿ, ಶಿವಮೊಗ್ಗ ಇವರನ್ನು ದಾವಣಗೆರೆಗೆ ಮತ್ತು ಶ್ರೀ ಎಸ್‌.ಸಿ. ರಾಮಚಂದ್ರ ಇವರನ್ನು ಶ್ರೀ ಎಸ್‌. 
ವಿಜಯಕುಮಾರ್‌, ಕಾರ್ಮಿಕ ಅಧಿಕಾರಿ, ಶಿವಮೊಗ್ಗ ಇವರ ಜಾಗಕ್ಕೆ ವರ್ಗಾವಣೆ ಮಾಡಿ ಆದೇಶಿಸಿದೆ. 
ಸದರಿ ಅಧಿಸೂಚನೆಯ ಎರುದ್ಧ ಶ್ರೀ ಎಸ್‌.ಸಿ. ರಾಮಚಂದ್ರ ಇವರು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ 
ಅರ್ಜಿ ಸಂಖ್ಯೆ:4239/2007ನ್ನು ಸಲ್ಲಿಸಿದ್ದು, ನ್ಯಾಯ ಮಂಡಳಿಯ ದಿನಾಂಕ:7.9.2007ರ ಆದೇಶದ ಅನುಸಾರವಾಗಿ 
ಅರ್ಜಿದಾರರು ದಿನಾಂಕ:11.9.2007ರಂದು ಇಲಾಖಾ ವೃಂದ ನಿರ್ವಹಣಾ ಪ್ರಾಧಿಕಾರದ ಮುಂದೆ ಅರ್ಜಿ ಸಲ್ಲಿಸಿರುತ್ತಾರೆ. 
ದಿನಾಂಕ:22.9.2007ರಂದು ನಡೆದ ಇಲಾಖಾ ವೃಂದ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ವಿಷಯವನ್ನು ಕೂಲಂಕಷವಾಗಿ 
ಪರಿಶೀಲಿಸಿ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ತಡೆಯಾಜ್ಞೆ ಇರುವುದರಿಂದ, ಶ್ರೀ ಎಸ್‌.ಸಿ. ರಾಮಚಂದ್ರರವರನ್ನು 
ದಾವಣಗೆರೆಯಲ್ಲೇ ಹಾಗೂ ಶ್ರೀ ಎಸ್‌. ವಿಜಯಕುಮಾರ್‌ ರವರನ್ನು ಶಿವಮೊಗ್ಗದಲ್ಲೇ ಮುಂದುವರೆಸಬೇಕಾಗುತ್ತದೆ. ಆದರೆ, 
ದಾವಣಗೆರೆಯ ಜಿಲ್ಲಾಧಿಕಾರಿಯವರು, ಶ್ರೀ ಎಸ್‌. ವಿಜಯಕುಮಾರ್‌ ರವರನ್ನು ಮಹಾನಗರ ಪಾಲಿಕೆಯ ಚುನಾವಣಾ 
ಕಾರ್ಯಕ್ಕೆ ನಿಯೋಜಿಸಿರುವುದರಿಂದ ಅವರನ್ನು ಶಿವಮೊಗ್ಗಕ್ಕೆ ಹಿಂತಿರುಗಿ ಕಳುಹಿಸುವ ಬಗ್ಗೆ ರಾಜ್ಯ ಚುನಾವಣಾ ಆಯೋಗದ 
ಮುಖ್ಯ ಚುನಾವಣಾ ಆಯುಕ್ತರನ್ನು ದಿನಾಂಕ:12.9.2007 ರಂದು ಸ್ಪಷ್ಟೀಕರಣ ಕೇಳಲಾಯಿತು ಹಾಗೂ ಅವರು ನೀಡಿದ 
ಸ್ಪಷ್ಟೀಕರಣದ ಅನ್ವಯ, ಶ್ರೀ ಎಸ್‌.ಸಿ. ರಾಮಚಂದರವರು ದಿನಾಂಕ:1.10.2007ರ ನಂತರ ದಾವಣಗೆರೆಯ ಕಾರ್ಮಿಕ ಅಧಿಕಾರಿ 
ಕರ್ತವ್ಯವನ್ನು ವಹಿಸಿಕೊಳ್ಳುವಂತೆ ಹಾಗೂ ಶ್ರೀ ಎಸ್‌. ವಿಜಯಕುಮಾರ್‌ ರವರು ದಿನಾಂಕ:1.10.2007ರ ನ೦ತರ ಶಿವಮೊಗ್ಗಕ್ಕೆ 
ಹಿಂತೆರಳಲು ಕಾರ್ಮಿಕ ಆಯುಕ್ತರು ತಮ್ಮ ಕಛೇರಿಯ ದಿನಾಂಕ:18.9.2007ರ ಹಿಂಬರಹದಲ್ಲಿ ಸೂಚಿಸಿರುತ್ತಾರೆ. 
ಶ್ರೀ ಎಸ್‌.ಸಿ. ರಾಮಚಂದ್ರ ಇವರು ಕಡ್ಡಾಯ ನಿರೀಕ್ಷಣೆಯಲ್ಲಿದ್ದ ಕಾರಣ, ದಿನಾಂಕ:5.9.2007 ರಿಂದ 2.10.2007ರ 
ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1957ರ ನಿಯಮ 8(15)(1) ರಲ್ಲಿ ನೀಡಿರುವ ಅವಕಾಶದಂತೆ 
‘Duty Period ಅಥವಾ ‘Compulsory Waiting Period’ ಎ೦ದು ಪರಿಗಣಿಸಿ ಸರ್ಕಾರದ ಆದೇಶವನ್ನು ಹೊರಡಿಸುವಂತೆ 
ಕಾರ್ಮಿಕ ಆಯುಕ್ತರು ಕೋರಿರುತ್ತಾರೆ. 
ಈ ವಿಷಯವನ್ನು ಸರ್ಕಾರವು ಪರಿಶೀಲಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಕಾಇ 337 ಎಲ್‌ಇಟಿ 2007, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ ಶ್ರೀ ಎಸ್‌.ಸಿ. ರಾಮಚಂದ್ರ ಕಾರ್ಮಿಕ ಅಧಿಕಾರಿ, ಇವರ 
ದಿನಾಂಕ:5.9.2007 ರಿಂದ 2.10.2007ರ ವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1957ರ 
ನಿಯಮ 8(15)( 8) ರ ಪ್ರಕಾರ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಅನಧಿಕೃತ ಟಿಪ್ಪಣಿ ಸಂಖ್ಯೆಸಕಕಾ 154 ಆ೦ಆಸ 2008, 
ದಿನಾಂಕ:6.2.2009ರ ಸಹಮತಿ ಪಡೆದು ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1110 ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ತಾತ್ಕಾಲಿಕ 
ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆಸಿಆಸುಇ. 267 ಸಆಸೇ 2008, ದಿನಾಂಕ:9-7-2008 ಮತ್ತು 
ಸಮಸಂಖ್ಯೆಯ ತಿದ್ದೋಲೆ ದಿನಾಂಕ:29.7.2008. 
2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ 
ಮತ್ತು ತಂತ್ರಜ್ಞಾನ ಇಲಾಖೆ ಇವರ ಪತ್ರ ಸಂಖ್ಯೆಐಟಡಿ 16 ಡಿಐಎಸ್‌ 2009, 
ದಿನಾಂಕ:2.3.2009. 


೨೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 
ಪ್ರಸ್ತಾವನೆ: 

ಮೇಲೆ («1ರಲ್ಲಿ ಓದಲಾದ ದಿನಾಂಕ:9.7.2008ರ ಸರ್ಕಾರಿ ಆದೇಶ ಹಾಗೂ ತಿದ್ದೋಲೆ ದಿನಾಂಕ:29.7.2008ರಲ್ಲಿ 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಇಲಾಖೆಯ ಈ ಕೆಳಕಂಡ ಹುದ್ದೆಗಳನ್ನು ದಿನಾಂಕ:1.4.2008ರ೦ದ ಒಂದು ವರ್ಷದವರೆಗೆ ತಾತ್ಕಾಲಿಕವಾಗಿ 
ಮುಂದುವರಿಸಲಾಗಿದ್ದು, ಸದರಿ ಹುದ್ದೆಗಳನ್ನು ದಿನಾಂಕ:1.4.2009 ರಿಂದ 31.3.2010 ರವರೆಗೆ ಮುಂದುವರಿಸುವಂತೆ ಮೇಲೆ 
(2)ರಲ್ಲಿ ಓದಲಾದ ಪತ್ರದಲ್ಲಿ ಮೂಲ ಸೌಲಭ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೋರಿದ್ದಾರೆ. ಅದರಂತೆ 
ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 












































1 ಪಧಾನ ಕಾರ್ಯದರ್ಶಿ /ಾರ್ಯದರ್ಶಿ 1 ಹುದ್ದೆ 
2 | ವಿಶೇಷ ಕರ್ತವ್ರಾಧಿಕಾರಿ (ವೇತನ ಶ್ರೇಣಿ ರಹಿತ) 1 ಹುದ್ದೆ 
3 | ಉಪ ಕಾರ್ಯದರ್ಶಿ 1 ಹುದ್ದೆ 
4 | ಆರ್ಥಿಕ ಸಲಹೆಗಾರರು (ವೇತನ ಶ್ರೇಣಿ ರಹಿತ) 1 ಹುದ್ದೆ 
5 (ಅಧೀನ ಕಾರ್ಯದರ್ಶಿ/ಶಾಖಾಧಿಕಾರಿ 1 ಹುದ್ದೆ 
6 | ಶಾಖಾಧಿಕಾರಿ 1 ಹುದ್ದೆ 
7 [ಪತ್ರಾಂಕಿತ ಆಪ್ಪ ಸಹಾಯಕರು 1 ಹುದ್ದೆ 
8 | ಹಿರಿಯ ಸಹಾಯಕರು/ಶೀಘಲಿಪಿಗಾರರು 3 ಹುದ್ದೆಗಳು 
9 (ಕಿರಿಯ ಸಹಾಯಕರು 1 ಹುದ್ದೆ 
10 | ದಲಾಯತ್‌ 3 ಹುದ್ದೆಗಳು 
11 | ಚಾಲಕರು 2 ಹುದ್ದೆಗಳು 
ಒಟ್ಟು 16 ಹುದ್ದೆಗಳು 














ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 138 ಸಅಸೇ 2009, ಬೆ೦ಗಳೂರು, ದಿನಾಂಕ:20ನೇ ಮಾರ್ಚ್‌ 2009 

ಕರ್ನಾಟಕ ಸರ್ಕಾರದ ಸಚಿವಾಲಯದ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆಯ ಈ ಕೆಳಕಂಡ ಹುದ್ದೆಗಳನ್ನು ದಿನಾಂಕ:1.4.2009 ರಿಂದ 1 ವರ್ಷದ ಅವಧಿಯವರೆಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಿ ಆದೇಶಿಸುತ್ತದೆ. 









































1 ಪ್ರಧಾನ ಕಾರ್ಯದರ್ಶಿ /ಾರ್ಯದರ್ಶಿ 1 ಹುದ್ದೆ 
2 | ವಿಶೇಷ ಕರ್ತವ್ರಾಧಿಕಾರಿ (ವೇತನ ಶ್ರೇಣಿ ರಹಿತ) 1 ಹುದ್ದೆ 
3 | ಉಪ ಕಾರ್ಯದರ್ಶಿ 1 ಹುದ್ದೆ 
4 | ಆರ್ಥಿಕ ಸಲಹೆಗಾರರು (ವೇತನ ಶ್ರೇಣಿ ರಹಿತ) 1 ಹುದ್ದೆ 
5 (ಅಧೀನ ಕಾರ್ಯದರ್ಶಿ /ಶಾಖಾಧಿಕಾರಿ 1 ಹುದ್ದೆ 
6 | ಶಾಖಾಧಿಕಾರಿ 1 ಹುದ್ದೆ 
7 [ಪತ್ರಾಂಕಿತ ಆಪ್ಪ ಸಹಾಯಕರು 1 ಹುದ್ದೆ 
8 | ಹಿರಿಯ ಸಹಾಯಕರು/ಶೀಘಲಿಪಿಗಾರರು 3 ಹುದ್ದೆಗಳು 
9 (ಕಿರಿಯ ಸಹಾಯಕರು 1 ಹುದ್ದೆ 
10 | ದಲಾಯತ್‌ 3 ಹುದ್ದೆಗಳು 
11 | ಚಾಲಕರು 2 ಹುದ್ದೆಗಳು 
ಒಟ್ಟು 16 ಹುದ್ದೆಗಳು 














ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆಎಫ್‌ಡಿ 1 ಟಿಎಫ್‌ಪಿ 96, ದಿನಾಂಕ:10.7.1996ರಲ್ಲಿ ಪ್ರತ್ಯೋಜಿಸಿರುವ 
ಅಧಿಕಾರದ ಅನ್ವಯ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1114 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೦೫ 
ವಿಷಯ : ವಿವಿಧ ವರ್ಗಗಳ ಮಾರಾಟಗಾರರ ನಮೂದಿತ ಪಟ್ಟಿಯ ಕುರಿತು. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆಸಿಆಸುಇ 7 ವಿಮಆ 2006, ಬೆ೦ಗಳೂರು ದಿನಾಂಕ:9.1.07 
2. ಸರ್ಕಾರದ ಆದೇಶ ಸಂಖ್ಯೆಸಿಆಸುಇ 74 ವಿಮಆ 2005, ಬೆ೦ಗಳೂರು, ದಿನಾ೦ಕ:5.1.09. 





ಪ್ರಸ್ತಾವನೆ: 
ರಾಜ್ಯದಲ್ಲಿರುವ ವಿವಿಧ ಸರ್ಕಾರಿ ಕಛೇರಿಗಳಲ್ಲಿ ಗಣಕೀಕರಣಕ್ಕಾಗಿ ಅವಶ್ಯವಿರುವ ಗಣಕ ಯಂತ್ರಗಳು, ಪಿಂಟರ್‌ ಗಳು, 
ಅವುಗಳ ಪೂರಕ ಸಾಧನಗಳು, ವಿವಿಧ ತಂತ್ರಾಂಶಗಳು ತಂತ್ರಾಂಶ ಸಿದ್ಧಪಡಿಸುವ ನೆಟ್‌ ವರ್ಕಿಂಗ್‌, ಯು.ಪಿ.ಎಸ್‌. ತರಬೇತಿ, 
ವೆಬ್‌ ಡಿಸೈನಿಂಗ್‌, ಡೇಟಾ ಎಂಟ್ರಿ ಹಾಗೂ ವಾರ್ಷಿಕ ನಿರ್ವಹಣೆ ಮುಂತಾದ ಸಾಮಗಿ/ಸೇವೆಗಳನ್ನು ಪೂರೈಸುವುದಕ್ಕಾಗಿ ನಾನಾ 
ಸಂಸ್ಥೆಗಳನ್ನು ಸಂಕ್ಷಿಪ್ತಗೊಳಿಸಿ, ಮಾರಾಟಗಾರರ ಪಟ್ಟಿಗೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶದ ಮೂಲಕ ಅನುಮೋದನೆ 
ನೀಡಲಾಗಿತ್ತು. ಸದರಿ ಪಟ್ಟಿಯಲ್ಲಿರುವ ಸಂಸ್ಥೆಗಳ ಸಿಂಧುತ್ವವು 31.12.2008ಗೆ ಕೊನೆಗೊಂಡಿರುತ್ತದೆ. 2009-2010 ನೇ ಸಾಲಿಗೆ 
ಹೊಸ ಪಟ್ಟಿ ಸಿದ್ದಪಡಿಸುವ ಪ್ರಕ್ರಿಯೆ ಅಂತಿಮವಾಗಿದ್ದಿಲ್ಲವಾದ್ದರಿಂದ, ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ 
ಚಾಲ್ತಿಯಲ್ಲಿದ್ದ ಮಾರಾಟಗಾರರ ಪಟ್ಟಿಯ ಸಿಂಧುತ್ವವನ್ನು 31.3.2009ರವರೆಗೆ ವಿಸ್ತರಿಸಲಾಗಿತ್ತು. ಆದರೆ ಹೊಸ ಪಟ್ಟಿ 
ಸಿದ್ದಪಡಿಸುವ ಪ್ರಕ್ರಿಯೆ ಇನ್ನೂ ಪೂರ್ಣಗೊಂಡಿಲ್ಲವಾದ್ದರಿಂದ ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ಚಾಲ್ತಿಯಲ್ಲಿದ್ದ 
ಮಾರಾಟಗಾರರ ಪಟ್ಟಿಯ ಸಿಂಧುತ್ವವನ್ನು 31.7.2009ರವರೆಗೆ ಅಥವಾ ಹೊಸ ಪಟ್ಟಿ ಸಿದ್ದಗೊಳ್ಳುವವರೆಗೆ ಯಾವುದು 
ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸುವುದು ಅವಶ್ಯವಾಗಿದೆ. ಅದರಂತೆ ಕೆಳಕಾಣಿಸಿದ ಸರ್ಕಾರದ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆಸಿಆಸುಇ 74 ವಿಮಆ 2005, ಬೆಂಗಳೂರು, ದಿನಾಂಕ:31ನೇ ಮಾರ್ಚ್‌ 2009 
ರಾಜ್ಯದಲ್ಲಿರುವ ವಿವಿಧ ಸರ್ಕಾರಿ ಕಛೇರಿಗಳಲ್ಲಿ ಗಣಕೀಕರಣಕ್ಕಾಗಿ ಅವಶ್ಯವಿರುವ ಗಣಕ ಯಂತ್ರಗಳು, ಪ್ರಿ೦ಟರ್‌ಗಳು, 
ಅವುಗಳ ಪೂರಕ ಸಾಧನಗಳು, ವಿವಿಧ ತಂತ್ರಾಂಶಗಳು, ತಂತ್ರಾಂಶ ಸಿದ್ದಪಡಿಸುವ ನೆಟ್‌ ವರ್ಕಿಂಗ್‌, ಯು.ಪಿ.ಎಸ್‌. ತರಬೇತಿ, 
ವೆಬ್‌ ಡಿಸೈನಿಂಗ್‌, ಡೇಟಾ ಎಂಟ್ರಿ ಹಾಗೂ ವಾರ್ಷಿಕ ನಿರ್ವಹಣೆ ಮುಂತಾದ ಸಾಮಗ್ರಿ/ಸೇವೆಗಳನ್ನು ಪೂರೈಸುವುದಕ್ಕಾಗಿ ಮೇಲೆ 
ಓದಲಾದ ಸರ್ಕಾರದ ಆದೇಶದಲ್ಲಿನ ಸಂಸ್ಥೆಗಳ ಸಿಂಧುತ್ವವನ್ನು ದಿನಾಂಕ:31.7.2009ರವರೆಗೆ ಅಥವಾ ಹೊಸ ಪಟ್ಟಿ 
ಸಿದ್ಧಗೊಳ್ಳುವವರೆಗೆ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1115 ಚಂದ್ರಶೇಖರ್‌ 
ಪೀಠಾಧಿಕಾರಿ, ಇ-ಆಡಳಿತ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಆಸು) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ. ರಾಜ್‌ ಸಚಿವಾಲಯ 
ವಿಷಯ : 2008-09ನೇ ಸಾಲಿನ ಶಾಸನಬದ್ದ ಅನುದಾನದ ನಾಲ್ಕನೇ (ಅಂತಿಮ) ತ್ರೈಮಾಸಿಕ ಕಂತನ್ನು ಗ್ರಾಮ 
ಪಂಚಾಯತಿಗಳಿಗೆ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 129 ಗ್ರಾಪಂಕಾ 2002(3) ದಿನಾಂಕ:2.12.2003. 


2. ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 234 ಗ್ರಾಪಂಅ 2007, ದಿನಾಂಕ:27.3.2008. 

3. ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ:ಆಇ 363 ವೆಚ್ಚ-6/2008, ದಿನಾ೦ಕ:14.5.2008. 

4, ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 168 ಗ್ರಾಪಂಅ 2008, ದಿನಾ೦ಕ:20.5.2008. 

5. ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ:ಆಇ 112 ವೆಚ್ಚ-6/2008.. ದಿನಾಂಕ:6.8.2008. 

6 ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 168 ಗ್ರಾಪಂಅ 2008, ದಿನಾಂಕ:8.8.2008. 

7. ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ:ಆಇ 112 ವೆಚ್ಚ 6/2008, ದಿನಾ೦ಕ:2.12.2008 

8. ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 168 ಗ್ರಾಪಂಅ 2008, ದಿನಾ೦ಕ:11.12.2008. 

9. ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ:ಆಇ 363 ವೆಚ್ಚ-6/2009, ದಿನಾಂಕ:6.2.2009. 

10. ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂ. ಗ್ರಾಅಪ 80 ಪಿಬಿಎಸ್‌ 09 ದಿನಾಂಕ:2.3.09 


ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಸರ್ಕಾರದ ಆದೇಶದಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆಯಾಗುವ 


ಸರ್ಕಾರದ ಅನುದಾನವನ್ನು ರಾಜ್ಯ ಹುಜೂರು ಖಜಾನೆಯಿಂದ ಪೇಯೀಸ್‌ ರಸೀದಿ ಮೇಲೆ ಪಡೆದು ರಾಷ್ಟೀಕೃತ ಬ್ಯಾಂಕುಗಳ 
ಮುಖಾಂತರ ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆ ಮಾಡಲು ಸರ್ಕಾರವು ಆದೇಶಿಸಿದೆ. 


೨೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





2008-09ನೇ ಸಾಲಿಗೆ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಶಾಸನಬದ್ದ ಅನುದಾನವನ್ನು ಆಯವ್ಯಯ ಲೆಕ್ಕ 
ಶೀರ್ಷಿಕೆ 2515-00-198-1-07 (ಯೋಜನೆ) ಅಡಿ ಒಟ್ಟಾರೆ ರೂ. 34,219.61 ಲಕ್ಷಗಳನ್ನು ಒದಗಿಸಲಾಗಿದೆ. ಈ 
ಅನುದಾನದಿಂದ ಪ್ರತಿ ಗ್ರಾಮ ಪಂಚಾಯಿತಿಗೆ ವಾರ್ಷಿಕವಾಗಿ ತಲಾ ರೂ. 6.00 ಲಕ್ಷಗಳು ಲಭ್ಯವಾಗುತ್ತದೆ. ಈ ಸಾಲಿನ 1.2 
ಮತ್ತು 3 ನೇ ತ್ರೈಮಾಸಿಕ ವೆಚ್ಚಕ್ಕಾಗಿ ಪ್ರಸ್ತಾಪಿತ ಲೆಕ್ಕ ಶೀರ್ಷಿಕೆಯಿ೦ದ ತಲಾ ರೂ.. 8442.00 ಲಕ್ಷಗಳನ್ನು ಬಿಡುಗಡೆ ಮಾಡಲು 
ಆರ್ಥಿಕ ಇಲಾಖೆಯು ಮೇಲೆ ಓದಲಾದ ಕ್ರಮ ಸಂಖ್ಯೆ (3) (5) ಮತ್ತು (7)ರಲ್ಲಿ ಸಹಮತಿ ನೀಡಿದ್ದು, ಮೇಲೆ ಓದಲಾದ ಕ್ರಮ 
ಸಂಖ್ಯೆ (4) (6) ಮತ್ತು (8)ರಲ್ಲಿ ತಿಳಿಸಿರುವ ಸರ್ಕಾರದ ಆದೇಶದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಪ್ರತಿ ಕಂತಿಗೆ ರೂ. 1.50 
ಲಕ್ಷಗಳಂತೆ ಬಿಡುಗಡೆಗೊಳಿಸಿ, ಸಂಬಂಧಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿಗಳ ಮೂಲಕ ಗ್ರಾಮ 
ಪಂಚಾಯಿತಿಗಳಿಗೆ ವಿತರಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (9) ರ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯು 2008-09ನೇ ಸಾಲಿನ ಶಾಸನಬದ್ಧ 
ಅನುದಾನದ ನಾಲ್ಕನೇ (ಅಂತಿಮ) ಕಂತಾಗಿ ರೂ. 8442.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಸಹಮತಿಸಿರುತ್ತದೆ. ಓದಲಾದ 
ಕ್ರಮ ಸಂಖ್ಯೆ10 ರಲ್ಲಿ ಆಂತರಿಕ ಆರ್ಥಿಕ ಸಲಹೆಗಾರರು ನೀಡಿರುವ ಅಭಿಪ್ರಾಯದಲ್ಲಿ 3 ತ್ರೈಮಾಸಿಕಕ್ಕೆ ಬಿಡುಗಡೆ ಮಾಡಿರುವ 
ಅನುದಾನ ಹೊರತುಪಡಿಸಿ ಬಾಕಿ ಉಳಿದಿರುವ ಅನುದಾನವನ್ನು ಬಿಡುಗಡೆ ಮಾಡಲು ಹಾಗೂ ಜಿಲ್ಲಾವಾರು ಕೊರತೆ ಬೀಳುವ 
ಅನುದಾನವನ್ನು ಲೆಕ್ಕ ಶೀರ್ಷಿಕೆ 2515-00-198-1-07 ರ ಉಪ ಲೆಕ್ಕಶೀರ್ಷಿಕೆ 300 ಅಡಿ ಒಟ್ಟು ಜಿಲ್ಲಾ ಪಂಚಾಯತ್‌ 
(Lumpsum-ZP) ನಲ್ಲಿ ಒದಗಿಸಿಕೊಳ್ಳುವಂತೆ ಸೂಚಿಸಲಾಗಿರುವುದರಿಂದ ಸದರಿ ಅನುದಾನವನ್ನು ಪ್ರಸ್ತುತ ರಾಜ್ಯದಲ್ಲಿರುವ 
5628 ಗ್ರಾಮ ಪಂಚಾಯಿತಿಗಳಿಗೆ ಮೇಲೆ ಓದಲಾದ ಕ್ರಮಸಂಖ್ಯೆ (2) ರ ಸರ್ಕಾರದ ಆದೇಶದಂತೆ, ಶೇಕಡಾ 40 ರಷ್ಟನ್ನು 
ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿ ವೇತನ ಮತ್ತು ಶೇಕಡಾ 60 ರಷ್ಟನ್ನು ಗ್ರಾಮ ಪಂಚಾಯಿತಿಗಳ ಜನವರಿ 2009 ರಿಂದ 
ಮಾರ್ಚ್‌ 2009ರ ಅವಧಿಯ ವಿದ್ಯುತ್‌ ಬಿಲ್‌ ಪಾವತಿಸಲು ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ 
ಮುಖಾಂತರ ಬಿಡುಗಡೆ ಮಾಡಲು ಸರ್ಕಾರವು ನಿರ್ಧರಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 168 ಗ್ರಾಪಂಅ 2008, ಬೆಂಗಳೂರು, ದಿನಾಂಕ:5ನೇ ಮಾರ್ಚ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2008-09ನೇ ಸಾಲಿನ ಶಾಸನಬದ್ದ ಅನುದಾನದ ನಾಲ್ಕನೇ 
(ಅಂತಿಮ) ತ್ರೈಮಾಸಿಕ ಕಂತಿನ ಮೊತ್ತ ರೂ. 8442.00 ಲಕ್ಷಗಳನ್ನು (ಎ೦ಭತ್ತನಾಲ್ಕು ಕೋಟಿ ನಲವತ್ತೆರಡು ಲಕ್ಷ 
ರೂಪಾಯಿಗಳು ಮಾತ್ರ) ಲೆಕ್ಕ ಶೀರ್ಷಿಕೆ 2515-00-198-1-07 (ಯೋಜನೆ) ಮತ್ತು ಸದರಿ ಲೆಕ್ಕ ಶೀರ್ಷಿಕೆಯ 
ಉಪಲೆಕ್ಕಶೀರ್ಷಿಕೆ 300ರ ಅಡಿಯಲ್ಲಿ ಬಿಡುಗಡೆ ಮಾಡಿ ಆದೇಶಿಸಿದೆ. ಈ ಅನುದಾನದ ಮೊತ್ತವನ್ನು ಪೇಯೀಸ್‌ ರಸೀದಿಯ 
ಮೇಲೆ ಪಡೆದು ಸಿಂಡಿಕೇಟ್‌ ಬ್ಯಾಂಕ್‌, ಬೆಂಗಳೂರು ನಗರ ನೀರು ಸರಬರಾಜು ಮಂಡಳಿ ಶಾಖೆ, ಮೈಸೂರು ಬ್ಯಾಂಕ್‌ ವೃತ್ತ, 
ಬೆಂಗಳೂರು, ಇಲ್ಲಿ ತೆರೆದಿರುವ ಖಾತೆಯ ಮುಖಾಂತರ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ತಲಾ ರೂ. 1.50 
ಲಕ್ಷದಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಸರ್ಕಾರದ ಆದೇಶದಲ್ಲಿನ ಷರತ್ತುಗಳನ್ವಯ ಪಾಲಿಸುವ ನಿಬಂಧನೆಗೆ 
ಒಳಪಟ್ಟು ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಬಿಡುಗಡೆ ಮಾಡಿ ಆದೇಶಿಸಿದೆ. 

ಈ ಆದೇಶವನ್ನು ಟಿಪ್ಪಣಿ ಸಂಖ್ಯೆ:ಆಇ 363 ವೆಚ್ಚ-6/2009, ದಿನಾಂಕ:6.2.2009 ರಲ್ಲಿ ಆರ್ಥಿಕ ಇಲಾಖೆಯು ಮತ್ತು 
ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ ಗ್ರಾಅಪ 80 ಪಿಬಿಎಸ್‌ 2009 ದಿನಾಂಕ:2.3.2009ರಲ್ಲಿ ನೀಡಿರುವ 
ಸಹಮತಿಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1116 ಸ್ಪರ್ಣಲತ ಎಂ. ಭಂಡಾರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ದಿ ಮತ್ತು ಪಂ. ರಾಜ್‌ ಇಲಾಖೆ 
ತಿದ್ದುಪಡಿ 
ಸಂಖ್ಯೆ:ಗ್ರಾಅಪ 32 ಎಸ್‌ ಜೆವೈ 2008, ಬೆ೦ಗಳೂರು, ದಿನಾಂಕ:28ನೇ ಮಾರ್ಚ್‌ 2009 

ಸರ್ಕಾರದ ಆದೇಶ ಸಮಸಂಖ್ಯೆ ದಿನಾಂಕ:26.3.2009ರ ಅನುಬಂಧ (ಆ) ರಲ್ಲಿ ಬೆಂಗಳೂರು ನಗರ ರೂ 
2,771,000, ಗುಲ್ಬರ್ಗಾ ರೂ. 7,33,000, ಹಾವೇರಿ ರೂ. 4,14,000 ಶಿವಮೊಗ್ಗ ರೂ. 4,60,000 ಮತ್ತು ಉತ್ತರ ಕನ್ನಡ ರೂ. 
14.24,000 ಗಳನ್ನು ಬಿಡುಗಡೆ ಮಾಡಲಾಗಿದ್ದರ ಬದಲಿಗೆ. 

1. | ಬೆಂಗಳೂರು ನಗರ 2,76,000 
2 |ಗುಲ್ಬರ್ಗಾ 7,32,000 
3 ಹಾವೇರಿ 4,13,000 


























ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೦೭ 





4 ಶಿವಮೊಗ್ಗ 4,59,000 
5 ಉತ್ತರ ಕನ್ನಡ 6,45,000 
ರೂ.ಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1117 ಡಾ:ಶಮ್ಹಾ ಅಕ್ಬಾಲ್‌ 
ನಿರ್ದೇಶಕರು (ಸ್ವ ಉಕಾ) ಹಾಗೂ 
ಪ.ನಿ ಸರ್ಕಾರದ ಉಪ ಕಾರ್ಯದರ್ಶಿಗಳು 
ಗ್ರಾಮೀಣಾಭಿವೃದ್ದಿ ಮತ್ತು ಪಂ. ರಾಜ್‌ ಇಲಾಖೆ 
ಕಂದಾಯ ಸಚಿವಾಲಯ 
ವಿಷಯ : ಶಿವಮೊಗ್ಗ ಜಿಲ್ಲೆಯಲ್ಲಿನ ತುಂಗಾ ಮೇಲ್ಲಂಡೆ ಯೋಜನೆ ಮತ್ತು ದಂಡಾವತಿ ಯೋಜನೆಗಳ 
ಪುನರ್ವಸತಿ ಮತ್ತು ಪುನರ್‌ ನಿರ್ಮಾಣ ಕಾರ್ಯವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾ 
ಮಟ್ಟದ ಪುನರ್ವಸತಿ ಸಲಹಾ ಸಮಿತಿಯನ್ನು ಪುನರ್‌ ರಚನೆ ಮಾಡುವ ಬಗ್ಗೆ 
ಓದಲಾಗಿದೆ: 1 ಸರ್ಕಾರದ ಅಧಿಸೂಚನೆ ಸಂಖ್ಯೆಕಂಇ 59 ಆರ್‌ ಇಹೆಚ್‌ 04, ದಿನಾಂಕ 2.8.2005 
2. ಜಲಸಂಪನ್ಮೂಲ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆಜಸಂಇ 27 ವಿಬ್ಯಾತ 2008, 
ದಿನಾಂಕ;5.12.2008. 




















ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವ ತುಂಗಾ 
ಮೇಲ್ದಂಡೆ ಮತ್ತು ದಂಡಾವತಿ ಯೋಜನೆಗಳ ಸಂತ್ರಸ್ಥರಿಗೆ ಸಂಬಂಧಿಸಿದಂತೆ ಪುನರ್ವಸತಿ ಮತ್ತು ಪುನರ್‌ ನಿರ್ಮಾಣ 
ಸೌಲಭ್ಯಗಳನ್ನು ಒದಗಿಸಲು ಜಿಲ್ಲಾ ಮಟ್ಟದ ಪುನರ್ವಸತಿ ಸಲಹಾ ಸಮಿತಿಯನ್ನು ರಚನೆ ಮಾಡಲಾಗಿದೆ. 

2) ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ತುಂಗಾ ಮೇಲ್ಪಂಡೆ ಯೋಜನೆಯ 
ಪುನರ್ವಸತಿ ಸಲಹಾ ಸಮಿತಿಯನ್ನು ಪುನರ್‌ ರಚಿಸುವಂತೆ ಕೋರಿ ಜಲ ಸಂಪನ್ಮೂಲ ಇಲಾಖೆಯು ಪ್ರಸ್ತಾವನೆ ಸಲ್ಲಿಸಿರುತ್ತದೆ. 

3) ಪ್ರಸ್ತಾವನೆಯನ್ನು ಪರಿಶೀಲಿಸಿ ಪುನರ್ವಸತಿ ಸಲಹಾ ಸಮಿತಿಯನ್ನು ರಚಿಸುವ ಅಗತ್ಯತೆಯನ್ನು ಮನಗಂಡು 
ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಕಂಇ 47 ಆರ್‌ ಅಹೆಚ್‌ 2009, ಬೆಂಗಳೂರು, ದಿನಾಂಕ:28ನೇ ಫೆಬ್ರವರಿ 2009 

ಸರ್ಕಾರವು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವ ತುಂಗಾ ಮೇಲ್ದಂಡೆ ಯೋಜನೆ ಮತ್ತು ದಂಡಾವತಿ ಯೋಜನೆಗಳ 
ಪುನರ್ವಸತಿ ಮತ್ತು ಪುನರ್‌ ನಿರ್ಮಾಣ ಕಾರ್ಯವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ದಿನಾ೦ಕ:20.8.2005 
ಅಧಿಸೂಚನೆ ಸಂಖ್ಯೆ:ಕಂಇ 59 ಆರ್‌ ಇಹೆಚ್‌ 2004ರಲ್ಲಿ ರಚಿಸಲಾಗಿದ್ದ ಜಿಲ್ಲಾ ಮಟ್ಟದ ಪುನರ್ವಸತಿ ಸಲಹಾ ಸಮಿತಿಯನ್ನು 
ಈ ಕೆಳಕಂಡಂತೆ ಪುನರ್‌ ರಚನೆ ಮಾಡಿ ಆದೇಶಿಸಿದೆ. 











ಕ್ರಸಂ ಸದಸ್ಯರ ಹೆಸರು ಮತ್ತು ಅವರ ಹುದ್ದೆ ಪದನಾಮ 
ಅಧಿಕಾರೇತರ ಸದಸ್ಯರು 
1 |ಶೀ ಬಿ.ಎಸ್‌. ಯಡಿಯೂರಪ್ಪ, ಸನ್ಮಾನ್ಯ ಮುಖ್ಯ ಮಂತ್ರಿಗಳು ಹಾಗೂ ಶಾಸಕರು, ಅಧ್ಯಕ್ಷರು 
ಶಿಕಾರಿಪುರ ವಿಧಾನಸಭಾ ಮತಕ್ಷೇತ್ರ 
2 ಶ್ರೀ ಕೆ.ಎಸ್‌. ಈಶ್ವರಪ್ಪ ಮಾನ್ಯ ಇಂಧನ ಸಚಿವರು ಹಾಗೂ ಶಾಸಕರು, ಶಿವಮೊಗ್ಗ ಸದಸ್ಯರು 


ವಿಧಾನಸಭಾ ಮತ ಕ್ಷೇತ್ರ 

3 |ಶೀ ಹೆಚ್‌. ಹಾಲಪ್ಪ ಮಾನ್ಯ ಆಹಾರ ಮತ್ತು ನಾಗರೀಕ ಪೂರೈಕೆ ಸಚಿವರು ಹಾಗೂ 
ಶಾಸಕರು, ಸೊರಬ ವಿಧಾನಸಭಾ ಮತ ಕ್ಷೇತ್ರ 

4 |ಶೀ ಎಸ್‌. ಬಂಗಾರಪ್ಪ ಲೋಕಸಭಾ ಸದಸ್ತರು, ಶಿವಮೊಗ್ಗ ಲೋಕಸಭಾ ಮತ ಕ್ಷೇತ್ರ 

5 | ಲೋಕಸಭಾ ಸದಸ್ತರು, ಚಿಕ್ಕಮಗಳೂರು ಲೋಕಸಭಾ ಮತ ಕ್ಷೇತ್ರ 

6 ಶ್ರೀ ಬಿ.ಕೆ. ಸಂಗಮೇಶ್ವರ, ಶಾಸಕರು, ಭದ್ರಾವತಿ ವಿಧಾನಸಭಾ ಮತ ಕ್ಷೇತ್ರ 

7 

8 

9 





2 
[98 
el 
ತ 





ತ್ತಿ 





[30 





ತ್ತಿ 





ಎ 


ಕೆ.ಜಿ. ಕುಮಾರಸ್ವಾಮಿ, ಶಾಸಕರು ಶಿವಮೊಗ್ಗ ಗ್ರಾಮೀಣ ವಿಧಾನಸಭಾ ಮತ ಕ್ಷೇತ 
ಬಿ.ಕೆ. ಗೋಪಾಲಕೃಷ್ಣ ಬೇಳೂರು, ಶಾಸಕರು, ಸಾಗರ ವಿಧಾನಸಭಾ ಮತ ಕ್ಷೇತ್ರ 
ಕಿಮ್ಮನೆ ರತ್ನಾಕರ, ಶಾಸಕರು, ತೀರ್ಥಹಳ್ಳಿ, ವಿಧಾನಸಭಾ ಮತ ಕ್ಷೇತ್ರ 

ಡಿ.ಹೆಚ್‌. ಶಂಕರಮೂರ್ತಿ, ವಿಧಾನಪರಿಷತ್‌ ಸದಸ್ವರು 





xa [awa] 
SES SLE EL 
ರ್ಜ CR ರ್ನ ಅರ್ಯ Cae 
82610161 6/16016 


ಎ 





ತ್ತಿ 





[30 














(> (> (ಆ (> 





೨೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 









































11 | ಶ್ರೀ ಅಜೀಜ್‌ ಅಹ್ಮದ್‌, ವಿಧಾನಪರಿಷತ್‌ ಸದಸ್ಮರು ಸದಸ್ಯರು 
ಅಧಿಕಾರಿ ಸದಸ್ಯರು 
12 ಮುಖ್ಯ ಅಭಿಯಂತರರು, ತುಂಗಾ ಮೇಲ್ಬಂಡೆ ಯೋಜನಾವಲಯ, ಶಿವಮೊಗ್ಗ ಸದಸ್ಯರು 
13 | ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ಜಿಲ್ಲೆ ಸದಸ್ವರು 
14 | ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಶಿವಮೊಗ್ಗ ಸದಸ್ಯರು 
15 | ಕಾರ್ಯನಿರ್ವಾಹಕ ಅಭಿಯಂತರರು, ಕರ್ನಾಟಕ ವಿದ್ಯುತ್‌ ವಿತರಣಾ ನಿಗಮ ಸದಸ್ಯರು 
ನಿಯಮಿತ ಶಿವಮೊಗ್ಗ 
16 | ಉಪ ವಿಭಾಗಾಧಿಕಾರಿ, ಶಿವಮೊಗ್ಗ ಸದಸ್ಯರು 
17 | ಉಪ ನಿರ್ದೇಶಕರು, ಕೃಷಿ ಇಲಾಖೆ, ಶಿವಮೊಗ್ಗ ಸದಸ್ಯರು 
18 | ವಿಶೇಷ ಭೂ ಸ್ವಾಧೀನಾಧಿಕಾರಿ, ತುಂಗಾ ಮೇಲ್ಪಂಡೆ ಯೋಜನೆ, ಶಿವಮೊಗ್ಗ ಸದಸ್ಯರು 
19 | ತಹಶೀಲ್ದಾರ ತೀರ್ಥಹಳ್ಳಿ ಸದಸ್ಯರು 
20 | ತಹಶೀಲ್ದಾರ, ಸೊರಬ ಸದಸ್ವರು 
21 | ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ ಸದಸ್ಯ ಕಾರ್ಯದರ್ಶಿ 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1119 ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಸ್ವಾ-2 ಮತ್ತು ಪುನರ್ವಸತಿ) 
ವಿಷಯ : ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ 2007-08ರ ವಾಸ್ತವಿಕ ಆಯವ್ಯಯ ಪತ್ರ ಮತ್ತು 2008- 
09ನೇ ಸಾಲಿನ ಅಂದಾಜು ಆಯವ್ಯಯ ಪತ್ರಕ್ಕೆ ಸರ್ಕಾರದ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : ಆಯುಕ್ತರು, ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಇವರ ಪತ್ರ 
ಸಂಖ್ಯೆಆ/ಕೂಸಅಮ/ಆಯವ್ಯಯ/2008-09/463, ದಿನಾ೦ಕ:31.1.2009 ಇದರೊಂದಿಗೆ 
ಅಂತ್ಯಗೊಂಡ ಪತ್ರ ವ್ಯವಹಾರ . 
ಪ್ರಸ್ತಾವನೆ: 
ಮೇಲೆ ಓದಲಾದ ದಿನಾಂಕ:31.1.2009ರ ಪತ್ರದಲ್ಲಿ ಆಯುಕ್ತರು, ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಇವರು 
ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ 2007-08ರ ವಾಸ್ತವಿಕ ಆಯವ್ಯಯ ಪತ್ರ 
ಮತ್ತು 2008-09ನೇ ಸಾಲಿನ ಅಂದಾಜು ಆಯವ್ಯಯ ಪತ್ರಗಳಿಗೆ ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. ಪ್ರಸ್ತಾವನೆಯ 
ವಿವರಗಳು ಈ ಕೆಳಕ೦ಡಂತಿವೆ. 
ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ 2007-08ನೇ ಸಾಲಿನ ಆಯವ್ಯಯ (ವಾಸ್ತವಿಕ) 
(ರೂಪಾಯಿ ಲಕ್ಷಗಳಲ್ಲಿ) 























ಕ್ರ.ಸಂ ವಿವರಗಳು ಪ್ರಾರಂಭದ ಆದಾಯ ಒಟ್ಟು ವೆಚ್ಚ ಉಳಿತಾಯ 
ಶಿಲ್ಕು 

1 | ಶ್ರೀ ಕೂಡಲ ಸಂಗಮೇಶ್ವರ 133.75 97.18 230.93 68.96 161.97 
ದೇವಸ್ಥಾನ ಖಾತೆ 

2 |ಶ್ರೀ ಬಸವೇಶ್ವರ ದೇವಸ್ಥಾನ, 44.87 35.37 80.24 31.98 48.26 
ಬಸವನಬಾಗೇವಾಡಿ ಖಾತೆ 

3 | ಕಾಮಗಾರಿಗಳ ಖಾತೆ 429.00 797.01 1226.01 247.62 978.39 

4 ಸಿಬ್ಬಂದಿ ಖಾತೆ 28.34 24.20 52.54 18.70 33.84 
ಒಟ್ಟು 635.96 953.76 1589.72 367.26 1222.46 















































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೦೯ 
ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ 2008-09ನೇ ಸಾಲಿನ ಆಯವ್ಯಯ (ಅಂದಾಜು) 
(ರೂಪಾಯಿ ಲಕ್ಷಗಳಲ್ಲಿ) 
ಕ್ರ.ಸಂ ವಿವರಗಳು ಪ್ರಾರಂಭದ ಆದಾಯ ಒಟ್ಟು ವೆಚ್ಚ ಉಳಿತಾಯ 
ಎ 
1 | ಶ್ರೀ ಕೂಡಲ ಸಂಗಮೇಶ್ವರ 161.97 102.01 263.98 98.25 165.73 
ದೇವಸ್ಥಾನ ಖಾತೆ 
2 |ಶ್ರೀ ಬಸವೇಶ್ವರ ದೇವಸ್ಥಾನ, 48.26 44.64 92.90 46.53 46.37 
ಬಸವನಬಾಗೇವಾಡಿ ಖಾತೆ 
3 | ಕಾಮಗಾರಿಗಳ ಖಾತೆ 978.39 118.80 1097.19 846.39 250.80 
4 ಸಿಬ್ಬಂದಿ ಖಾತೆ 33.84 24.73 58.57 37.62 20.95 
ಒಟ್ಟು 1222.46 290.18 1512.64 1028.79 483.85 


























2) ಕೂಡಲ ಸಂಗಮ ಅಭಿವೃದ್ದಿ ಮಂಡಳಿ ಅಧಿನಿಯಮ, 1994ರ ಕಲಂ 26 (1) ಮತ್ತು (2)ರ ಪ್ರಕಾರ ಕೂಡಲ 
ಸಂಗಮ ಅಭಿವೃದ್ಧಿ ಮಂಡಳಿಯ ಆಯವ್ಯಯಕ್ಕೆ ಸರ್ಕಾರದ ಅನುಮೋದನೆ ಅಗತ್ಯವಿರುತ್ತದೆ. 
3) ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ಕಂಇ 54 ಆರ್‌ಇಹೆಚ್‌ 2009, ಬೆಂಗಳೂರು, ದಿನಾಂಕ:25ನೇ ಮಾರ್ಚ್‌ 2009 
ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ ಈ ಕೆಳಕಂಡ ಆಯವ್ಯಯ ಪತ್ರಗಳಿಗೆ ಸರ್ಕಾರದ ಅನುಮೋದನೆ 
ನೀಡಲಾಗಿದೆ. 
1) 2007-08ನೇ ಸಾಲಿಗೆ ಹಿಂದಿನ ವರ್ಷದ ಉಳಿತಾಯ ಮೊತ್ತ ರೂ. 635.96 ಲಕ್ಷ ಸೇರಿ ಒಟ್ಟಾರೆ ರೂ. 
1,589. 72 ಲಕ್ಷದ ವಾಸ್ತವಿಕ ಆದಾಯ ಮತ್ತು ರೂ. 367.26 ಲಕ್ಷದ ವಾಸ್ತವಿಕ ವೆಚ್ಚದ ಆಯವ್ಯಯ ಪತ್ರ 
2) 2008-09ನೇ ಸಾಲಿಗೆ ಹಿಂದಿನ ವರ್ಷದ ಉಳಿತಾಯ ರೂ., 1,222.46 ಲಕ್ಷ ಸೇರಿ ಒಟ್ಟಾರೆ ರೂ. 1512.64 
ಲಕ್ಷದ ಅಂದಾಜು ಆದಾಯ ಮತ್ತು ರೂ. 1028.79 ಲಕ್ಷ ಅಂದಾಜು ವೆಚ್ಚದ ಆಯವ್ಯಯ ಪತ್ರ 


2) ಈ ಆಯವ್ಯಯ ಪತ್ರಗಳಿಗೆ ನೀಡಿರುವ ಅನುಮೋದನೆಯನ್ನು ಯಾವುದೇ ವೆಚ್ಚಕ್ಕೆ ಅಥವಾ ಸ್ಟೀಕೃತಿಗೆ ನೀಡಲಾಗಿರುವ 
ಅನುಮೋದನೆಯೆಂದು ಪರಿಗಣಿಸಬಾರದು. 

3) ಮಂಡಳಿಯ ಲೆಕ್ಕಪತ್ರಗಳ ಬಗ್ಗೆ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಅಧಿನಿಯಮ 1994ರ ಕಲಂ 27 ಮತ್ತು 
28ರಂತೆ ಅಗತ್ಯ ಕ್ರಮ ಜರುಗಿಸುವಂತೆ ಸಹ ಆದೇಶಿಸಿದೆ. 

4) ಈ ಆದೇಶವನ್ನು ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 2003, 
ಕಾರ್ಯದರ್ಶಿಗಳಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆ ರೀತ್ಯಾ ಹೊರಡಿಸಿದೆ. 


ದಿನಾಂಕ:12.6.2003ರಲ್ಲಿ ಇಲಾಖಾ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಸ್ವಾ-2 ಮತ್ತು ಪುನರ್ವಸತಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ತಿದ್ದುಪಡಿ ಸಂಖ್ಯೆ:ಆಕುಕ 105 ಹೆಚ್‌ಎಸ್‌ಎಂ 2008 (ಭಾಗ) ಬೆಂಗಳೂರು, ದಿನಾಂಕ:3ನೇ ಏಪ್ರಿಲ್‌ 2009 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 105 ಹೆಚ್‌ಎಸ್‌ಎ೦ 2008, ದಿನಾ೦ಕ:29.12.2008ರ ಅಧಿಸೂಚನೆಗೆ ಈ 
ಕೆಳಗೆ ಕಾಣಿಸಿರುವ ತಿದ್ದುಪಡಿಗಳಂತೆ ಓದಿಕೊಳ್ಳತಕ್ಕದ್ದು. 
ಕಾಲಂನ ಕ್ರಮ ಸಂಖ್ಯೆ ಅಧಿಸೂಚನೆಯಲ್ಲಿರುವಂತೆ 
1 18 ಕಾಲಂ 2 ರಲ್ಲಿನ “ಎ.ಎಸ್‌. ಲಕ್ಷ್ಮಿಕೃಷ್ಣನ್‌” 
ಎಂದಿರುವುದನ್ನು 


ಪಿ.ಆರ್‌. 1120 





ತಿದ್ದುಪಡಿ 
“ಲಕ್ಷ್ಮಿಕೃಷ್ಟನ್‌''ಎಂದು ಓದಿಕೊಳ್ಳತಕ್ಕದ್ದು. 


























೨೨೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 























2 46 ಕಾಲಂ 3ರಲ್ಲಿನ “ಸಾರ್ವಜನಿಕ ಆಸ್ಪತ್ರೆ | * ಸಾರ್ವಜನಿಕ ಆಸ್ಪತ್ರೆ, ಕೊರಟಗೆರೆ, 
ಕೊರಟಗೆರೆ, ತುಮಕೂರು” ಎಂದಿರುವುದನ್ನು | ತುಮಕೂರು ಜಿಲ್ಲೆ” ಎಂದು 

ಓದಿಕೊಳ್ಳತಕ್ಕದ್ದು. 

೪ ಸುಧ 
3 48 ಕಾಲಂ 3ರಲ್ಲಿನ “ಸಾರ್ವಜನಿಕ ಆಸ್ಪತ್ರೆ, | “ಸಾರ್ವಜನಿಕ ಆಸ್ಪತ್ರೆ. ಮಧುಗಿರಿ 
ಮಧುಗಿರಿ, ಚಿಕ್ಕಬಳ್ಳಾಪುರ” ಎಂದಿರುವುದನ್ನು | ತುಮಕೂರು ಜಿಲ್ಲೆ” ಎಂದು 

ಓದಿಕೊಳ್ಳತಕ್ಕದ್ದು. 

ಲು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1121 ಚಿಕ್ಕೇಗೌಡ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೃಂದ ಮತ್ತು ನೇಮಕಾತಿ) 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಮರಳು ಸಾಗಾಣಿಕೆಗಾಗಿ ತಾತ್ಕಾಲಿಕ ಪರವಾನಿಗೆ ಜಾರಿ ಮಾಡುವ ಬಗ್ಗೆ. 


ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆಸಿಐ. 05 ಎ೦ಎಂಎನ್‌ 2005 ದಿನಾಂಕ:6.8.2005. 
2. ದಿನಾ೦ಕ:26.9.2008ರ ಆದೇಶ ಸಂಖ್ಯೆಸಿಐ 142. ಎಂಎಂಎನ್‌. 2008. 
3. ದಿನಾಂಕ:20.10.2008ರ ಸೇರ್ಪಡೆ ಸಂಖ್ಯೆಸಿಐ 142. ಎ೦ಎ೦ಎನ್‌. 2008 
4. ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರ ದಿನಾಂಕ:16.3.2009ರ ಪತ್ರ 
ಸಂಖ್ಯೆಗಭೂಇ:ಉನಿ (ಖಆ)/ ಮರಳು/2009. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ದಿನಾಂಕ:26.9.2008ರ ಆದೇಶದಲ್ಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ 
ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮರಳು ಗಣಿಗಾರಿಕೆ/ಸಾಗಾಣಿಕೆಗಾಗಿ ನೂತನವಾಗಿ ನಿಯಮಾವಳಿಗಳನ್ನು ರೂಪಿಸಲು ಬೇಕಾಗುವ 
ಸಮಯ ಅಥವಾ ಆದೇಶದ ದಿನಾಂಕದಿಂದ 6 ತಿಂಗಳ ಅವಧಿ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬೃಹತ್‌ 
ಬೆಂಗಳೂರು ಮಹಾನಗರದ ಸುತ್ತಲಿನ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಮೈಸೂರು, 
ಮಂಡ್ಯ, ಚಾಮರಾಜನಗರ, ಹಾಸನ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಿಗೆ ಒಳಪಟ್ಟಂತೆ, ಮರಳು 
ಸಾಗಾಣಿಕೆಗಾಗಿ ತಾತ್ಕಾಲಿಕ ಪರವಾನಿಗೆಗಳನ್ನು, ಸದರಿ ಆದೇಶದಲ್ಲಿ ಹಾಗೂ ಮೇಲೆ (3)ರಲ್ಲಿ ಓದಲಾದ 
ದಿನಾಂಕ:20.11.2008ರ "ಸೇರ್ಪಡೆ' ಯಲ್ಲಿನ ನಿಬಂಧನೆಗಳಿಗೊಳಪಟ್ಟು ಜಾರಿಗೊಳಿಸಲು ಸರ್ಕಾರವು ಆದೇಶಿಸಿತ್ತು. 

ಮೇಲೆ (4)ರಲ್ಲಿ ಓದಲಾದ ದಿನಾಂಕ:16.3.2009ರ ಪತ್ರದಲ್ಲಿ, ಮರಳು ಗಣಿಗಾರಿಕೆ ಮತ್ತು ಸಾಗಾಣಿಕೆ ಬಗ್ಗೆ 
ನೆರೆರಾಜ್ಯಗಳಾದ ತಮಿಳುನಾಡು ಹಾಗೂ ಆಂಧ್ರಪ್ರದೇಶದಲ್ಲಿ ಚಾಲ್ತಿಯಲ್ಲಿರುವ ಮರಳು ಗಣಿಗಾರಿಕೆ ಕುರಿತಾದ 
ನಿಯಮಾವಳಿಗಳನ್ನು ಪರಿಶೀಲಿಸಿ ರಾಜ್ಯದಲ್ಲಿನ ನಿಯಮಾವಳಿಗಳನ್ನು ಸರಳೀಕರಿಸುವ ಉದ್ದೇಶದಿಂದ ಹಾಗೂ ಪಿಲ್ಲರ್‌ 
ಮರಳಿನ ಗಣಿಗಾರಿಕೆ ಮತ್ತು ಅಕ್ರಮ ಮರಳು ಸಾಗಾಣಿಕೆಯನ್ನು ನಿಯಂತ್ರಿಸುವ ದಿಸೆಯಲ್ಲಿ, ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ 
ಸಲ್ಲಿಸುತ್ತಾ, ಮರಳು ಸಾಗಾಣಿಕೆಗಾಗಿ ತಾತ್ಕಾಲಿಕ ಪರವಾನಿಗೆ ವ್ಯವಸ್ಥೆಯನ್ನು ಸರ್ಕಾರಿ ಆದೇಶ ಸಂಖ್ಯೆಸಿಐ 142, ಎ೦ಎ೦ಎನ್‌ 
2008 ದಿನಾ೦ಕ:26.9.2008ರಲ್ಲಿ 6 ತಿಂಗಳ ಅವಧಿಗೆ ಜಾರಿಮಾಡಿದ್ದು, ಸದರಿ ಅವಧಿಯು ದಿನಾಂಕ:25.3.2009ರಂದು 
ಮುಕ್ತಾಯಗೊಳ್ಳಲಿರುವ ಪ್ರಯುಕ್ತ ನಿಯಮಾವಳಿಗಳನ್ನು ರೂಪಿಸಲು ಬೇಕಾಗುವ ಸಮಯ ಅಥವಾ 6 ತಿಂಗಳವರೆಗೆ 
ಅವಧಿಯನ್ನು ವಿಸ್ತರಿಸಲು ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇವರು ಕೋರಿದ್ದು, ಪ್ರಸ್ತಾವನೆಯನ್ನು 
ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆಸಿಐ 142 ಎಂಎಂಎನ್‌ 2008, ದಿನಾಂಕ:2ನೇ ಏಪ್ರಿಲ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಎಲ್ಲಾ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ಮರಳು ಗಣಿಗಾರಿಕೆ/ಸಾಗಾಣಿಕೆಗಾಗಿ 
ನೂತನವಾಗಿ ನಿಯಮಾವಳಿಗಳನ್ನು ರೂಪಿಸಲು ಬೇಕಾಗುವ ಸಮಯ ಅಥವಾ ಈ ಆದೇಶದ ದಿನಾಂಕದಿಂದ 6 ತಿಂಗಳ 
ಅವಧಿ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬೃಹತ್‌ ಬೆಂಗಳೂರು ಮಹಾನಗರದ ಸುತ್ತಲಿನ ಜಿಲ್ಲೆಗಳಾದ 
ಕೋಲಾರ, ಚಿಕ್ಕಬಳ್ಳಾಪುರ ರಾಮನಗರ, ತುಮಕೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಬೆಂಗಳೂರು 
ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಿಗೆ ಒಳಪಟ್ಟಂತೆ ಮರಳು ಸಾಗಾಣಿಕೆಗಾಗಿ ತಾತ್ಕಾಲಿಕ ಪರವಾನಿಗೆಗಳ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೧೧ 





ಪದ್ಧತಿಯನ್ನು ಮೇಲೆ (2), (3) ರಲ್ಲಿ ಕ್ರಮವಾಗಿ ಓದಲಾದ ದಿನಾಂಕ:26.9.2008ರ ಆದೇಶ ಹಾಗೂ ದಿನಾಂಕ:20.11.2008ರ 
“ಸೇರ್ಪಡೆ' ಯಲ್ಲಿನ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ವಿಸ್ತರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 1122 ಎ.ಪಿ. ರಾಮಕೃಷ್ಣ 
ಪೀಠಾಧಿಕಾರಿ (ಗಣಿ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಒಳಾಡಳಿತ ಸಚಿವಾಲಯ 
ವಿಷಯ : ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಹಿರಿಯ ಸರ್ಕಾರಿ ಅಭಿಯೋಜಕರು/ಸಹಾಯಕ 
ಅಭಿಯೋಗ ನಿರ್ದೇಶಕರು ಇವರ ಸ್ಥಾನಪನ್ನ ಅವಧಿಯನ್ನು ಘೋಷಿಸುವ ಕುರಿತು. 
ಓದಲಾಗಿದೆ: 1 ಸರ್ಕಾರದ ಅಧಿಸೂಚನೆ ನಂ. ಒಇ 88 ಪಿಪಿಇ 2006, ದಿನಾ೦ಕ:24.1.2007. 
2. ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ. 
ಡಿಪಿಎನ್‌/ಸಿಶಾ-1/73/2008-09, ದಿನಾ೦ಕ;24.12.2008 
ಪ್ರಸ್ತಾವನೆ: 


ಮೇಲೆ (0ರಲ್ಲಿ ಓದಲಾದ ದಿನಾಂಕ:24.12007ರ ಅಧಿಸೂಚನೆಯಲ್ಲಿ ಈ ಕೆಳಕಂಡ ಅಧಿಕಾರಿಗಳಿಗೆ ಸಹಾಯಕ 
ಸರ್ಕಾರಿ ಅಭಿಯೋಜಕರ ವೃಂದದಿಂದ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು/ಸಹಾಯಕ ಅಭಿಯೋಗ ನಿರ್ದೇಶಕರ 
ವೃಂದಕ್ಕೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿತ್ತು. 


1 ಶ್ರೀ ಶಿವಣ್ಣ 2. ಆರ್‌.ಆರ್‌. ಕುಲಕರ್ಣಿ 

3 ಎಸ್‌. ಪರಶಿವಮೂರ್ತಿ 4 ಜಿ. ಬಸವರಾಜು 

5 ಆರ್‌.ಎಸ್‌. ಮಾವಿನತೋಪು 6 ಎಲ್‌.ಜೆ. ಕೋಲೇಕರ್‌ 

4 ಎನ್‌. ನಾಗೇಂದ್ರಪ್ಪ 8 ಸಿ.ಎ. ರವೀಂದ್ರ 

9 ಎಫ್‌.ಆರ್‌. ಪಾಟೀಲ್‌ 10 ಎಂ.ಎ. ತಟಗಾರ್‌ 

1 ಕೆ.ಜಿ. ಮುಚ್ಚಂಡಿ 12 ಎಂ.ಹೆಚ್‌. ಹತ್ತರಿಕಿಹಾಳ್‌ 

13 ಎಂ.ಹೆಚ್‌. ಕಬಾಡಿ 14 ಐ.ಎ. ಆಡಿನ್‌ 

15  ರಾಜಗೀರ್‌ ಬೀರಪ್ಪ 16 ಹೆಚ್‌.ವಿ. ಕಾಳಪ್ಪನವರ್‌ 

17 ಬಿ. ರಂಗಸ್ವಾಮಿ 18 ಆರ್‌. ಮಾರುತಿ 

19 ಚಿನ್ನವೆಂಕಟರಮಣಪ್ಪ 20 ನಾಗರಾಜ್‌ 

21 ಕೆ.ಜಿ. ಮೀನಾಕುಮಾರಿ 22 ಜಿಕೆ. ಮಹುರ್‌ಕರ್‌ 
ಮೇಲೆ (2)ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರು 


ದಿನಾಂಕ:24.12.2008ರ ಪತ್ರದಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸರ್ಕಾರಿ ಅಭಿಯೋಜಕರು/ 
ಅಭಿಯೋಗ ಉಪನಿರ್ದೇಶಕರ ವೃಂದಕ್ಕೆ ಬಡ್ತಿ ಮಾಡುವ ಸಲುವಾಗಿ ಮೇಲ್ಕಂಡ 22 ಅಧಿಕಾರಿಗಳ ಸ್ಥಾನಪನ್ನ ಅವಧಿಯನ್ನು 
ಘೋಷಿಸಬೇಕಿದ್ದು ಸ್ಥಾನಪನ್ನ ಅವಧಿಯಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಣಾ ವರದಿಗಳಲ್ಲಿ ಯಾವುದೇ 
ಪ್ರತಿಕೂಲ ಷರಾ ಇಲ್ಲದೇ ಇದ್ದು, ಇವರುಗಳ ಸೇವೆಯು ಸದರಿ ಅವಧಿಯಲ್ಲಿ ತೃಪ್ತಿಕರವಾಗಿರುವುದರಿ೦ದ, ಕರ್ನಾಟಕ ನಾಗರೀಕ 
ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 19(3)(ಸಿ) ಪ್ರಕಾರ ಸದರಿ ಅಧಿಕಾರಿಗಳ ಸ್ಥಾನಪನ್ನ ಅವಧಿ 
ತೃಪ್ತಿಕರವೆಂದು ಘೋಷಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 

ಆದುದರಿಂದ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆಒಇ 21 ಪಿಪಿಇ 2009, ಬೆಂಗಳೂರು, ದಿನಾಂಕ:2ನೇ ಏಪ್ರಿಲ್‌ 2009 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿ, ಸರ್ಕಾರವು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 
ನಿಯಮಗಳು 1977ರ ನಿಯಮ 19(3)(ಸಿ)ರ ಪ್ರಕಾರ ಈ ಕೆಳಕಂಡ ಹಿರಿಯ ಸರ್ಕಾರಿ ಅಭಿಯೋಜಕರು/ಸಹಾಯಕ 
ಅಭಿಯೋಗ ನಿರ್ದೇಶಕರುಗಳ ಅವರ ಹೆಸರಿನ ಮುಂದೆ ಅಂಕಣ (5)ರಲ್ಲಿ ನಮೂದಿಸಿರುವ ದಿನಾಂಕದಿಂದ ಸ್ಥಾನಪನ್ನ ಅವಧಿ 
ತೃಪ್ತಿಕರವಾಗಿದೆಯೆ೦ದು ಘೋಷಿಸಲಾಗಿದೆ. 


೨೨೧೨ 


ಪ 
ಕ್ರಸಂ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ 


ಅಧಿಕಾರಿಯ ಹೆಸರು ಮತ್ತು ಹಾಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 


ಈಗಿನ ಉದ್ಯೋಗ 
ವೃಂದಕ್ಕೆ ವರದಿ 
ಮಾಡಿಕೊಂಡ ದಿನಾಂಕ 


ಸ್ಥಾನಪನ್ನ ಅವಧಿ 
ಮುಕ್ತಾಯಗೊಂಡ 
ದಿನಾಂಕ 


ಭಾಗ-೧ 
ಸ್ಥಾನಪನ್ನ 
ಅವಧಿಯನ್ನು ತೃಪ್ತಿಕರ 
ವೆಂದು ಘೋಷಣೆ 
ಮಾಡಿದ ದಿನಾಂಕ 





ಶಿವಣ್ಣ 

ಸಹಾಯಕ ಅಭಿಯೋಗ 
ನಿರ್ದೇಶಕರು, ಎಸ್‌.ಪಿ. ಕಛೇರಿ 
ಮಂಡ್ಯ 


15.2.2007 
ಪೂರ್ವಹ್ನ 


14.2.2008 


15.2.2008 





ಆರ್‌.ಆರ್‌. ಕುಲಕರ್ಣಿ, 
ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಅಭಿಯೋಗ 
ಉಪನಿರ್ದೇಶಕರ ಕಛೇರಿ, 
ಬೆಂಗಳೂರು ನಗರ, ಬೆಂಗಳೂರು 


9.3.2007 ಅಪರಾಹ್ನ 


9.3.2008 


10.3.2008 





ಎಸ್‌. ಪರಶಿವಮೂರ್ತಿ, 
ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಆರಕ್ಷಕ 
ಆಯುಕ್ತರ ಕಛೇರಿ, 
ಬೆಂಗಳೂರು ನಗರ, 


15.2.2007 ಪೂರ್ವಾಹ್ನ 


14.2.2008 


15.2.2008 





ಜಿ. ಬಸವರಾಜು, 

ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಎಸ್‌.ಪಿ. ಕಛೇರಿ, 
ತುಮಕೂರು 


23.2.2007 ಪೂರ್ವಾಹ್ನ 


22.2.2008 


23.2.2008 





ಆರ್‌.ಎಸ್‌. ಮಾವಿನತೋಪು 
ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಅಭಿಯೋಗ 
ಉಪನಿರ್ದೇಶಕರ ಕಛೇರಿ, 
ದಾವಣಗೆರೆ ವಿಭಾಗ, ದಾವಣಗೆರೆ 


14.2.2007 ಅಪರಾಹ್ನ 


14.2.2008 


15.2.2008 





ಎಲ್‌.ಜೆ. ಕೋಲೇಕರ್‌ 
ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಅಭಿಯೋಗ 
ಉಪನಿರ್ದೇಶಕರ ಕಛೇರಿ, 
ಬೆಳಗಾವಿ ವಿಭಾಗ, ಬೆಳಗಾವಿ 


15.2.2007 ಪೂರ್ವಾಹ್ನ 


14.2.2008 


15.2.2008 





ಎನ್‌. ನಾಗೇಂದಪ್ಪ 

ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು, 4ನೇ 
ಎ.ಸಿ.ಎ೦.ಎ೦. ನ್ಯಾಯಾಲಯ, 
ಬೆ೦ಗಳೂರು ನಗರ 


20.2.2007 


19.2.2008 


20.2.2008 





ಸಿ.ಎ. ರವೀಂದ್ರ 
ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಆರಕ್ಷಕ 
ಆಯುಕ್ತರ ಕಛೇರಿ, 
ಬೆಂಗಳೂರು ನಗರ 


9.2.2007 ಪೂರ್ವಾಹ್ನ 


8.2.2008 


9.2.2008 











ಎಫ್‌.ಆರ್‌. ಪಾಟೀಲ್‌ 
ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಎಸ್‌.ಪಿ. ಕಛೇರಿ, 
ಗುಲ್ಬರ್ಗಾ 





1.3.2007 ಪೂರ್ವಾಹ್ನ 





29.2.2008 





1.3.2008 








ಅಧಿಕಾರಿಯ ಹೆಸರು ಮತ್ತು ಹಾಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 


ಈಗಿನ ಉದ್ಯೋಗ 
ವೃಂದಕ್ಕೆ ವರದಿ 
ಮಾಡಿಕೊಂಡ ದಿನಾಂಕ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ 


ಸ್ಥಾನಪನ್ನ ಅವಧಿ 
ಮುಕ್ತಾಯಗೊಂಡ 
ದಿನಾಂಕ 


೨೨೧೩ 
ಸ್ಥಾನಪನ್ನ 
ಅವಧಿಯನ್ನು ತೃಪ್ತಿಕರ 
ವೆಂದು ಘೋಷಣೆ 
ಮಾಡಿದ ದಿನಾಂಕ 





10 


ಎಂ.ಎ. ತಟಗಾರ್‌ 

ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿ.ಜೆ.ಎಂ. 
ನ್ವಾಯಾಲಯ, ಧಾರವಾಡ 


7.3.2007 ಪೂರ್ವಾಹ್ನ 


6.3.2008 


7.3.2008 





11 


ಕೆ.ಜಿ. ಮುಚ್ಚಂಡಿ, 

ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಅಭಿಯೋಗ 
ಉಪನಿರ್ದೇಶಕರ ಕಛೇರಿ, 
ಬೆಂಗಳೂರು ವಿಭಾಗ, ಬೆಂಗಳೂರು 


1.3.2007 ಪೂರ್ವಾಹ್ನ 


29.2.2008 


1.3.2008 





12 


ಎಂ.ಹೆಚ್‌. ಹತ್ತರಿಕಿಹಾಳ್‌ 
ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಎಸ್‌.ಪಿ. ಕಛೇರಿ, 
ಕಾರವಾರ 


21.2.2007 ಪೂರ್ವಾಹ್ನ 


20.2.2008 


21.2.2008 





13 


ಎಂ.ಹೆಚ್‌. ಕಬಾಡಿ, 

ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ 

ನಿರ್ದೇಶಕರ ಕಛೇರಿ, 

ಬೆಂಗಳೂರು 


15.3.2007 ಪೂರ್ವಾಹ್ನ 


14.3.2008 


15.3.2008 





14 


ಐ.ಎ. ಆಡಿನ್‌ 

ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಎಸ್‌.ಪಿ. ಕಛೇರಿ, 
ಬೆಳಗಾವಿ 


21.2.2007 ಪೂರ್ವಾಹ್ನ 


20.2.2008 


21.2.2008 





15 


ರಾಜಗೀರ್‌ ಭೀರಪ್ಪ, 
ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಎಸ್‌.ಪಿ ಕಛೇರಿ, 
ಹಾಸನ 


8.3.2007 ಪೂರ್ವಾಹ್ನ 


7.3.2008 


8.2.2008 





16 


ಹೆಚ್‌.ವಿ. ಕಾಳಪ್ಪನವರ್‌ 
ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಎಸ್‌.ಪಿ. ಕಛೇರಿ, 
ಹಾವೇರಿ 


20.2.2007 ಪೂರ್ವಾಹ್ನ 


19.2.2008 


20.2.2008 





17 


ಬಿ. ರಂಗಸ್ವಾಮಿ 

ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ 
ಕಛೇರಿ, ಬೆ೦ಗಳೂರು 


15.2.2007 ಪೂರ್ವಾಹ್ನ 


14.2.2008 


15.2.2008 





18 








ಆರ್‌. ಮಾರುತಿ 

ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಎ.ಸಿ.ಎಂ.ಎ೦. 
ನ್ಯಾಯಾಲಯ, ಬೆಂಗಳೂರು ನಗರ 





19.2.2007 ಪೂರ್ವಾಹ್ನ 





18.2.2008 





19.2.2008 








೨೨೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಕಸಂ | ಅಧಿಕಾರಿಯ ಹೆಸರು ಮತ್ತು ಹಾಲಿ ಈಗಿನ ಉದ್ಯೋಗ ಸ್ಥಾನಪನ್ನ ಅವಧಿ ಸ್ಥಾನಪನ್ನ 
ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವೃಂದಕ್ಕೆ ವರದಿ ಮುಕ್ತಾಯಗೊಂಡ | ಅವಧಿಯನ್ನು ತೃಪ್ತಿಕರ 
ಶ್ರೀ/ಶ್ರೀಮತಿ ಮಾಡಿಕೊಂಡ ದಿನಾಂಕ ದಿನಾಂಕ ವೆಂದು ಘೋಷಣೆ 
ಮಾಡಿದ ದಿನಾಂಕ 
19 ಚಿನ್ನವೆಂಕಟರವಣಪ್ಪ, 19.2.2007 ಪೂರ್ವಾಹ್ನ 18.2.2008 19.2.2008 


ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಎಸ್‌.ಪಿ. ಕಛೇರಿ, 
ಕೋಲಾರ 





20 | ನಾಗರಾಜ್‌, 28.2.2007 ಅಪರಾಹ್ನ 28.2.2008 29.2.2008 
ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಎಸ್‌.ಪಿ. ಕಛೇರಿ, 
ಮಡಿಕೇರಿ 





21 (ಕೆ.ಜಿ. ಮೀನಾಕುಮಾರಿ, 9.2.2007 ಅಪರಾಹ್ನ 9.2.2008 10.2.2008 
ಸಹಾಯಕ ಅಭಿಯೋಗ, 
ನಿರ್ದೇಶಕರು, ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ 
ಕಛೇರಿ, ಬೆ೦ಗಳೂರು 





22 | ಜಿ.ಕೆ. ಮಾಹುರ್‌ಕರ್‌, 9.2.2007 ಅಪರಾಹ್ನ 9.2.2008 10.2.2008 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿಜೆಎಂ 
ನ್ಯಾಯಾಲಯ, ಬೆಂಗಳೂರು ನಗರ 























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1123 ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಪೋಸಾ ಮತ್ತು ಅಭಿಯೋಗಗಳು) 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿರುವ ಡಿಜಿಟಲ್‌ ಪ್ರಿಂಟರ್‌ ಗೆ 
ಜಿಂಕ್‌ ಷೀಟ್‌ ಬಾಕ್ಸ್‌ ಮಾಡಿರುವ ಬಗ್ಗೆ. 
ಓದಲಾಗಿದೆ: 1 ದಿ:8.4.2008ರ ರೀಕೋ ಕಂಪನಿಯ ಪತ್ರ ಸಂಖ್ಯೆ ಬಿಜಿಎಲ್‌/ಡಿಎಂ/06-07. 
2. ಸರ್ಕಾರದ ಆದೇಶ ಸಂಖ್ಯೆಸಿಆಸುಇ 6 ಡಿಎಸ್ವೈ 2008, ದಿ:10.10.2008. 

ಪ್ರಸ್ತಾವನೆ: 

ಮೇಲೆ ಓದಲಾದ (1ರ ಪತ್ರದಲ್ಲಿ ರೀಕೋ ಕಂಪನಿಯು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆಗೆ ಡಿಜಿಟಲ್‌ ಡೂಫ್ಲಿಕೇಟರ್‌ ಯಂತ್ರವನ್ನು ಒದಗಿಸಿತ್ತು. ಸದರಿ ಯಂತ್ರದ ವೈರ್‌ಗಳನ್ನು ಇಲಿಗಳು ಕಚ್ಚಿ ಯಂತ್ರವು 
ಹಾಳಾಗಿದ್ದರಿಂದ ಅದನ್ನು ರಿಪೇರಿ ಮಾಡಿಸುವ ಮುಂಚೆ ಅದಕ್ಕೆ ಒಂದು ಜಿಂಕ್‌ ಷೀಟ್‌ ಬಾಕ್ಸ್‌ನ್ನು ಅಳವಡಿಸಲು 
ತೀರ್ಮಾನಿಸಲಾಯಿತು. 

ಮೇಲೆ ಓದಲಾದ (2)ರ ಆದೇಶದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ಲೇಖನ 
ಸಾಮಗ್ರಿಗೆ ರೂ. 40.000ಗಳನ್ನು ಹಾಗೂ ಪೀಠೋಪಕರಣಗಳಿಗೆ ರೂ. 80.000ಗಳನ್ನು ಒದಗಿಸಲಾಗಿದೆ. 

ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿರುವ ಡಿಜಿಟಲ್‌ ಡೂಫ್ಲಿಕೇಟರ್‌ ಯಂತ್ರದ 
ದುರಸ್ತಿಗೂ ಮುಂಚೆ ಅದಕ್ಕೆ ಒ೦ದು ಜಿಂಕ್‌ ಷೀಟ್‌ ಬಾಕ್ಸ್‌ನ್ನು ರಕ್ಷಾ ಕವಚವಾಗಿ ತಯಾರಿಸುವ ಸಲುವಾಗಿ 03 ಕಂಪನಿಗಳಿಂದ 
ದರಪಟ್ಟಿಯನ್ನು ಪಡೆಯಲಾಗಿದೆ. ಸದರಿ ದರಪಟ್ಟಿಯಲ್ಲಿ ಪ್ರತಿಯೊಂದು ಡಿಜಿಟಲ್‌ ಡೂಪ್ಲಿಕೇಟರ್‌ ಯಂತ್ರದ ಜಿಂಕ್‌ ಷೀಟ್‌ 
ಬಾಕ್ಸ್‌ ತಯಾರಿಸಲು ಈ ಕೆಳಗಿನಂತೆ ಬೆಲೆಯನ್ನು ನೀಡಿರುತ್ತವೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೧೫ 





























ಕ್ರಸಂ ಕಂಪನಿಯ ಹೆಸರು ವಿವರ ಪ್ರಮಾಣ ಬೆಲೆ ರೂ.ಗಳಲ್ಲಿ ಒಟ್ಟು 
ರೂ.ಗಳಲ್ಲಿ 
1 | ಪ್ರಗತಿ ಇಂಜಿನಿಯರಿಂಗ್‌ ಜಿಂಕ್‌ ಷೀಟ್‌ 1 6800+12.5% ವ್ಯಾಟ್‌ ಹಾಗೂ 8150-00 
ಇಂಡಸ್ಪೀಸ್‌ ಬಾಕ್ಸ್‌ ಸಾಗಣೆ ವೆಚ್ಚ 500 ಸೇರಿದಂತೆ 

2 (| ಚೈತನ್ಯ ಎಂಟರ್‌ ಪ್ರೈಸಸ್‌ ಜಿಂಕ್‌ ಷೀಟ್‌ ] 6300--12.5% ವ್ಯಾಟ್‌ ಸೇರಿದಂತೆ | 7587-00 
ಬಾಕ್ಸ್‌ ಸಾಗಣೆ ವೆಚ್ಚ 500 

3 ಹಂಸ ಆಫೀಸ್‌ ಸಿಸ್ಟಮ್ಸ್‌ ಜಿಂಕ್‌ ಷೀಟ್‌ 1 7250/+12.5% ವ್ಯಾಟ್‌ ಸೇರಿದಂತೆ | 8956-00 
ಬಾಕ್ಸ್‌ ಸಾಗಣೆ ವೆಚ್ಚ 800 








ಈ ಮೇಲ್ಕಂಡ ಕಂಪನಿಗಳಿಂದ ಪಡೆದ ದರಗಳನ್ನು ಅವಲೋಕಿಸಿ, ಅತೀ ಡಿಮ ದರ 6300-00 ರೂ.ಗಳು ಮತ್ತು 
ಶೇಕಡಾ 12.5 ವ್ಯಾಟ್‌ ತೆರಿಗೆ ಹಾಗೂ ಸಾಗಣೆ ವೆಚ್ಚ ಹ 500-00 ಸೂಚಿಸಿರುವ ಬೆ೦ಗಳೂರಿನ ಪ್ರಶಾಂತ ನಗರದ ನೇ 
ಮುಖ್ಯ ರಸ್ತೆ, 10ನೇ ಅಡ್ಡ ರಸ್ತೆಯ ಸಂಖ್ಯೆ:1ರಲ್ಲಿರುವ ಚೈತನ್ಯ ಎಂಟರ್‌ ಪ್ರೈಸಸ್‌ ಕಂಪನಿಯು ಒಟ್ಟು ರೂ. 7587-00ಗಳ 
ವೆಚ್ಚದಲ್ಲಿ ಜಿಂಕ್‌ ಷೀಟ್‌ ಬಾಕ್ಸ್‌ನ್ನು ತಯಾರಿಸಿಕೊಡಲು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಕಸಂವಾಪ್ರ 159 ಸ್ವೀಮರ 2008, ಬೆಂಗಳೂರು, ದಿನಾಂಕ:4ನೇ ಏಪ್ರಿಲ್‌ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆಯಲ್ಲಿರುವ ಡಿಜಿಟಲ್‌ ಡೂಫ್ಲಿಕೇಟರ್‌ ಯಂತ್ರದ ದುರಸ್ತಿಗೂ ಮುಂಚೆ ಅದಕ್ಕೆ ಒಂದು ಜಿಂಕ್‌ ಷೀಟ್‌ ಬಾಕ್ಸ್‌ನ್ನು ರಕ್ಷಾ 
ಕವಚವಾಗಿ ತಯಾರಿಸುವ ಸಲುವಾಗಿ 03 ಕಂಪನಿಗಳಿಂದ ದರಪಟ್ಟಿಯನ್ನು ಕರೆದಿದ್ದು, ಅತಿ ಕಡಿಮೆ ದರ 6300-00 ರೂ, 
ಗಳನ್ನು ಸೂಚಿಸಿರುವ ಬೆಂಗಳೂರಿನ ಪ್ರಶಾಂತ ನಗರದ 1ನೇ ಮುಖ್ಯ ರಸ್ತೆ, 10ನೇ ಅಡ್ಡ ರಸ್ತೆಯ ಸಂಖ್ಯೆ! ರಲ್ಲಿರುವ ಚೈತನ್ಯ 
ಎಂಟರ್‌ ಪ್ರೈಸಸ್‌ ಕಂಪನಿಯ ದರ 6300-00 ರೂ. ಗಳು ಮತ್ತು ಶೇಕಡಾ 12.5 ವ್ಯಾಟ್‌ ತೆರಿಗೆ ಹಾಗೂ ಸಾಗಣೆ ವೆಚ್ಚ ರೂ. 
500-00 ಹೀಗೆ ಒಟ್ಟು ರೂ. 7587-00ಗಳ ವೆಚ್ಚದಲ್ಲಿ ಜಿಂಕ್‌ ಷೀಟ್‌ ಬಾಕ್ಸ್‌ ನ್ನು ತಯಾರಿಸಿಕೊಡಲು ಆದೇಶ ನೀಡಿದೆ. 

ಈ ವೆಚ್ಚವನ್ನು ಸರ್ಕಾರ ಆದೇಶ ಸಂಖ್ಯ ಸಿಆಸುಇ 6 ಡಿಎಸ್ವೈ 2008, ದಿ:10.10.2008ರಲ್ಲಿ ತಿಳಿಸಿರುವ ಲೆಕ್ಕಶೀರ್ಷಿಕೆ 
2052-00-090-0- 0 51 (ಜನರಲ್‌ ಎಕ್ಸ್‌ ಪನ್ಸ್‌ಸ್‌ ) (ಯೋಜನೇತರ) ಫಿಕ್ಸ್‌ಚರ್‌ ಫಾರ್‌ ಆಫೀಸ್‌) loins) 
ಅಡಿಯಲ್ಲಿ ಭರಿಸುವುದು. ಚೈತನ್ಯ ಎಂಟರ್‌ ಪ್ರೈಸಸ್‌ ಕಂಪನಿಗೆ ರೂ. 7587-00 "ಮೊತ್ತವನ್ನು ಸಿ.ಆ.ಸು.ಇ.ಲೆಕ್ಕಪತ್ರ ಶಾಖೆಯು 
DC ಬಿಲ್‌ ಮೂಲಕ ಬಿಡುಗಡೆ ಮಾಡುವುದು. 

ಚೈತನ್ಯ ಎಂಟರ್‌ ಪ್ರೈಸಸ್‌ ಕಂಪನಿಯು ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆಯಲ್ಲಿರುವ ಡಿಜಿಟಲ್‌ ಪ್ರಿಂಟರ್‌ಗೆ ಕೂಡಲೇ ಜಿಂಕ್‌ ಷೀಟ್‌ ಬಾಕ್ಸ್‌ನ್ನು ತಯಾರಿಸಿಕೊಡುವುದು ಹಾಗೂ ಸಿ.ಆ.ಸು., 
ಇಲಾಖೆಯಿಂದ ನೀಡುವ ಮೊತ್ತಕ್ಕೆ ಸ್ವೀಕೃತಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1126 ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 
ವಿಷಯ: "ಎ ಹ್ಯಾಂಡ್‌ ಬುಕ್‌ ಆಫ್‌ ಕರ್ನಾಟಕ” ಸಂಪುಟದ ಪರಿಷ್ಕರಣೆ ಮತ್ತು ಪುನರ್‌ ಮುದ್ರಣದ ಬಗ್ಗೆ. 
ಓದಲಾಗಿದೆ: 1 ಮುಖ್ಯ ಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆ, ಬೆಂಗಳೂರು ಇವರ ಪ 
ಸಂಖ್ಯೆ:ಕಗ್ಯಾಇ:ಹ್ಯಾಬು:2008-09 ದಿನಾ೦ಕ:16.6.2008. 
2. ಮುಖ್ಯ ಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆ, ಬೆಂಗಳೂರು ಇವರ ಪ 
ಸಂಖ್ಯೆಕಗ್ಯಾಇ:ಹ್ಯಾ:ಬುಕ್‌:2008-09 ದಿನಾಂಕ:4.3.2009. 


(GL 


(GL 


ಪ್ರಸ್ತಾವನೆ: 

ಮೇಲೆ (1ರಲ್ಲಿ. ಓದಲಾದ ದಿನಾಂಕ:16.6.2008ರ ಪತ್ರದಲ್ಲಿ ಮುಖ್ಯ ಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್‌ 
ಇಲಾಖೆ ರವರು "ಎ ಹ್ಯಾಂಡ್‌ ಬುಕ್‌ ಆಫ್‌ ಕರ್ನಾಟಕ' ಸಂಪುಟದ ಪರಿಷ್ಕರಣೆ ಮತ್ತು ಪುನರ್‌ ಮುದ್ರಣಕ್ಕಾಗಿ ಸರ್ಕಾರದ 
ಆದೇಶ ಸಂಖ್ಯೆ ಕಸಂವಾಪ್ರ 7 ಕರಾಗೆ 2008, ದಿನಾಂಕ:25.3.2008ರಂದು ಅನುಮತಿ ನೀಡಲಾಗಿದ್ದು, 
ದಿನಾ೦ಕ:26.5.2008ರಂದು ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಮತ್ತು ಪ್ರವಾಸೋದ್ಯಮ 


೨೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಇಲಾಖೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮಾಸಿಕ ವಿವಿಧ ಹಂತಗಳ ಪರಿಶೀಲನಾ ಸಭೆಯಲ್ಲಿ ಈ ಸಂಪುಟದ ವಿನ್ಯಾಸವನ್ನು 
ಉತ್ತಮ ಪಡಿಸಿ ಬಹುವರ್ಣೀಯ ಛಾಯಚಿತ್ರಗಳನ್ನು ಪಠ್ಯದಲ್ಲಿ ಅಳವಡಿಸಿ ಮುದ್ರಿಸಲು ಸೂಚಿಸಿರುವುದರಿಂದ ಹೊಸ 
ವಿನ್ಯಾಸದೊಂದಿಗೆ ಪುಸ್ತಕವನ್ನು ಮುದ್ರಿಸಲು ಅಧಿಕ ರೂ. 7.00 ಲಕ್ಷಗಳ ಅನುದಾನ ಅವಶ್ಯಕತೆವಿದ್ದು ಈ ಅನುದಾನವನ್ನು 
ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 
ಮೇಲೆ (2)ರಲ್ಲಿ ಓದಲಾದ ದಿನಾಂಕ:4.3.2009ರ ಪತ್ರದಲ್ಲಿ ಮುಖ್ಯಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್‌ 
ಇಲಾಖೆರವರು ಗ್ಯಾಸೆಟಿಯರ್‌ ಇಲಾಖೆಗೆ 2008-09ನೇ ಸಾಲಿಗೆ ಹಳೆ ಮೈಸೂರು ಪ್ರಾಂತ್ಯದ ಸಾಂಸ್ಕೃತಿಕ ಪರಂಪರೆಯನ್ನು 
ಬಿಂಬಿಸುವ ಅಮೂಲ್ಯ ಗ್ರಂಥಗಳನ್ನು ಪ್ರಕಟಿಸುವ ಸಲುವಾಗಿ ರೂ. 50.00 ಲಕ್ಷಗಳ ಅನುದಾನ ನೀಡಲಾಗಿದ್ದು. ಸದರಿ 
ಅನುದಾನದಲ್ಲಿ ರೂ. 17.00 ಲಕ್ಷಗಳು ಉಳಿತಾಯವಾಗುವ ಸಾಧ್ಯತೆ ಇರುವುದರಿಂದ ಈ ಉಳಿತಾಯದಲ್ಲಿ ರೂ. 7.00 
ಲಕ್ಷಗಳನ್ನು "ಎ ಹ್ಯಾಂಡ್‌ ಬುಕ್‌ ಆಫ್‌ ಕರ್ನಾಟಕ' ಬಹುವರ್ಣಿಯ ಸಂಪುಟದ ಮುದಣಕ್ಕೆ ತಗಲುವ ವೆಚ್ಚಕ್ಕಾಗಿ ಭರಿಸಲು 
ಆಡಳಿತಾತ್ಮಕ ಮಂಜೂರಾತಿ ನೀಡಬೇಕೆಂದು ಕೋರಿರುತ್ತಾರೆ. 
ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 
ಸರ್ಕಾರಿ ಆದೇಶ ಸಂಖ್ಯೆ:ಕಸಂವಾಪ್ರ 17 ಕರಾಗೆ 2008, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ “ಎ ಹ್ಯಾಂಡ್‌ ಬುಕ್‌ ಆಫ್‌ ಕರ್ನಾಟಕ' ಬಹುವರ್ಣಿಯ ಸಂಪುಟದ 
ಮುದ್ರಣಕ್ಕೆ ತಗಲುವ ರೂ. 7.00 ಲಕ್ಷಗಳನ್ನು (ರೂಪಾಯಿ ಏಳು ಲಕ್ಷಗಳು ಮಾತ್ರ)ಗಳನ್ನು ಗ್ಯಾಸೆಟಿಯರ್‌ ಇಲಾಖೆಯ 
ಅನುದಾನದಲ್ಲಿ ಉಳಿತಾಯವಾಗುವ ರೂ. 17.00ಲಕ್ಷಗಳಲ್ಲಿ ಭರಿಸಲು ಈ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು 
ಆಡಳಿತಾತ್ಮಕ ಮಂಜೂರಾತಿ ನೀಡಿದೆ. 
1) ಈ ಯೋಜನೆಗೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಹಾಗೂ ಅದರ 
ನಿಯಮಗಳು 2000ನ್ನು ಅನುಸರಿಸಿ ಕ್ರಮ ವಹಿಸುವುದು. 
2) ಬಿಡುಗಡೆ ಮಾಡಲಾದ ಹಣವನ್ನು ಉದ್ದೇಶಿತ ಕಾರ್ಯಕ್ರಮಕ್ಕೆ ಮಾತ್ರ ಬಳಸತಕ್ಕದ್ದು. 
3) ಹಣ ಬಳಕೆ ಪ್ರಮಾಣಪತ್ರವನ್ನು ಸಲ್ಲಿಸತಕ್ಕದ್ದು. 
ಇದಕ್ಕೆ ತಗಲುವ ವೆಚ್ಚವನ್ನು 2008-09ನೇ ಸಾಲಿನ ಲೆಕ್ಕಶೀರ್ಷಿಕೆ 3454-02-110-0-01-059 ಕರ್ನಾಟಕ 
ಗ್ಯಾಸೆಟಿಯರ್‌ ಪರಿಷ್ಕರಣೆ (ಯೋಜನೆ) ಅಡಿಯಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಇಲಾಖಾ ಕಾರ್ಯದರ್ಶಿಗಳಿಗೆ ಸರ್ಕಾರದ ಆದೇಶ ಸಂಖ್ಯೆಎಫ್‌ಡಿ 1 ಟಿಎಫ್‌ಪಿ 2006 
ದಿನಾಂಕ:10.7.2006ರಲ್ಲಿ ಪ್ರದತ್ತವಾದ ಅಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1127 ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 
ಕಂದಾಯ ಸಚಿವಾಲಯ 
ವಿಷಯ : ಶ್ರೀಯುತರುಗಳಾದ ಕೆ.ಆರ್‌. ರೇಣುಕಾಪ್ರಸಾದ್‌, ಹಿರಿಯ ಉಪ ನೋಂದಣಾಧಿಕಾರಿ, ಕೆ.ಎಸ್‌. 
ಪಾಂಡುರಂಗ ಶೆಟ್ಟಿ, ಹೆಚ್ಚುವರಿ ಉಪ ನೋಂದಣಾಧಿಕಾರಿ, ಆರ್‌.ಹೆಚ್‌. ಚ೦ದ್ರಶೇಖರ್‌, ದ್ವಿತೀಯ 
ದರ್ಜೆ ಸಹಾಯಕರು ಮತ್ತು ಎಸ್‌. ಸದಾಶಿವಮೂರ್ತಿ, ಅಟೆಂಡರ್‌, ಉಪ ನೋಂದಣಿ ಕಛೇರಿ, 
ಮೈಸೂರು ಉತ್ತರ ಇವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಕೈಬಿಡುವ ಕುರಿತು. ಆದೇಶ. 
ಓದಲಾಗಿದೆ : 1 ನಿಬಂಧಕರು, ಕರ್ನಾಟಕ ಲೋಕಾಯುಕ್ತ ಇವರ ಪತ್ರ ಸಂಖ್ಯೆ: Compt:Uplok:Mys.164:94-95 
ದಿನಾಂಕ:9.2.1995. 
2. ಸರ್ಕಾರದ ಆದೇಶ ಸಂಖ್ಯೆ:ಆರ್‌ ಡಿ 170 ಇಸೇವಿ 94, ದಿನಾ೦ಕ:29.6.1995, 
3. ಸರ್ಕಾರದ ಆದೇಶ ಸಂಖ್ಯೆಕಂಇ 170 ಇಸೇವಿ 94, ದಿನಾಂಕ:3.7.1996. 
4, ಮಾನ್ಯ ಉಪಲೋಕಾಯುಕ್ತರವರ ಪತ್ರ ಸಂಖ್ಯೆ: Compt: Uplok:Mys.164:94-95:ARE. 5 
ದಿನಾಂಕ:25.2.1999 
5, ಸರ್ಕಾರದ ಆದೇಶ ಸಂಖ್ಯೆಕಂಇ 170 ಇಸೇವಿ 94, ದಿನಾಂಕ:28.9.1999. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೧೭ 





6. ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಅರ್ಜಿ ಸಂಖ್ಯೆ:4932 & 4933/2003 ಕೆ 
ಸಂಬಂಧಿಸಿದಂತೆ ದಿನಾಂಕ:20.10.2008 ರಂದು ನೀಡಿರುವ ತೀರ್ಪು. 
7. ಸರ್ಕಾರದ ಪತ್ರ ಸಂಖ್ಯೆ;ಕಂಇ 170 ಇಸೇವಿ 94, ದಿನಾಂಕ:13.2.2009. 
8. ಕರ್ನಾಟಕ ಉಪ ಲೋಕಾಯುಕ್ತ ಇವರ ಪತ್ರ ಸಂಖ್ಯೆ: LOK:ARE-4:ENQ-16:1999-2000. 
ದಿನಾ೦ಕ:28.2.2009. 
ಪ್ರಸ್ತಾವನೆ: 
ಮೇಲೆ ಓದಲಾದ (1ರ ದಿನಾಂಕ:9.2.1995ರ ನಿಬಂಧಕರು, ಕರ್ನಾಟಕ ಲೋಕಾಯುಕ್ತರವರ ಪತ್ರದಲ್ಲಿ 
ದಿನಾ೦ಕ;9.6,.1994 ರಂದು ಮೈಸೂರು ಉತ್ತರ ಉಪ ನೊಂದಣಿ ಕಛೇರಿಗೆ ದಾಳಿ ಮಾಡಿದ ಸಂಬಂಧ ಸದರಿ ಕಛೇರಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಕೆ.ಆರ್‌. ರೇಣುಕಾಪ್ರಸಾದ್‌, ಉಪ ನೋಂದಣಾಧಿಕಾರಿ ಮತ್ತು ಶ್ರೀ ಪಿ.ಎಸ್‌. ಪಾಂಡುರಂಗ ಶೆಟ್ಟಿ, 
ಹೆಚ್ಚುವರಿ ಉಪ ನೋಂದಣಾಧಿಕಾರಿ ಇವರುಗಳು ಇದ್ದ ಜಗುಲಿಯ ಮೇಲೆ ರೂ. 880-00 ಗಳ ಒಂದು ಹಣದ ಪರ್ಸ್‌, 
ರೂ. 554-00ಗಳ ನಗದು ಸಮೇತ ಮತ್ತು ರೂ. 450-00 ಗಳ ಹಣದ ಕಟ್ಟು ಸಿಕ್ಕಿ ಬಿದ್ದಿದ್ದು, ಹಣದ ವಾರಸುದಾರರ ಬಗ್ಗೆ 
ವಿಚಾರಿಸಿದಾಗ, ಅಧಿಕಾರಿಗಳು ನೀಡಿದ ಸಮಜಾಯಿಸಿಯು ತೃಪ್ತಿಕರವಾಗಿಲ್ಲವೆ೦ದು ತಿಳಿಸುತ್ತಾ, ಅಧಿಕಾರಿಗಳು ಸರ್ಕಾರದ 
ಸುತ್ತೋಲೆ ಸಂಖ್ಯೆಆರ್‌ಡಿ 134 ಇಎಸ್‌ಆರ್‌ 85, ದಿನಾಂಕ:29.7.1985 ನ್ನು ಉಲ್ಲಂಘನೆ ಮಾಡಿರುವುದರಿಂದ, ಸದರಿ 
ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ನಿಲಂಭನೆಯಲ್ಲಿಡುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. 
ಮೇಲೆ ಓದಲಾದ (2)ರ ದಿನಾಂಕ:29.6.1995ರ ಸರ್ಕಾರದ ಆದೇಶದಲ್ಲಿ ಲೋಕಾಯುಕ್ತರವರ ಶಿಫಾರಸಿನಂತೆ 
ಶ್ರೀ ಕೆ.ಆರ್‌. ರೇಣುಕಾಪ್ರಸಾದ, ಹಿರಿಯ ಉಪ ನೋಂದಣಾಧಿಕಾರಿ ಮತ್ತು ಶ್ರೀ ಪಿ.ಎಸ್‌. ಪಾಂಡುರಂಗ ಶೆಟ್ಟಿ, ಹೆಚ್ಚುವರಿ ಉಪ 
ನೋಂದಣಾಧಿಕಾರಿ, ಮೈಸೂರು ಉತ್ತರ ಉಪ ನೋಂದಣಿ ಕಛೇರಿ ಇವರುಗಳನ್ನು ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) 
ನಿಯಮಾವಳಿಗಳು, 1957ರ ನಿಯಮ 10(1)ರ ಮೇರೆಗೆ ಇಲಾಖಾ ವಿಚಾರಣೆ ಬಾಕಿ ಇರಿಸಿ ಅಮಾನತ್ತಿನಲ್ಲಿಡಲಾಗಿದೆ. 
ಮೇಲೆ ಓದಲಾದ (3)ರ ದಿನಾಂಕ:3.7.1996ರ ಸರ್ಕಾರದ ಆದೇಶದಲ್ಲಿ ಸದರಿಯವರುಗಳ ಮೇಲೆ ಇರುವ 
ಆರೋಪಗಳ ಎರುದ್ಧ ಇಲಾಖಾ ವಿಚಾರಣೆಯನ್ನು ಬಾಕಿ ಇರಿಸಿ ಅಮಾನತ್ತನ್ನು ಹಿಂತೆಗೆದುಕೊಂಡು ಸೇವೆಗೆ ಪುನರ್‌ 
ಸ್ಥಾಪಿಸಲಾಗಿದೆ. 
ಮೇಲೆ ಓದಲಾದ (4)ರ ದಿನಾ೦ಕ:25.2.1999ರ ಉಪ ಲೋಕಾಯುಕ್ತರವರ ಪತ್ರದಲ್ಲಿ ಮೈಸೂರು ಉತ್ತರ ಉಪ 
ನೋಂದಣಿ ಕಛೇರಿಯಲ್ಲಿ ವ್ಯಾಪಕವಾದ ಅಕ್ರಮ ಸಂಭಾವನೆ ಸ್ವೀಕರಿಸುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿವೆ ಎಂಬ ದೂರಿನ 
ಮೇರೆಗೆ ಲೋಕಾಯುಕ್ತರವರು ಸದರಿ ಕಛೇರಿಯನ್ನು ತನಿಖೆ ನಡೆಸಿದ್ದು, ತನಿಖಾಧಿಕಾರಿಗಳು ಈ ಕೆಳಕ೦ಡ ಅಧಿಕಾರಿಗಳನ್ನು ಈ 
ಲೋಪದೋಷಗಳಿಗೆ ಜವಾಬ್ದಾರರೆಂದು ಗುರುತಿಸಿರುತ್ತಾರೆ. 
1 ಶ್ರೀ ರೇಣುಕಾಪ್ರಸಾದ್‌, ಉಪ ನೋಂದಣಾಧಿಕಾರಿ, 
2) ಶ್ರೀ ಪಾಂಡುರಂಗ ಶೆಟ್ಟಿ, ಹೆಚ್ಚುವರಿ ಉಪ ನೋಂದಣಾಧಿಕಾರಿ, 
3) ಶ್ರೀ ಆರ್‌.ಹೆಚ್‌. ಚಂದ್ರಶೇಖರ್‌, ದ್ವಿತೀಯ ದರ್ಜೆ ಸಹಾಯಕರು, 
4) ಶ್ರೀ ಸದಾಶಿವಮೂರ್ತಿ, ಅಟೆಂಡರ್‌ 
5) ಶ್ರೀ ಎನ್‌.ಎ. ರಮೇಶ್‌, ದ್ವಿತೀಯ ದರ್ಜೆ ಸಹಾಯಕರು, 
6) ಶ್ರೀ ಎಂ.ಕೆ. ರಾಮಚಂದ, ಪ್ರಥಮ ದರ್ಜೆ ಸಹಾಯಕರು 
ತನಿಖೆಯ ಸಂದರ್ಭದಲ್ಲಿ ಕ್ರಸಂ. 5 ಮತ್ತು 6ರಲ್ಲಿನ ಆರೋಪಿತರು ನೀಡಿರುವ ಸಮಜಾಯಿಷಿಯು ತೃಪ್ತಿಕರವಾಗಿ 
ಕಂಡು ಬಂದ ಹಿನ್ನೆಲೆಯಲ್ಲಿ ಸದರಿಯವರನ್ನು ಹೊರತುಪಡಿಸಿ ಕ್ರಮ ಸಂಖ್ಯೆ! ರಿಂದ 4ರಲ್ಲಿನ ಆರೋಪಿತ ಸರ್ಕಾರಿ 
ನೌಕರರುಗಳ ಎರುದ್ಧ ಕರ್ನಾಟಕ ಲೋಕಾಯುಕ್ತ ಕಾಯಿದೆ, 1985 ರ ಪ್ರಕರಣ 12(4)ರಡಿಯಲ್ಲಿ ಶಿಸ್ತು ಇಲಾಖಾ 
ವಿಚಾರಣೆಯನ್ನು ನಡೆಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. 
ಮೇಲೆ ಓದಲಾದ(5)ರ ದಿನಾಂಕ:28.9.1999ರ ಸರ್ಕಾರದ ಆದೇಶದಲ್ಲಿ ಮಾನ್ಯ ಲೋಕಾಯುಕ್ತರ ಶಿಫಾರಸ್ಸಿನಂತೆ 
ಮೇಲ್ಕಂಡ ಕ್ರಮ ಸಂಖ್ಯೆ! ರಿಂದ 4ರಲ್ಲಿನ ಆರೋಪಿತ ಸರ್ಕಾರಿ ನೌಕರರುಗಳ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) 
ನಿಯಮಾವಳಿಗಳು, 1957ರ ನಿಯಮ 14(ಎ) ರಂತೆ ನಿಯಮ 13 ರೊಂದಿಗೆ ನಿಹಿತವಾಗಿರುವಂತೆ ಇರುವ ಅಧಿಕಾರದನ್ವಯ 
ಇಲಾಖಾ ವಿಚಾರಣೆಯನ್ನು ನಡೆಸಲು ಮಾನ್ಯ ಉಪ ಲೋಕಾಯುಕ್ತರವರಿಗೆ ವಹಿಸಲಾಗಿದೆ. 
ಮೇಲೆ ಓದಲಾದ (6)ರ ದಿನಾಂಕ:20.10.2008ರಂದು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ 
ಸಂಖ್ಯೆ:4932 ಮತ್ತು 4933/2003 ಗಳಿಗೆ ಸಂಬಂಧಿಸಿದಂತೆ ಲೋಕಾಯುಕ್ತರವರ ಪತ್ರ ಸಂಖ್ಯೆ: LOK:ARE-4:ENQ- 


೨೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





16:1999-2000 ದಿನಾಂಕ:17.3.2003ರಲ್ಲಿನ ಶಿಫಾರಸ್ಸು ಹಾಗೂ ಸರ್ಕಾರದ ಕಾರಣ ಕೇಳುವ ನೋಟೀಸ್‌ ಸಂಖ್ಯೆಕಂಇ 170 
ಇಸೇವಿ 94, ದಿನಾಂಕ:13.5.2003ನ್ನು ತಳ್ಳಿಹಾಕಿ ಉಪ ಲೋಕಾಯುಕ್ತರವರಿಗೆ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು 
ಹಿಂದಿರುಗಿಸುವಂತೆ ಆದೇಶಿಸಲಾಗಿದೆ. 

ಮೇಲೆ ಓದಲಾದ (7) ರ ಸರ್ಕಾರದ ಪತ್ರ ದಿನಾಂಕ:13.2.2009ರಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು 
ಉಪ ಲೋಕಾಯುಕ್ತರವರಿಗೆ ಕಳುಹಿಸಲಾಗಿದೆ. 

ಮೇಲೆ ಓದಲಾದ (8)ರ ದಿನಾಂಕ:28.2.2009ರ ಉಪ ಲೋಕಾಯುಕ್ತರವರ ಪತ್ರದಲ್ಲಿ ಮಾನ್ಯ ಉಪ 
ಲೋಕಾಯುಕ್ತರು ವಿಚಾರಣೆ ನಡೆಸಿ 1) ಶ್ರೀ ಕೆ.ಆರ್‌. ರೇಣುಕಾಪ್ರಸಾದ್‌, ಹಿರಿಯ ಉಪ ನೋಂದಣಾಧಿಕಾರಿ, 2) ಶ್ರೀ ಕೆ.ಎಸ್‌. 
ಪಾಂಡುರಂಗ ಶೆಟ್ಟಿ, ಹೆಚ್ಚುವರಿ ಉಪ ನೋಂದಣಾಧಿಕಾರಿ, 3) ಶ್ರೀ ಆರ್‌.ಹೆಚ್‌. ಚ೦ದ್ರಶೇಖರ್‌, ದ್ವಿತೀಯ ದರ್ಜೆ 
ಸಹಾಯಕರು ಹಾಗೂ 4) ಶ್ರೀ ಎಸ್‌. ಸದಾಶಿವಮೂರ್ತಿ, ಅಟೆಂಡರ್‌ ಇವರುಗಳ ವಿರುದ್ಧ ಮಾಡಲಾದ ಆರೋಪಗಳು 
ಸಾಬೀತಾಗದೇ ಇರುವುದರಿಂದ ಸದರಿಯವರ ವಿರುದ್ಧ ಮಾಡಲಾದ ಆದೇಶಗಳನ್ನು ಹಿಂದಕ್ಕೆ ಪಡೆಯುವಂತೆ (ರಂ) ವರದಿ 
ಮಾಡಿರುತ್ತಾರೆ. 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಿದ ಸರ್ಕಾರ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆಕಂಇ 170 ಇಸೇವಿ 94, ಬೆಂಗಳೂರು, ದಿನಾಂಕ:2ನೇ ಏಪ್ರಿಲ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಈ ಹಿಂದೆ ಮೈಸೂರು ಉತ್ತರ ಉಪ ನೋಂದಣಿ 
ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಮಾನ್ಯ ಲೋಕಾಯುಕ್ತರ ಬಲೆಗೆ ಸಿಲುಕಿರುವುದಕ್ಕೆ ಸಂಬಂಧಿಸಿದಂತೆ, 
ಆರೋಪಿತ ಅಧಿಕಾರಿ./ನೌಕರರುಗಳಾದ 1) ಶ್ರೀ ಕೆ.ಆರ್‌. ರೇಣುಕಾಪ್ರಸಾದ್‌, ಹಿರಿಯ ಉಪ ನೋಂದಣಾಧಿಕಾರಿ, 2) ಶ್ರೀ 
ಕೆ.ಎಸ್‌. ಪಾಂಡುರಂಗ ಶೆಟ್ಟಿ, ಹೆಚ್ಚುವರಿ ಉಪ ನೋಂದಣಾಧಿಕಾರಿ, 3) ಶ್ರೀ ಆರ್‌.ಹೆಚ್‌. ಚ೦ದ್ರಶೇಖರ್‌, ದ್ವಿತೀಯ ದರ್ಜೆ 
ಸಹಾಯಕರು ಹಾಗೂ 4) ಶ್ರೀ ಎಸ್‌. ಸದಾಶಿವಮೂರ್ತಿ, ಅಟೆಂಡರ್‌ ಇವರುಗಳ ವಿರುದ್ಧ ಮಾಡಲಾದ ಆರೋಪಗಳು 
ಸಾಬೀತಾಗದೇ ಇರುವುದರಿಂದ ಸದರಿಯವರ ವಿರುದ್ಧ ಆರೋಪಗಳ ಕುರಿತಂತೆ ಹೊರಡಿಸಲಾದ ಆದೇಶಗಳನ್ನು ಹಿಂದಕ್ಕೆ 
ಪಡೆದು ಇಲಾಖಾ ವಿಚಾರಣೆಯನ್ನು ಕೈಬಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1128 ಟಿ.ಕೆ. ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ) 


ವಿಷಯ : 2005ನೇ ತಂಡದ ಪರಿವೀಕ್ಷಣಾ ತಹಶೀಲ್ದಾರರುಗಳು ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವಾಗಿ 
ಪೂರೈಸಿರುತ್ತಾರೆಂದು ಘೋಷಿಸುವ ಬಗ್ಗೆ. 


ಓದಲಾಗಿದೆ: 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಕಂಇ 110 ಎಎಸ್‌ಡಿ 2006, ದಿನಾ೦ಕ:22.6.2006. 
2. ಸರ್ಕಾರದ ಅಧಿಕೃತ ಜ್ಞಾಪನ ಸಂ:ಆರ್‌ಡಿ 135 ಎಎಸ್‌ಡಿ 2006, ದಿನಾಂಕ:25.8.2006. 
3. ಸರ್ಕಾರದ ಪತ್ರ ಸಂ:ಕಂಇ 292 ಎಎಸ್‌ಡಿ 2008, ದಿನಾಂಕ:24.7.2008. 
4. ಸರ್ಕಾರದ ಆದೇಶ ಸಂ:೮ಆರ್‌ಡಿ 292 ಎಎಸ್‌ಡಿ 2008, ದಿನಾಂಕ:19.112008 ಮತ್ತು 
19.1.2009. - 
ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರಸಂ. (1 ದಿನಾಂಕ: 22.6.2006ರ ಸರ್ಕಾರಿ ಅಧಿಸೂಚನೆಯಲ್ಲಿ ಕರ್ನಾಟಕ ಗೆಜೆಟೆಡ್‌ 
ಪ್ರೊಬೇಷನರುಗಳ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) ನಿಯಮಗಳು 1997ರ ಅಡಿಯಲ್ಲಿ ಕರ್ನಾಟಕ 
ಲೋಕಸೇವಾ ಆಯೋಗದಿಂದ ಆಯ್ಕೆಗೊಂಡ ಒಟ್ಟು 40 ಅಭ್ಯರ್ಥಿಗಳನ್ನು ಪರಿವೀಕ್ಷಣಾ ತಹಶೀಲ್ದಾರ್‌ ಗುಂಪು-ಬಿ ಹುದ್ದೆಗೆ 
ನೇಮಕಾತಿ ಆದೇಶ ನೀಡಲಾಗಿತ್ತು. ಸದರಿ ಅಧಿಸೂಚನೆಯಲ್ಲಿ ಒಟ್ಟು 40 ಪರಿವೀಕ್ಷಣಾ ತಹಶೀಲ್ದಾರರುಗಳನ್ನು 2 ವರ್ಷಗಳ 
ಕಾಲ ಪರಿವೀಕ್ಷಣಾ ಅವಧಿಯ ಮೇಲೆ ಇರುತ್ತಾರೆಂದು ಮತ್ತು ಈ ಅವಧಿಯಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಮತ್ತು ನಿಗದಿತ 
ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕೆಂದು ತಿಳಿಸಲಾಗಿತ್ತು ನೇಮಕಗೊಂಡ ಎಲ್ಲಾ 40 ಪರಿವೀಕ್ಷಣಾ ತಹಶೀಲ್ದಾರರುಗಳು 
ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ, 

ಮೇಲೆ ಓದಲಾದ ಕ್ರಸಂ. (2) ದಿನಾಂಕ:25.8.2006ರಲ್ಲಿ ಎಲ್ಲಾ ಪರಿವೀಕ್ಷಣಾ ತಹಶೀಲ್ದಾರರುಗಳಿಗೆ ಎರಡು 
ವರ್ಷಗಳ ತರಬೇತಿಗಾಗಿ ವಿವಿಧ ಜಿಲ್ಲೆಗಳಿಗೆ ತೈನಾತಿಸಲಾಗಿತ್ತು. ಅದರಂತೆ, ಇವರುಗಳಲ್ಲಿ ವಿವಿಧ ಕಾರಣಗಳಿಂದ/ ಬೇರೆ 
ಹುದ್ದೆಗೆ ನೇಮಕಗೊಂಡಿದ್ದರಿ೦ದ ಒಟ್ಟು 6 ಪರಿವೀಕ್ಷಣಾ ತಹಶೀಲ್ದಾರರುಗಳು (ಶ್ರೀ ಹೆಚ್‌.ಡಿ. ಲೋಕೇಶ್‌, ಕು ರೂಪಾ. ಐ.ಪಿ, 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೧೯ 





ಶ್ರೀ ಶಶಿಕುಮಾರ್‌ ಎನ್‌. ಶ್ರೀ ಹರ್ಷ ಎಸ್‌. ಶೆಟ್ಟಿ, ಶ್ರೀ ನವೀನ್‌ ಕುಮಾರ್‌ ರಾಜು, ಎಸ್‌.ಶ್ರೀ ನಿರಂಜನ್‌ ಸಿ.ಸಿ.) ಸೇವೆಯಿಂದ 
ಬಿಟ್ಟುಹೋಗಿರುತ್ತಾರೆ. ಇನ್ನುಳಿದ 34 ಪರಿವೀಕ್ಷಣಾ ತಹಶೀಲ್ದಾರರುಗಳ ನಿಗದಿತ ಇಲಾಖಾ ಪರೀಕ್ಷೆಗಳನ್ನು ಉತ್ತೀರ್ಣರಾಗಿರುವ 
ಬಗ್ಗೆ. ಜಿಲ್ಲಾ ತರಬೇತಿಯಲ್ಲಿದ್ದಾಗ, ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿರುವ ಬಗ್ಗೆ ಹಾಗೂ ಇವರುಗಳ ಎರುದ್ಧ ಇಲಾಖಾ 
ವಿಚಾರಣೆಗಳ ಬಗ್ಗೆ, ಮಾಹಿತಿಯನ್ನು ಮೇಲೆ ಓದಲಾದ ಕ್ರಸಂ (3)ರ ದಿನಾಂಕ:24.7.2008ರಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳಿಂದ 
ಪಡೆಯಲು ಪತ್ರ ಬರೆಯಲಾಗಿತ್ತು. ಅದರಂತೆ ಜಿಲ್ಲಾಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಇದ್ದ ಪರಿವೀಕ್ಷಣಾ ತಹಶೀಲ್ದಾರರುಗಳ 
ಬಗ್ಗೆ ನಿಗದಿತ ಇಲಾಖಾ ಪರೀಕ್ಷೆಗಳಲ್ಲಿ (ಕನ್ನಡ ಭಾಷಾ ವಿನಾಯಿತಿ ಸೇರಿ) ಉತ್ತೀರ್ಣರಾಗಿರುವುದಾಗಿ ಹಾಗೂ ಪರಿವೀಕ್ಷಣಾ 
ತಹಶೀಲ್ದಾರರುಗಳು ತೃಪ್ತಿಕರವಾಗಿ ಪರಿವೀಕ್ಷಣಾ ಅವಧಿಯನ್ನು ಕಾರ್ಯ ನಿರ್ವಹಿಸಿರುತ್ತಾರೆ ಎಂದು ಶಿಫಾರಸ್ಸು 
ಮಾಡಿರುವುದರಿಂದ ಕರ್ನಾಟಕ ಸಿವಿಲ್‌ ಸೇವಾ (ಪರಿವೀಕ್ಷಣಾ) ನಿಯಮಗಳು 1977ರ ನಿಯಮ 5(1ರನ್ವಯ ಮೇಲೆ 
ಓದಲಾದ ಕ್ರಸಂ. (4), ರ ದಿನಾಂಕ:19.11.2008 ಹಾಗೂ 19//2009ರಲ್ಲಿ ಕ್ರಮವಾಗಿ 15 ಹಾಗೂ 13 ಪರಿವೀಕ್ಷಣಾ 
ತಹಶೀಲ್ದಾರರುಗಳ ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸಿ ಆದೇಶಿಸಲಾಗಿರುತ್ತದೆ. 
ಮುಂದುವರೆದು, ಜಿಲ್ಲಾಧಿಕಾರಿಗಳಿಂದ ಬಂದ ವರದಿಯ ಆಧಾರದ ಮೇಲೆ ಹಾಗೂ ಸಂಬಂಧಪಟ್ಟ ಇಲಾಖಾ ಪರೀಕ್ಷೆಗಳನ್ನು 
(ಕನ್ನಡ ಭಾಷಾ ವಿನಾಯಿತಿ ಸೇರಿ) ಉತ್ತೀರ್ಣರಾಗಿರುವ ಬಗ್ಗೆ ಹಾಗೂ ಇವರುಗಳ ಬಗ್ಗೆ ಯಾವುದೇ ಇಲಾಖಾ ವಿಚಾರಣೆ 
ಬಾಕಿಯಿಲ್ಲವೆಂದು ಜಿಲ್ಲಾಧಿಕಾರಿಗಳು ವರದಿ ಮಾಡಿರುವ ಹಿನ್ನಲೆಯಲ್ಲಿ, ಈ ಕೆಳಕಂಡ 04 ಪರಿವೀಕ್ಷಣಾ ತಹಶೀಲ್ದಾರರುಗಳನ್ನು 
ಕರ್ನಾಟಕ ಸಿವಿಲ್‌ ಸೇವಾ (ಪರಿವೀಕ್ಷಣಾ) ನಿಯಮಗಳು 1977ರ ನಿಯಮ 5(1ರನ್ವಯ ತೃಪ್ತಿಕರವಾಗಿ ಪರಿವೀಕ್ಷಣಾ 
ಅವಧಿಯನ್ನು ಪೂರೈಸಿರುತ್ತಾರೆಂದು ಘೋಷಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂ:ಆರ್‌ಡಿ 292 ಎಎಸ್‌ಡಿ 2008, ಬೆ೦ಗಳೂರು, ದಿನಾಂಕ:4ನೇ ಏಪ್ರಿಲ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನಲೆಯಲ್ಲಿ, ಈ ಕೆಳಕಂಡ 04 ಪರಿವೀಕ್ಷಣಾ ತಹಶೀಲ್ದಾರರುಗಳನ್ನು 
ಕರ್ನಾಟಕ ಸಿವಿಲ್‌ ಸೇವಾ (ಪರಿವೀಕ್ಷಣಾ) ನಿಯಮಗಳು 1977ರ ನಿಯಮ 5(1ರಡಿ ಪರಿವೀಕ್ಷಣಾ ಅವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸಿ ಆದೇಶಿಸಿದೆ. 

ಉಳಿದ 02 ಪರಿವೀಕ್ಷಣಾ ತಹಶೀಲ್ದಾರರುಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿ೦ದ ಮಾಹಿತಿ ಪಡೆದು ನ೦ತರದಲ್ಲಿ, ಆದೇಶ 
ಹೊರಡಿಸಲಾಗುವುದು. 




















ಕ್ರಸಂ ಪರಿವೀಕ್ಷಣಾ ತಹಶೀಲ್ದಾರರ ಹೆಸರು- ಪರಿವೀಕ್ಷಣಾ ಅವಧಿ ಪರಿವೀಕ್ಷಣಾ ಅವಧಿ 
(ಶ್ರೀ/ ಶ್ರೀಮತಿ) ಪ್ರಾರಂಭವಾದ ದಿನಾಂಕ ಮುಕ್ತಾಯವಾದ ದಿನಾಂಕ 
1 ಮಂಜುಶ್ರೀ. ಎನ್‌ 23.6.2006 22.6.2008 
2 (ಮೇಘನಾ ಆರ್‌. 23.6.2006 22.6.2008 
3 ರವಿಚಂದನಾಯಕ್‌ 23.6.2006 22.6.2008 
4 ಗೀತಾ ಸಿಡಿ 23.6.2006 22.6.2008 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ.ಆರ್‌. 1129 ಬಿ.ವಿ. ಚೌಕಿಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ (ಸೇವೆಗಳು-3) 

ವಸತಿ ಸಚಿವಾಲಯ 
ವಿಷಯ : ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತದ ಅಧಿಕಾರಿ/ಸಿಬ್ಬಂದಿಯವರಿಗೆ ವೇತನ ಶ್ರೇಣಿ 
ಪರಿಷ್ಕರಣೆ ಕುರಿತು. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂ. ಎಫ್‌ಡಿ 8 ಎಸ್‌ಆರ್‌ಪಿ 2007, ದಿನ ದಿನಾಂಕ:16.5.2007. 

ಸರ್ಕಾರದ ಆದೇಶ ಸಂಖ್ಯೆವಇ 73 ಹೆಚ್‌ ಎಎಸ್‌ 07 ದಿನಾಂಕ:5.7.08 


ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಪತ್ರ ಸಂ. RGHCL 57 MIS 08 2007 ದಿನಾಂಕ 
೨3.11.2008. 


ಎ MN 


ಪ್ರಸ್ತಾವನೆ: 

ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತದ 
ಅಧಿಕಾರಿ/ಸಿಬ್ಬಂದಿಯವರಿಗೆ 5ನೇ ವೇತನ ಆಯೋಗದ ಶಿಫಾರಸಿನ ಮೇರೆಗೆ ಮೇಲೆ (1ರಲ್ಲಿ ಓದಲಾದ ಆದೇಶದಲ್ಲಿ ವೇತನ 
ಪರಿಷ್ಕರಣೆ ಮಾಡಿರುವಂತೆ ವೇತನ ಪರಿಷ್ಕರಿಸಿ ಆದೇಶ ಹೊರಡಿಸಲಾಗಿದೆ. ನಿಗಮವು ದಿನಾಂಕ:26.11.2008ರಂದು ನೇಮಕ 
ಮಾಡಿಕೊಂಡ ಶ್ರೀ ಜಾನ್‌ ಪಾಲ್‌ ಡಿ. ಸಿಸ್ಟಮ್‌ ಅನಾಲಿಸ್ಟ್‌ ಇವರ ವೇತನ ಶ್ರೇಣಿ 6000-11000 ಕ್ಕೆ 5ನೇ ವೇತನ 


೨೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಆಯೋಗದ ಶಿಫಾರಸ್ಸಿನ ಮೇರೆಗೆ ವೇತನ ಪರಿಷ್ಕರಿಸಿ ಆದೇಶ ಹೊರಡಿಸುವಂತೆ ಮೇಲೆ (3)ರಲ್ಲಿ ಓದಲಾದ ಪತ್ರದಲ್ಲಿ 
ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂ. ವಇ 66 ಹೆಚ್‌ಎಎಸ್‌ 2008, ಬೆ೦ಗಳೂರು, ದಿನಾಂಕ:4ನೇ ಏಪ್ರಿಲ್‌ 2009 
ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ 
ಸಿಸ್ಟಮ್‌ ಅನಾಲಿಸ್ಟ್‌ರ ಹುದೆಯ ಪೂರ್ವಪರಿಷ್ಠತ ವೇತನ ಶ್ರೇಣಿ ರೂ. 6000-11000ಕ್ಕೆ ಸಂವಾದಿ ಪರಿಷ್ಕೃತ ವೇತನ ಶ್ರೇಣಿ 
ರೂ. 11,400-21600ನ್ನು ದಿನಾಂಕ:1.4.2006 ರಿಂದ ಜಾರಿಗೆ ಬರುವಂತೆ ಸರ್ಕಾರದ ಅನುಮೋದನೆ ನೀಡಲಾಗಿದ್ದು, ಈ 
ವೇತನ ಪರಿಷ್ಠರಣೆಯ ಆರ್ಥಿಕ ಸೌಲಭ್ಯವು ಸದರಿ ಹುದ್ದೆಯನ್ನು ಭರ್ತಿ ಮಾಡಿದ ದಿನಾಂಕ 26.11.2008ರಿಂದ ಮಾತ್ರ 
ಲಭ್ಯವಾಗುತ್ತದೆ. 
2. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಆಇ 847 ವೆಚ್ಚ-9/09, ದಿನಾಂಕ:24.3.2009ರಲ್ಲಿ 
ಸಹಮತಿಸಿದ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1130 ಕೆ.ಆರ್‌. ವಲ್ಲೂರ 
ಪೀಠಾಧಿಕಾರಿ-2, ವಸತಿ ಇಲಾಖೆ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಅನಿವಾಸಿ ಭಾರತೀಯ ಕೋಶ ರಚಿಸುವ ಬಗ್ಗೆ - ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ 
ಇದರ ಉಪಾಧ್ಯಕ್ಷರ ಆಪ್ತಶಾಖೆಗೆ ಹಾಗೂ ಅವರ ಕಛೇರಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂ. ಕಸಂವಾಪ್ರ 67 ಕಸನಿ 2008, ದಿನಾ೦ಕ:18.12.2008 
2. ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಪತ್ರ ಸಂಖ್ಯೆ ಕಸನಿ :47ಕಅ:2008-09, 
ದಿ:23.1.2009 
3. ಸರ್ಕಾರದ ಆದೇಶ ಸಂಖ್ಯೆ/ಕಸಂವಾಪ್ರ 67 ಕಸನಿ 2008 ದಿ:7.2.2009. 
4. ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರ ಪತ್ರ ಸಂಖ್ಯೆ ಕಸನಿ 47:ಕಅ:2008-09, 
ದಿ:2.2.2009. 
5. ಸರ್ಕಾರದ ಆದೇಶ ಸಂಖ್ಯೆಕಸಂವಾಪ್ರ 21 ಕಸಧ 2008, ದಿ:19.3.2009. 
ಪ್ರಸ್ತಾವನೆ: 
ಮೇಲೆ (1) ರಲ್ಲಿ ಓದಲಾದ ದಿ. 18-12-2008ರ ಸರ್ಕಾರಿ ಆದೇಶದಲ್ಲಿ 2008-09ನೇ ಸಾಲಿನ ಆಯವ್ಯಯ 
ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿರುವ ಅನಿವಾಸಿ ಭಾರತೀಯ ಸಮಿತಿಗೆ, ಅದರ ಉಪಾಧ್ಯಾಕ್ಷರ ಆಪ್ತ 
ಶಾಖೆಗೆ ಹಾಗೂ ಅವರ ಕಚೇರಿಯ ವೆಚ್ಚಗಳನ್ನು ನಿರ್ವಹಿಸಲು ಆಡಳಿತ ಇಲಾಖೆಯಾದ ಸಿಆಸುಇ (ರಾಜ್ಯ ಶಿಷ್ಠಾಚಾರ)ಗೆ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಲೆಕ್ಕ ಶೀರ್ಷಿಕೆ 2205-00-800-0-09-059 (ಇತರೆ ಖರ್ಚು) (ಯೋಜನೆ )ಅಡಿಯಲ್ಲಿ 
ಒದಗಿಸಿರುವಂತೆ ರೂ. 100.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆರವರಿಗೆ 
ಸರ್ಕಾರದ ಮಂಜೂರಾತಿ ನೀಡಲಾಗಿತ್ತು. 
ಮೇಲೆ (2)ರಲ್ಲಿ ಓದಲಾದ ದಿನಾಂಕ:23.01.2009ರ ಪತ್ರದಲ್ಲಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆರವರು 
ಸದರಿ ಲೆಕ್ಕ ಶೀರ್ಷಿಕೆಯಡಿ ಈಗಾಗಲೇ 2008ನೇ ಸಾಲಿನ ರಾಜ್ಯ ಪ್ರಶಸ್ತಿ ಪ್ರಧಾನ ಸಮಾರಂಭದ ವೆಚ್ಚ ಹಾಗೂ ಪ್ರಶಸ್ತಿ ವೆಚ್ಚ 
ಸೇರಿ ಒಟ್ಟು ರೂ.90.00 ಲಕ್ಷಗಳನ್ನು ಸರ್ಕಾರಿ ಆದೇಶ ಸಂಖ್ಯೆ ಕಸಂವಾಪ್ರ 217 ಕಸಧ 2008 ದಿನಾಂಕ:30.10.2008ರಲ್ಲಿ 
ಬಿಡುಗಡೆ ಮಾಡಿರುವುದರಿಂದ ಕೇವಲ ರೂ.10.00ಲಕ್ಷ ಉಳಿಕೆ ಹಣ ಇರುವುದಾಗಿ ತಿಳಿಸಿ, ಅನಿವಾಸಿ ಭಾರತೀಯ ಕೋಶಕ್ಕೆ 
ಹಣ ಬಿಡುಗಡೆ ಮಾಡಲು ಸಾಧ್ಯವಾಗದ ಕಾರಣ ಈ ಉಳಿಕೆ ಹಣವನ್ನು ಅನಿವಾಸಿ ಭಾರತೀಯ ಕೋಶಕ್ಕೆ ಬಿಡುಗಡೆ 
ಮಾಡಲು ಸೂಕ್ತ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 
ಮೇಲೆ (3)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ದಿನಾಂಕ:18.12.2008ರಂದು ಹೊರಡಿಸಿದ ಆದೇಶವನ್ನು 
ರದ್ದುಗೊಳಿಸಿ ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ ಅದರ ಉಪಾಧ್ಯಕ್ಷರ ಆಪ್ತ ಶಾಖೆಗೆ ಹಾಗೂ ಅವರ ಕಚೇರಿ 
ವೆಚ್ಚಗಳನ್ನು ನಿರ್ವಹಿಸಲು ಆಡಳಿತ ಇಲಾಖೆಯಾದ ಸಿಆಸುಇ (ರಾಜ್ಯ ಶಿಷ್ಠಾಚಾರ)ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಲೆಕ್ಕ 
ಶೀರ್ಷಿಕೆ 2205-00-800-0-09-059 (ಇತರೆ ಖರ್ಚು) (ಯೋಜನೆ) ಯಡಿಯಲ್ಲಿ ಒದಗಿಸಿರುವ ರೂ.100.00 ಲಕ್ಷಗಳಲ್ಲಿ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೨೧ 


ರೂ 10.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆರವರಿಗೆ ಮಂಜೂರಾತಿ 
ನೀಡಲಾಗಿರುತ್ತದೆ. 

ಮೇಲೆ (4)ರಲ್ಲಿ ಓದಲಾದ ದಿನಾಂಕ:02.02.2009ರ ಪತ್ರದಲ್ಲಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಅವರು ಅನಿವಾಸಿ ಭಾರತೀಯ ಕೋಶಕ್ಕೆ ಒದಗಿಸಿರುವ ರೂ.100.00 ಲಕ್ಷಗಳಲ್ಲಿ ಕೊರತೆಯಾಗಿರುವ ರೂ.90.00 ಲಕ್ಷಗಳನ್ನು 
ಸುವರ್ಣ ಕರ್ನಾಟಕ ಯೋಜನೆಯಡಿ ಉಳಿತಾಯವಾಗುವ ಲೆಕ್ಕ ಶೀರ್ಷಿಕೆ 2205-00-102-4-09-059(ಯೋಜನೆ) 
ಯಿಂದ ಲೆಕ್ಕ ಶೀರ್ಷಿಕೆ 2205-00-800-0-09-059(ಯೋಜನೆ)ಗೆ ಮರು ಹೊಂದಾಣಿಕೆ ಮಾಡಿಕೊಳ್ಳಬಹುದಾಗಿರುತ್ತದೆಂದು 
ತಿಳಿಸಿ, ಮರು ಹೊಂದಾಣಿಕೆ ಮಾಡಿ ಬಿಡುಗಡೆ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 

ಅನಿವಾಸಿ ಭಾರತೀಯರ ಕೋಶಕ್ಕೆ ಆಯವ್ಯಯದಲ್ಲಿ ನಿಗದಿಪಡಿಸಿದ ಅನುದಾನವನ್ನು ಬೇರೆ ಉದ್ದೇಶಕ್ಕೆ 
ಉಪಯೋಗಿಸಿಕೊಳ್ಳಲು ಅಧಿಕಾರ ಪ್ರತ್ಯಾಯೋಜನೆ ಇರುವುದಿಲ್ಲವಾದ್ದರಿಂದ ಬೇರೆ ಉದ್ದೇಶಕ್ಕೆ ಅನುದಾನ ಉಪಯೋಗಿಸಲು 
ಹೊರಡಿಸಿದ ಆದೇಶವನ್ನು ರದ್ದು ಪಡಿಸಬೇಕೆಂದು ತೀರ್ಮಾನಿಸಿ, ಮೇಲೆ (5)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2008ನೇ 
ಸಾಲಿನ ರಾಜ್ಯ ಪ್ರಶಸ್ತಿ ಪ್ರಧಾನ ಮಾಡುವ ಸಮಾರಂಭದ ವೆಚ್ಚ ಹಾಗೂ ಪ್ರಶಸ್ತಿ ವೆಚ್ಚಕ್ಕಾಗಿ ರೂ.90.00ಗಳನ್ನು ಅನಿವಾಸಿ 
ಭಾರತೀಯ ಕೋಶಕ್ಕೆ ನಿಗಧಿಪಡಿಸಿದ್ದ ಲೆಕ್ಕ ಶೀರ್ಷಿಕೆ 2205-00-800-0-09-059(ಯೋಜನೆ)ಯಡಿ ಬಿಡುಗಡೆ ಮಾಡಲಾದ 
ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 217 ಕಸಧ 2008 ದಿನಾಂಕ:30-10-2008ನ್ನು ರದ್ದು ಪಡಿಸಲಾಗಿರುತ್ತದೆ. ಹಾಗೂ 
ಅನಿವಾಸಿ ಭಾರತೀಯರ ಕೋಶಕ್ಕೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 67 ಕಸನಿ 2008, ಬೆಂಗಳೂರು, ದಿನಾಂಕ 20ನೇ ಮಾರ್ಚ್‌, 2009 

ಪ್ರಸಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ ಅದರ 
ಉಪಾಧ್ಯಕ್ಷರ ಆಪ್ತಶಾಖೆಗೆ ಹಾಗೂ ಅವರ ಕಛೇರಿಯ ವೆಚ್ಚಗಳನ್ನು ನಿರ್ವಹಿಸಲು ಆಡಳಿತ ಇಲಾಖೆಯಾದ ಸಿಆಸುಇ (ರಾಜ್ಯ 
ಶಿಷ್ಠಾಚಾರ)ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಲೆಕ್ಕಶೀರ್ಷಿಕೆ 2205-00-800-0-09-059 (ಇತರೆ. ಖರ್ಚು) 
(ಯೋಜನೆ) ಅಡಿಯಲ್ಲಿ ಒದಗಿಸಿರುವ ರೂ.100.00 ಲಕ್ಷಗಳಲ್ಲಿ ಬಾಕಿ ಉಳಿದ ರೂ.90.00 ಲಕ್ಷಗಳನ್ನು (ರೂಪಾಯಿ 
ತೊಂಭತ್ತು ಲಕ್ಷಗಳು) ಬಿಡುಗಡೆ ಮಾಡಲು ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರವರಿಗೆ ಸರ್ಕಾರದ ಅನುಮತಿ 
ನೀಡಲಾಗಿದೆ. 

ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರು ಸಮರ್ಪಕವಾಗಿ ಸದರಿ ಮೊತ್ತವನ್ನು ಡ್ರಾ ಮಾಡಿ ಸಿಬ್ಬಂದಿ 

ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) ರವರಿಗೆ ಬಿಡುಗಡೆ ಮಾಡಲು ಕ್ರಮವಹಿಸುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ದಿನಾ೦ಕ:06-03-2009ರ ಆರ್ಥಿಕ ಇಲಾಖೆಯ ಅನಧಿಕೃತ ಟಪ್ಪಣಿ ಸಂ. ಆಇ 278 ವೆಚ್ಚ: 
7/2009ರ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1049 ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 
ವಿಷಯ : ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕಿನ ಮೇಲುಕೋಟೆ ಗ್ರಾಮದ ಬೆಟ್ಟದ ಮೇಲಿರುವ ಶ್ರೀ 
ಯೋಗನರಸಿಂಹ ಸ್ವಾಮಿ ದೇವಾಲಯದ ರಾಜಗೋಪುರದ ದುರಸ್ತಿ -ಅನುದಾನ ಮಂಜೂರಾತಿ 
ಓದಲಾಗಿದೆ : 1 ಕಂದಾಯ ಇಲಾಖೆಯ ಅ.ಸ. ಪತ್ರ ಸಂಖ್ಯೆ ಕಂಇ 45 ಮುಜರಾಯಿ 2007 ದಿನಾಂಕ 
13.12.2007 
2. ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ ಅವರ ಪತ್ರ ಸಂಖ್ಯೆ: ಡಿಎಎಂ : 
ಎಸಿಟಿ.6:3/2007-08/76 ದಿನಾಂಕ 19.12.2007 
3. ಸರ್ಕಾರಿ ಆದೇಶ ಸಂಖ್ಯೆ ಕಂಇ 45 ಮುಅಕಾ 2005 ದಿನಾಂಕ 23.07.2008 
4, ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ ಅವರ ಪತ್ರ ಸಂಖ್ಯೆ 
ಡಿಎಎಂ:ಎಸಿಟಿ.6:105:2008-09 ದಿನಾಂಕ 17.09.2008, 


೨೨೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಪ್ರಸ್ತಾವನೆ: 

ಮೇಲೆ («1ರಲ್ಲಿ ಓದಲಾದ ಅರೆ ಸರ್ಕಾರಿ ಪತ್ರದಲ್ಲಿ ಸರ್ಕಾರದ ಕಾರ್ಯದರ್ಶಿ (ವಿಪತ್ತು ನಿರ್ವಹಣೆ) ಕಂದಾಯ 
ಇಲಾಖೆ, ಇವರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ತೂಕಿನ ಮೇಲುಕೋಟೆ ಗ್ರಾಮದ ಬೆಟ್ಟದ ಮೇಲಿರುವ 
ಶ್ರೀ ಯೋಗನರಸಿಂಹ ಸ್ವಾಮಿ ದೇವಾಲಯದ ರಾಜಗೋಪುರದ ದುರಸ್ತಿಗೆ ಸಂಬಂಧಿಸಿದಂತೆ ಸದರಿ ದೇವಸ್ಥಾನವು ಅತ್ಯಂತ 
ಪುರಾತನವಾಗಿದ್ದು ಶಿಥಿಲಾವಸ್ಥೆಯಲ್ಲಿದ್ದು, ಯಾವುದೇ ಸಮಯದಲ್ಲಿ ಬೀಳುವ ಸಂಭವವಿರುವುದರಿಂದ ಅತ್ಯಂತ ತುರ್ತಾಗಿ 
ದುರಸ್ಥಿ/ಜೀರ್ಣೋದ್ಧಾರ ಮಾಡಬೇಕೆಂದು ಕೋರಿರುತ್ತಾರೆ. 

ಮೇಲೆ (2)ರಲ್ಲಿ ಓದಲಾದ ದಿನಾಂಕ 19.12.2007ರ ಪತ್ರದಲ್ಲಿ ನಿರ್ದೇಶಕರು ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳು 
ಮೈಸೂರು ಇವರು ಮೇಲುಕೋಟೆ ಗ್ರಾಮದ ಬೆಟ್ಟದ ಮೇಲಿರುವ ಶ್ರೀ ಯೋಗನರಸಿಂಹ ಸ್ವಾಮಿ ದೇವಾಲಯದ ಸಂರಕ್ಷಣಾ 
ಕಾರ್ಯವನ್ನು ಆರಂಭಿಸಲು ಹೆಚ್ಚುವರಿ ಅನುದಾನದ ರೂಪದಲ್ಲಿ ರೂ.30.00 ಲಕ್ಷ ಅನುದಾನ ನೀಡಬೇಕೆಂದು ಕೋರಿರುತ್ತಾರೆ. 

ಮೇಲೆ (3) ರಲ್ಲಿ ಓದಲಾದ ದಿನಾ೦ಕ 23.07.2008ರ ಸರ್ಕಾರಿ ಆದೇಶದಲ್ಲಿ ರಾಜಗೋಪುರ ದುರಸ್ತಿ ಕಾರ್ಯಕ್ಕೆ 
ಪ್ರಾಚ್ಯವಸ್ತು ಇಲಾಖೆ ತಯಾರಿಸಿರುವ ರೂ.27.00 ಲಕ್ಷಗಳ ಅಂದಾಜು ಪಟ್ಟಿ ನಕ್ಷೆಗೆ ಅನುಮತಿ ನೀಡಿ ಕಾಮಗಾರಿಗೆ 
ಸರ್ಕಾರದಿಂದ ಮಂಜೂರಾದ ರೂ.10.00 ಲಕ್ಷಗಳನ್ನು ಭರಿಸಿಕೊಂಡು ಉಳಿದ ಮೊತ್ತದಲ್ಲಿ ರಾಜ್ಯ ಪ್ರಾಚ್ಯವಸ್ತು ಇಲಾಖಾ 
ವತಿಯಿಂದ ಹಾಗೂ ಶ್ರೀ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್‌ದಿಂದ ತಲಾ 8.10 ಲಕ್ಷಗಳನ್ನು ಭರಿಸಿಕೊ೦ಡು, ಉಳಿಕೆ ಮೊತ್ತವನ್ನು 
ದೇವಸ್ಥಾನದ ನಿಧಿಯಿಂದ ಭರಿಸಿಕೊ೦ಡು ಕಾಮಗಾರಿ ಪೂರ್ಣಗೊಳಿಸುವಂತೆ ಆದೇಶಿಸಿದೆ. 

ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳು ಇವರು ಮೇಲೆ (4) ರಲ್ಲಿ ಓದಲಾದ ದಿನಾಂಕ 17.09.2008ರ 
ಪತ್ರದಲ್ಲಿ 2008-09ನೇ ಆರ್ಥಿಕ ಸಾಲಿನಲ್ಲಿ ಕ್ರಿಯಾಯೋಜನೆಯು ಈಗಾಗಲೇ ಸರ್ಕಾರದಿಂದ ಅನುಮೋದನೆ 
ಆಗಿರುವುದರಿಂದ ಮೇಲುಕೋಟೆ ಗ್ರಾಮದ ಬೆಟ್ಟದ ಮೇಲಿರುವ ಶ್ರೀ ಯೋಗನರಸಿಂಹ ಸ್ವಾಮಿ ದೇವಾಲಯದ ರಾಜಗೋಪುರ 
ದುರಸ್ತಿ ಕಾಮಗಾರಿಯು ಕ್ರಿಯಾಯೋಜನೆಯಲ್ಲಿ ಸೇರಿರುವುದಿಲ್ಲ ಆದರೆ ಕಂದಾಯ ಇಲಾಖೆಯು ತನ್ನ ಆದೇಶದಲ್ಲಿ 
ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ, ಮಂಡ್ಯ ಧರ್ಮಸ್ಥಳ ಧರ್ಮೋತ್ಥಾನ ಟಸ್ಟ್‌ ಹಾಗೂ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ 
ಇಲಾಖೆಯ ಸಹಭಾಗಿತ್ವದೊಂದಿಗೆ ಮ್ಯಾಚಿಂಗ್‌ ಗ್ರಾಂಟ್‌ ಮೂಲಕ ಈ ಕಾಮಗಾರಿಯನ್ನು ಕೈಗೊಳ್ಳಲು ಆದೇಶಿಸಿರುವುದರಿಂದ 
ಮಾನ್ಯ ಜಿಲ್ಲಾಧಿಕಾರಿಗಳ ಕೋರಿಕೆಯ ಮೇರೆಗೆ ಈ ಇಲಾಖೆಯ ವತಿಯಿಂದ ರೂ.8.10 ಲಕ್ಷವನ್ನು ಅವರಲ್ಲಿ ಠೇವಣಿ 
ಇಡಬೇಕಾಗಿದೆ. ಈ ಮೊಬಲಗನ್ನು ಪ್ರಸಕ್ತ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ 2205-00-103-0-01 (ಯೋಜನೇತರ) 059- ಇತರೆ 
ಖರ್ಚು ಅಡಿಯಲ್ಲಿನ ಸಂಭವನೀಯ ಉಳಿತಾಯದಲ್ಲಿ ಭರಿಸಬಹುದಾಗಿದೆಯೆಂದು ತಾಳೆ ಪಟ್ಟಿಯೊಂದಿಗೆ ಪ್ರಸ್ತಾವನೆ ಸಲ್ಲಿಸಿ 
ಸದರಿ ಕಾಮಗಾರಿಯನ್ನು ಕೈಗೊಳ್ಳಲು ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳು ಇಲಾಖಾ ವತಿಯಿಂದ ರೂ.8.10 ಲಕ್ಷವನ್ನು 
ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಇವರಲ್ಲಿ ಠೇವಣಿ ಇಡಲು ಮಂಜೂರಾತಿ ಕೋರಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು 
ಸರ್ಕಾರದಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 278 ಕೆಎಂಯು 2007, ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕಿನ ಮೇಲುಕೋಟೆ ಗ್ರಾಮದ 
ಬೆಟ್ಟದ ಮೇಲಿರುವ ಶ್ರೀ ಯೋಗನರಸಿಂಹ ಸ್ವಾಮಿ ದೇವಾಲಯದ ರಾಜಗೋಪುರದ ದುರಸ್ತಿ ಕಾರ್ಯವನ್ನು ರೂ.27.00 ಲಕ್ಷ 
ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು ನಿರ್ಧರಿಸಿದಂತೆ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆಯ ಮ್ಯಾಚಿಂಗ್‌ ಗ್ರಾಂಟ್‌ ಆದ 
ರೂ.8.10 ಲಕ್ಷ (ರೂಪಾಯಿ ಎಂಟು ಲಕ್ಷದ ಹತ್ತು ಸಾವಿರಗಳು ಮಾತ್ರ) ವನ್ನು ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಮಂಡ್ಯ 
ಇವರಲ್ಲಿ ಠೇವಣಿ ಇಡಲು ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ, ಮೈಸೂರು ಇವರಿಗೆ ಅನುಮತಿ 
ನೀಡಿದೆ. ಸದರಿ ಅನುದಾನವನ್ನು ಲೆಕ್ಕಶೀರ್ಷಿಕೆ 2205-00-103-0-01 (ಯೋಜನೇತರ) 059- ಇತರೆ ಖರ್ಚು ಅಡಿಯಲ್ಲಿ 
ಭರಿಸತಕ್ಕದ್ದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆ ಅವರ ಸಹಮತಿಯನ್ನು ಟಿಪ್ಪಣಿ ಸಂಖ್ಯೆ: ಇಡಿ 405 ಐಎಫ್‌ (ಬಿಎ) 2009 ದಿನಾಂಕ 17-02-2009ರಲ್ಲಿ ಪಡೆದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1050 ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೨೩ 





ವಿಷಯ : ಕನ್ನಡ ಭವನ ಕದಂಬ ವಿಭಾಗದ ಲಿಫ್ಟ್‌ನ ವಾರ್ಷಿಕ ನಿರ್ವಹಣಾ ಅನುದಾನ ಬಿಡುಗಡೆ ಮಾಡುವ 
ಓದಲಾಗಿದೆ: 1 ಮೆ ತೈಸ್ಸನ್‌ ಕುಪ್‌ ಎಲಿವೇಟರ್‌(ಇಂಡಿಯಾ) ಪೈ.ಲಿಮಿಟೆಡ್‌ಪತ್ರ ಸಂಖ್ಯೆ: ಟಿಕೆಇಐ/ ಬಿಎನ್‌ಜಿ/, 
ಮೈಂಟ್‌/ಎಂಕೆಹೆಚ್‌/ಎಂ.ಎಸ್‌.ವಿ.ಎಲ್‌.ಎಂ.ಬಿ 458/2008-09 ದಿನಾಂಕ: 10.2.2009 
2. ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅವರ ಪತ್ರ ಸಂಖ್ಯೆ: ಕಸನಿ:5: ಲಿಫ್ಟ್‌2005- 
06 ದಿನಾಂಕ:26.02.2009 
ಪ್ರಸ್ತಾವನೆ: 

ಮೆ। ತೈಸ್ಪನ್‌ ಕುಪ್‌ ಎಲಿವೇಟರ್‌(ಇಂಡಿಯಾ) ಪೈ.ಲಿಮಿಟೆಡ್‌ ಬೆಂಗಳೂರು ಇವರು ಮೇಲೆ (1ರಲ್ಲಿ ಓದಲಾದ 
ದಿನಾಂಕ 10.02.2009ರ ಪತ್ರದಲ್ಲಿ ಕನ್ನಡ ಭವನದಲ್ಲಿ ಕದಂಬ ವಿಭಾಗದಲ್ಲಿ ಅಳವಡಿಸಿರುವ ಲಿಫ್ಟ್‌ನ ದಿನಾಂಕ 01.02.2009 
ರಿಂದ 31.01.2010ರವರೆಗಿನ ವಾರ್ಷಿಕ ನಿರ್ವಹಣೆಗೆ ರೂ. 62,300-00ಗಳು ಮತ್ತು ಅದರ ಮೇಲೆ ಶೇಕಡ 12.36% ರಷ್ಟು 
ಸೇವಾ ತೆರಿಗೆ ಸೇರಿಸಿ ಒಟ್ಟು ರೂ. 70,000-00 ಭರಿಸಲು ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರನ್ನು 
ಕೋರಿರುತ್ತಾರೆ. ಮೇಲೆ (2)ರಲ್ಲಿ ಓದಲಾದ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರ ದಿನಾ೦ಕ 26.02.2009ರ 
ಪತ್ರದಲ್ಲಿ ದಿನಾಂಕ: 15.12.2008ರಂದು ಕನ್ನಡ ಭವನದಲ್ಲಿ ಲೋಕೋಪಯೋಗಿ ಇಲಾಖೆಯ ವಿದ್ಯುತ್‌ ವಿಭಾಗದ ಸಹಾಯಕ 
ಕಾರ್ಯಪಾಲಕ ಅಭಿಯಂತರರು ಹಾಗೂ ಕದಂಬ ವಿಭಾಗದ ಲಿಪ್ಸ್‌ ಅಳವಡಿಸಿದ ಕಂಪನಿಯ ಸಹಾಯಕ 
ವ್ಯವಸ್ಥಾಪಕರೊಂದಿಗೆ ಇಲಾಖಾ ಅಧಿಕಾರಿಗಳು ಚರ್ಚಿಸಿ ವಾರ್ಷಿಕ ನಿರ್ವಹಣೆಯ ವೆಚ್ಚವನ್ನು ರೂ. 70,000-00 ಗಳಿಗೆ 
ನಿಗಧಿಪಡಿಸಿರುವುದರಿ೦ದ ಪ್ರಸಕ್ತ ಸಾಲಿನ ಲೆಕ್ಕ ಶೀರ್ಷಿಕೆ 4202-04-800-1-01-139 (ಯೋಜನೆ)ಯಡಿ ಈ ಮೊತ್ತವನ್ನು 
ಭರಿಸಲು ಸೂಕ್ತ ಆದೇಶ ನೀಡಬೇಕೆಂದು ಕೋರಿರುತ್ತಾರೆ. ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 28 ಕಸನಿ 2008, ಬೆ೦ಗಳೂರು, ದಿನಾಂಕ: 25ನೇ ಮಾರ್ಚ್‌ 2009 
ಬೆಂಗಳೂರು ಜೆ.ಸಿ.ರಸ್ತೆಯಲ್ಲಿರುವ ಕನ್ನಡ ಭವನದ ಕದಂಬ ವಿಭಾಗದಲ್ಲಿರುವ ತೈಸ್ಸನ್‌ ಕ್ರುಪ್‌ನ ಎಲಿವೇಟರ್‌ 
(ಇಂಡಿಯಾ) ಪ್ರೈವೇಟ್‌ ಲಿಮಿಟೆಡ್‌, ಬೆ೦ಗಳೂರು, ರವರು ಅಳವಡಿಸಿರುವ ಲಿಫ್ಟ್‌ನ ದಿನಾಂಕ 01.2.2009 ರಿಂದ 3110.2010 
ರವರೆಗಿನ ವಾರ್ಷಿಕ ನಿರ್ವಹಣೆಗೆ ವೆಚ್ಚವಾಗುವ ರೂ. 70,000-00 (ರೂಪಾಯಿ ಎಪ್ಪತ್ತು ಸಾವಿರ ಮಾತ್ರ) ಗಳನ್ನು ಭರಿಸಲು 
ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ಇವರಿಗೆ ಈ ಕೆಳಕಂಡ ಷರತ್ತಿಗೆ ಒಳಪಟ್ಟು ಸರ್ಕಾರದ 
ಅನುಮತಿ ನೀಡಲಾಗಿದೆ. 

1. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಹಾಗೂ ಅದರ ನಿಯಮಗಳು 2000ದ 

ಪ್ರಕಾರ ಕ್ರಮವಹಿಸುವುದು. 

2. ಈ ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋಅದೇ ಉದ್ದೇಶಕ್ಕೆ ಬಳಸಿಕೊಳ್ಳಬೇಕು. 

3. ಹಣ ಬಳಕೆ ಪ್ರಮಾಣ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 

ಈ ಮೊತ್ತವನ್ನು 2008-09ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 4202-04-800-1-01-139 (ಯೋಜನೆ) 
ಇದರಡಿ ನಯನ ರಂಗಮಂದಿರ ನಿರ್ವಹಣೆಗೆ ನಿಗಧಿಪಡಿಸಿರುವ ರೂ. 5.00 ಲಕ್ಷ ಅನುದಾನದ ಮೊತ್ತದಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಆಂತರಿಕ ಆರ್ಥಿಕ 
ಸಲಹೆಗಾರರ ಸಹಮತಿಯನ್ನು ಟಿಪ್ಪಣಿ ಸಂಖ್ಯೆ: ಶೀಿಇ 907 ಐಎಫ್‌(ಬಿಎ) 2009, ದಿನಾಂಕ 20.03.2009ರಲ್ಲಿ ಪಡೆದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1086 ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 


ವಿಷಯ : ಸುವರ್ಣ ಕರ್ನಾಟಕದ ಆಚರಣೆ ಸಂದರ್ಭದಲ್ಲಿ ನಾಡಿನ ಐತಿಹಾಸಿಕ ಸಂಸ್ಕೃತಿ ಉಳಿಸಲು 
ತಾಳೇಗರಿಗಳಲ್ಲಿರುವ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಸಾರುವ ಅಪ್ರಕಟಿತ ತಾಳೇಗರಿಗಳ 
ಪ್ರಕಟಣೆ ಕುರಿತ(2007-08ನೇ ಮುಂದುವರಿದ ಕ್ರಿಯಾ ಯೋಜನೆ) 2008-09ರಲ್ಲಿ ರೂಪಿಸಲು 
ಪ್ರಕಟಣೆಗೆ ಅನುದಾನ ನೀಡುವ ಬಗ್ಗೆ 
ಓದಲಾಗಿದೆ : ನಿರ್ದೇಶಕರು ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಅವರ ಪತ್ರ ಸಂ:ಎಆರ್‌ಎಸ್‌ 27 ಎಡಿಎಂ 
2006 ದಿ:18.2.2009 


೨೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಪ್ರಸ್ತಾವನೆ: 

ನಿರ್ದೇಶಕರು ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಅವರ ಮೇಲೆ (1ರಲ್ಲಿ ಓದಲಾದ ದಿನಾಂಕ 18.02.2009ರ 
ಪತ್ರದಲ್ಲಿ 2006-07ರ ಬಜೆಟ್‌ ಭಾಷಣದಲ್ಲಿ ಮಾನ್ಯ ಮುಖ್ಯ ಮಂತ್ರಿಯವರು ನಾಡಿನಲ್ಲಿ ಅಳಿದುಳಿದಿರುವ ಅಪ್ರಕಟಿತ 
ತಾಳೆಗರಿಗಳನ್ನು ಕರ್ನಾಟಕ ರಾಜ್ಯ ಪತ್ರಾಗಾರ ಮುಖೇನ ಪ್ರಕಟಿಸಲಾಗುವುದೆಂದು ತಿಳಿಸಿದ್ದು ಅದರನ್ವಯ ಸರ್ಕಾರವು ತಜ್ಞರ 
ಸಮಿತಿಯೊಂದನ್ನು ರೂಪಿಸಿದ್ದು ಅದರ ಮಾರ್ಗದರ್ಶನದಂತೆ 25. ಅಮೂಲ್ಯ ಅಪ್ರಕಟಿತ ಗಂಥಗಳನ್ನು ಮುದ್ರಿಸಿ ಪ್ರಕಟಿಸಲು 
ಕಾರ್ಯ ಹಮ್ಮಿಕೊಳ್ಳಲಾಯಿತು. ಈ ಗ್ರಂಥಗಳನ್ನು ಮುದ್ರಿಸಲು ಮುದ್ರಣ ಇಲಾಖೆಗೆ ನೀಡಲಾಗಿದ್ದು 25 ಗಂಥಗಳಲ್ಲಿ 
ಪ್ರತಿಯೊಂದು ಗಂಥದ 500 ಪ್ರತಿಗಳನ್ನು ಮುದ್ರಿಸಿ ಒದಗಿಸುವಂತೆ ಕೋರಲಾಗಿದ್ದು ಮುದ್ರಣದ ಒಟ್ಟು ಮೊತ್ತ ರೂ. 
14,97,540-00ಗಳಾಗಿದ್ದು 2007-08ನೇ ಸಾಲಿನಲ್ಲಿ ಮೀಸಲಿರಿಸಿದ್ದ ರೂ. 10.00ಲಕ್ಷಗಳಲ್ಲಿ ರೂ.8.60 ಲಕ್ಷಗಳನ್ನು ಮುದ್ರಣ 
ಇಲಾಖೆಗೆ ಪಾವತಿಸಲಾಗಿರುತ್ತದೆ ಎಂದು ತಿಳಿಸುತ್ತಾ, 2008-09ನೇ ಸಾಲಿನಲ್ಲಿ ಅನುಮೋದಿತವಾಗಿರುವ ಯೋಜನೇತರ 
ಬಾಬ್ದಿನಿಂದ ಈ ಕಾರ್ಯ ಕೈಗೊಳ್ಳಲು ಹಾಗೂ ಮುದ್ರಣ ಇಲಾಖೆಗೆ ಬಾಕಿ ಮೊತ್ತವಾದ ರೂ. 6,.37,540-00ನ್ನು 
ಪಾವತಿಸಬೇಕಾಗಿರುವುದರಿಂದ, ಈ ಬಗ್ಗೆ ಸರ್ಕಾರದ ಅದೇಶ ಹೊರಡಿಸಲು ನಿರ್ದೇಶಕರು ಕೋರಿರುತ್ತಾರೆ. ಇದನ್ನು 
ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 7 ರಾಪಸ 2009, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್‌ 2009 

ಸುವರ್ಣ ಕರ್ನಾಟಕದ ಆಚರಣೆ ಸ೦ದರ್ಭದಲ್ಲಿ ನಾಡಿನ ಐತಿಹಾಸಿಕ ಸಂಸ್ಕೃತಿ ಉಳಿಸಲು ತಾಳೇಗರಿಗಳಲ್ಲಿರುವ ಸಾಹಿತ್ಯ 
ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಸಾರುವ ಅಪ್ರಕಟಿತ ತಾಳೇಗರಿಗಳ ಪ್ರಕಟಣೆ ಕಾರ್ಯವನ್ನು 2008-09ನೇ ಸಾಲಿನಲ್ಲಿ 
ಯೋಜನೇತರ ಬಾಬ್ಬಿನಿಂದ ಕೈಗೊಳ್ಳಲು ಹಾಗೂ ಮುದ್ರಣ ಇಲಾಖೆಗೆ ಬಾಕಿ ಇರುವ ಮೊತ್ತ ರೂ. 6.37,540-00 
(ರೂಪಾಯಿ ಆರು ಲಕ್ಷದ ಮೂವತ್ತೇಳು ಸಾವಿರದ ಐನೂರ ನಲವತ್ತು ಮಾತ್ರ) ಗಳನ್ನು ಪಾವತಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಹಾಗೂ ಅದರ ನಿಯಮಗಳು 2000 ದಲ್ಲಿನ ವಿದಿವಿಧಾನಗಳನ್ನು ಪಾಲಿಸುವ 
ಷರತ್ತಿಗೆ ಒಳಪಟ್ಟು ನಿರ್ದೇಶಕರು ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಬೆ೦ಗಳೂರು ಇವರಿಗೆ ಈ ಮೂಲಕ ಸರ್ಕಾರದ 
ಅನುಮತಿ ನೀಡಲಾಗಿದೆ. 

ಈ ಸಂಬಂಧ ತಗಲುವ ವೆಚ್ಚಗಳನ್ನು 2008-09ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 2205-00-104-0-01- 
051 (ಯೋಜನೇತರ) ಸಾಮಾನ್ಯ ವೆಚ್ಚಗಳ ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಆಂತರಿಕ ಆರ್ಥಿಕ 
ಸಲಹೆಗಾರರ ಸಹಮತಿಯನ್ನು ಟಪ್ಪಣಿ ಸಂಖ್ಯೆ: ಶಿಇ 948 ಐಎಫ್‌(ಬಿಎ) 2009, ದಿನಾಂಕ 21.03.2009ರಲ್ಲಿ ಪಡೆದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1087 ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 
ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ವಿಷಯ:- ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕಮದ ಅಡಿ 2008-09ನೇ ಸಾಲಿನ ಎರಡನೇ ಕಂತಿನ 
ಅನುದಾನವನ್ನು ಜಿಲ್ಲಾ ಗಳ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ:- 1. ಸರ್ಕಾರದ ಆದೇಶ ಸಂ.ಗ್ರಾಅಪ.4.ಡಬ್ಬ್ಯೂಜಿಪಿ:2008 ದಿನಾ೦ಕ:16.4.2008. 
2. ಸರ್ಕಾರದ ಸಮಸಂಖ್ಯೆಯ ಆದೇಶಗಳ ದಿನಾಂಕ:118.2008 ಹಾಗೂ 19.1.2009. 
3. ಯೋಜನಾ ಆಯೋಗ (ಪಶ್ಚಿಮ ಘಟ್ಟಗಳ ಸಚಿವಾಲಯ), ಭಾರತ ಸರ್ಕಾರ, ನವದೆಹಲಿ ಇವರ 
ಪತ್ರ ಸಂ. ಪಿಸಿ (ಪಿ) 19/ 320/ ಎಸ್‌ಸಿಎ/2008-ಡಬ್ರ್ಯೂಜಿಎಸ್‌ ದಿನಾಂಕ. 2.3.2009. 
4. ಹಣಕಾಸು ಮಂತಾಲಯ, ಭಾರತ ಸರ್ಕಾರ, ನವದೆಹಲಿ ಇವರ ಆದೇಶ ಸಂ.ಎಫ್‌.ನ೦.44(6) 
ಪಿಎಫ್‌!/2008-564 ದಿನಾಂಕ. 12.3.2009. 
5. ಆರ್ಥಿಕ ಇಲಾಖೆಯ ಜಮಾ ದೃಢೀಕರಣ ಪತ್ರ ಸಂ.ಆಇ. 279. ಎಫ್‌ಆರ್‌ಸಿ.2009 ದಿನಾಂಕ. 
19.3.2009. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೨೫ 





ಪಸ್ತಾವನೆ:- 

ಭಾರತ ಸರ್ಕಾರದ ಯೋಜನಾ ಆಯೋಗದ ಪಶ್ಚಿಮ ಘಟ್ಟಗಳ ಸಚಿವಾಲಯವು ಮೇಲೆ ಓದಲಾದ ಪತ(3)ರಲ್ಲಿ 
ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕಮದ ಅನುಷ್ಠಾನಕ್ಕಾಗಿ 2008-09ನೇ ಸಾಲಿನ ಒಟ್ಟಾರೆ ಅನುದಾನ ರೂ.2924.00 ಲಕ್ಷ 
ಪೈಕಿ ಶೇ.25 ರಷ್ಟು ಅಂದರೆ ರೂ.731.00 ಲಕ್ಷ ಆಗಲಿದ್ದು, ಅದರಲ್ಲಿ ವಿಶೇಷ ಕೇಂದ್ರ ಅನುದಾನದ ನಿಧಿ ಭಾಗದ ಮೊತ್ತವಾದ 
ರೂ.657.90 ಲಕ್ಷಗಳನ್ನು ಎರಡನೇ ಕಂತಿನ ಅನುದಾನವಾಗಿ ರಾಜ್ಯಕ್ಕೆ ಬಿಡುಗಡೆ ಮಾಡಲು ಪ್ರಸ್ತಾಪಿಸಿದ್ದು, ಭಾರತ ಸರ್ಕಾರದ 
ಹಣಕಾಸು ಮಂತ್ರಾಲಯವು ಸದರಿ ಅನುದಾನವನ್ನು ಮೇಲೆ ಓದಲಾದ ಪತ್ರ (4) ರಂತೆ ರಾಜ್ಯಕ್ಕೆ ಬಿಡುಗಡೆ ಮಾಡಿರುತ್ತದೆ. ಈ 
ಅನುದಾನವು ರಾಜ್ಯ ಸರ್ಕಾರದ ಖಾತೆಗೆ ಜಮೆ ಆಗಿರುವ ಬಗ್ಗೆ ಆರ್ಥಿಕ ಇಲಾಖೆಯು ಮೇಲೆ ಓದಲಾದ ಪತ್ರ (5) ರಂತೆ 
ದಿನಾಂಕ:19.3.2009 ರಂದು ಜಮಾ ದೃಢೀಕರಣ ಪತ್ರವನ್ನು ನೀಡಿರುತ್ತದೆ. 
2008-09ನೇ ಸಾಲಿಗೆ ರಾಜ್ಯ ಆಯವ್ಯಯದಲ್ಲಿ ಪೂರಕ ಅಂದಾಜಿನ ಮುಖಾಂತರ ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ 
ಕಾರ್ಯಕ್ರಮಕ್ಕೆ ಒದಗಿಸಿರುವ ಹೆಚ್ಚುವರಿ ಅನುದಾನ ರೂ.839.00 ಲಕ್ಷ ಪೈಕಿ, 2008-09ನೇ ಸಾಲಿನ ಎರಡನೇ ಕಂತಿನ 
ಅನುದಾನವನ್ನು ರಾಜ್ಯದ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿಗಳಿಗೆ ಬಿಡುಗಡೆ ಮಾಡಲು ಸರ್ಕಾರವು ತೀರ್ಮಾನಿಸಿರುತ್ತದೆ. 

ಆದುದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂ. ಗ್ರಾಅಪ. 6. ಡಬ್ಲ್ಯೂಜಿಪಿ.2008, ಬೆ೦ಗಳೂರು ದಿನಾಂಕ: 26ನೇ ಮಾರ್ಚ್‌ 2009 

ಕೇಂದ್ರ ಪುರಸ್ಕೃತ ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನು 2008-09ನೇ ಸಾಲಿನಲ್ಲಿ ಅನುಮೋದಿತ ಕ್ರಿಯಾ 
ಯೋಜನೆಯ ಅನ್ವಯ ಅನುಷ್ಠಾನಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡಿರುವ ಕೇಂದ್ರ ಪಾಲಿನ 
ಎರಡನೇ ಕಂತಿನ ವಿಶೇಷ ಕೇಂದ್ರ ಅನುದಾನ ರೂ.657.90 ಲಕ್ಷ ಪೈಕಿ ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕ್ರಮದ 
ಯೋಜನಾ ಕೋಶಕ್ಕೆ ರೂ.5.40 ಲಕ್ಷ ಅನುದಾನ ಹೊಂದಾಣಿಕೆ ಮಾಡಿಕೊಂಡು ಬಾಕಿ ಉಳಿದ ಅನುದಾನ ರೂ.652.50 ಲಕ್ಷ 
ಪೈಕಿ 2007-08ನೇ ಸಾಲಿನ ಅಂತ್ಯಕ್ಕೆ ಖರ್ಚಾಗದೇ ಉಳಿದಿರುವ ಅನುದಾನವನ್ನು ಭಾಗಶಃ ಕಡಿತಗೊಳಿಸಿ ಉಳಿಕೆ ಅನುದಾನ 
ರೂ.416.894 (ನಾಲ್ಕು ಕೋಟಿ ಹದಿನಾರು ಲಕ್ಷ ಎಂಭತ್ತೊಂಭತ್ತು ಸಾವಿರದ ನಾಲ್ಕು ನೂರು ರೂಪಾಯಿಗಳು ಮಾತುಗಳನ್ನು 
ರಾಜ್ಯದ 11 ಜಿಲ್ಲಾ ಪಂಚಾಯತಿಗಳಿಗೆ ಅನುಬಂಧ-1 ರಲ್ಲಿ ತೋರಿಸಿರುವಂತೆ ಈ ಕೆಳಕಂಡ ನಿಬಂಧನೆಗಳಿಗೆ ಒಳಪಟ್ಟು 
ಬಿಡುಗಡೆ ಮಾಡಲಾಗಿದೆ. 

1 2008-09ನೇ ಸಾಲಿನಲ್ಲಿ ನಿಮ್ಮ ಜಿಲ್ಲೆಯ ಕ್ರಿಯಾ ಯೋಜನೆಯಲ್ಲಿ ನಮೂದಿಸಿರುವ ಕಾರ್ಯಕ್ರಮಗಳನ್ನು ಮಾತ್ರ 
ನಿಮ್ಮ ಜಿಲ್ಲೆಗೆ ನಿಗದಿಪಡಿಸಿರುವ ಅನುದಾನಕ್ಕೊಳಪಟ್ಟು ಅನುಷ್ಠಾನಗೊಳಿಸುವುದು. 

2. ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕಮದ ಕೇಂದ್ರ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುತ್ತಿರುವ 
ಮಾರ್ಗಸೂಚಿಗಳನ್ವಯ ಅನುಷ್ಠಾನಗೊಳಿಸುವುದು. 

3. ಒಂದು ವಲಯಕ್ಕೆ ನಿಗದಿಪಡಿಸಿರುವ ಅನುದಾನವನ್ನು ಇನ್ನೊಂದು ವಲಯಕ್ಕೆ ಯಾವುದೇ ಕಾರಣಕ್ಕೂ 
ವರ್ಗಾಯಿಸಬಾರದು. 

4. ಹಾಲಿಬಿಡುಗಡೆ ಮಾಡಿರುವ ಅನುದಾನದಲ್ಲಿ ಅನುಮೋದಿತ ಕ್ರಿಯಾ ಯೋಜನೆಯಲ್ಲಿನ ಮುಂದುವರೆದ 
ಅಪೂರ್ಣ ಕಾಮಗಾರಿಗಳಿಗೆ ಪ್ರಥಮ ಆದ್ಯತೆ ನೀಡಿ ಪೂರ್ಣಗೊಳಿಸತಕ್ಕದ್ದು. 

5. ಸಾಂಬಾರು ಮಂಡಳಿಯ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ಪತ್ರ ಸಂ.ಗ್ರಾಅಪ.5.ಡಬ್ಬ್ಯೂಜಿಪಿ. 
2008(ಭಾ) ದಿನಾಂಕ:25.10.2008 ಹಾಗೂ 13.01.2009ರಲ್ಲಿ ಸೂಚಿಸಿರುವಂತೆ ನಿಗದಿತ ಅನುದಾನವನ್ನು ಆ 
ಮಂಡಳಿಗೆ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್‌ಗಳು ಬಿಡುಗಡೆ ಮಾಡುವುದು. 

6. 2007-08ನೇ ಸಾಲಿನಲ್ಲಿ ಬಿಡುಗಡೆ ಮಾಡಿದ ಅನುದಾನದಲ್ಲಿ ದಿನಾಂಕ:31.03.2008ಕ್ಕೆ ಖರ್ಚಾಗದೇ 
ಉಳಿದಿರುವ ಅನುದಾನವನ್ನು, 2008-09ನೇ ಸಾಲಿಗೆ ನಿಮ್ಮ ಜಿಲ್ಲೆಯ ಅನುಮೋದಿತ ಆಯವ್ಯಯದಲ್ಲಿನ 
ಎರಡನೇ ಕಂತಿನ ಅನುದಾನದಲ್ಲಿ ಅನುಬ೦ಧ-1ರಲ್ಲಿ ತೋರಿಸಿರುವಂತೆ ವಸೂಲಾತಿ ಮಾಡಿಕೊಳ್ಳಲಾಗಿದೆ. 

7. ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವ ನಮೂನೆಯಲ್ಲೇ ಪ್ರತಿ ತ್ರೈಮಾಸಿಕ ವರದಿಯನ್ನು ಸಕಾಲದಲ್ಲಿ ತಪ್ಪದೇ 
ಸರ್ಕಾರಕ್ಕೆ ಸಲ್ಲಿಸುವುದು. 

8. ಜಿಲ್ಲಾ ಮ ಮುಖ್ಯ ಲೆಕ್ಕಾಧಿಕಾರಿಗಳು ಸಹಾಯಾನುದಾನದ ಬಿಲ್ಲಿನ ಮೇಲೆ ನಿಯಮಗಳ ಪ್ರಕಾರ 
ಅನುದಾನವನ್ನು ಈ ಕೆಳಕಂಡ ಲೆಕೀರ್ಷಿಕೆಯಲ್ಲಿ ಖಜಾನೆಯಿಂದ ಪಡೆಯುವುದು. 

“2551-ಗುಡ್ಡಗಾಡು ಪದೇಶಗಳು-01- ಪಶ್ಚಿಮ ಘಟ್ಟಗಳು-198 ಗ್ರಾಮ ಪಂಚಾಯತಿಗಳಿಗೆ ಸಹಾಯ-6- ಗಾಮ 

ಪಂಚಾಯತ್‌- ಕೇಂದ್ರ ಪುರಸ್ಥ ತೆ ಯೋಜನೆ 02- ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕ್ರಮ (ಯೋಜನೆ) 


೨೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಈ ಆದೇಶವನ್ನು ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ 
ಟಿಪ್ಪಣಿ ಸಂ.ಗಾಅಪ.114.ಪಿಬಿಎಸ್‌.2009ರ ದಿನಾ೦ಕ.26-03-2009 ರಲ್ಲಿ ಸಹಮತಿಸಿದಂತೆ ಹೊರಡಿಸಲಾಗಿದೆ. 
` ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ: ಪಿ.ಸಿ. ಜಾಫರ್‌ 
ನಿರ್ದೇಶಕರು 
ಯೋಜನೆ, ಸಮನ್ವಯ ಹಾಗೂ ಮೇಲ್ವಿಚಾರಣಾ ಘಟಕ 
ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಅನುಬಂಧ-1 
ಸರ್ಕಾರದ ಆದೇಶದ ಸಂ. ಗ್ರಾಅಪ. 6. ಡಬ್ಲ್ಯೂಜಿಪಿ 2008, ಬೆ೦ಗಳೂರು, ದಿನಾಂಕ:26.3.2009 
ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕ್ರಮದಡಿ 2008-09ನೇ ಸಾಲಿನ ಜಿಲ್ಲಾವಾರು ಎರಡನೇ ಕಂತಿನ ಅನುದಾನ ಬಿಡುಗಡೆ ತಃಖ್ತೆ 
(ರೂ. ಲಕ್ಷಗಳಲ್ಲಿ) 






























































ಕ. ಜಿಲ್ಲೆಯ ಹೆಸರು ಜಿಲ್ಲೆಯ| 2008-09ನೇ | ಜಿಲ್ಲೆಗಳಿಗೆ ಬಿಡುಗಡೆ 2007-08ನೇ 2007-08ನೇ ಜಿಲ್ಲೆಗಳಿಗೆ 
ಸ ಕೋಡ್‌ ಸಾಲಿನ ಮಾಡ ಬೇಕಾಗಿದ್ದ ಸಾಲಿನ ಅಂತಿಮ | ಸಾಲಿನ ಅಂತ್ಯಕ್ಕೆ ಬಿಡುಗಡೆ 
ಜಿಲ್ಲಾ- 2008-09 ನೇ ಶಿಲ್ಕು (2007-08ನೇ ಖರ್ಚಾಗದೇ ಮಾಡುತ್ತಿರುವ 
ವಾರು ಸಾಲಿನ ಎರಡನೇ ಸಾಲಿನ ಅಂತ್ಯಕ್ಕೆ ಉಳಿದಿರುವ ಎರಡನೇ 
ಅನುದಾನ ಕಂತಿನ ಅನುದಾನ ಖರ್ಚಾಗದೇ ಅನುದಾನದ ಕಂತಿನ 
ಹಂಚಿಕೆ (ವಿಶೇಷ ಕೇಂದ ಉಳಿದಿರುವ ಅಂತಿಮ ಅನುದಾನ 
ಅನುದಾನ) ಸ ಅನುದಾನ) ವಸೂಲಾತಿ/ 
ಕಡಿತ 
1 2 3 4 5 6 7 8 
1 ಬೆಳಗಾಂ 413 473.75 106.594 15.743 15.743 90.851 
2 ಚಾಮರಾಜನಗರ 456 86.20 19.395 2.477 2.477 16.918 
3 ಚಿಕ್ಕಮಗಳೂರು 408 276.35 62.179 57.782 57.782 4.397 
4 ದಕ್ಷಿಣ ಕನ್ನಡ 409 206.30 46.417 0.602 0.602 45.815 
ಸ) ಧಾರವಾಡ 415 67.20 15.120 10.985 10.985 4.135 
6 ಹಾಸನ 410 221.65 49.871 2.081 2.081 47.790 
7 ಕೊಡಗು 411 247.90 55.778 5.225 5.225 50.553 
8 ಮೈಸೂರು* 407 96.95 21.814 40.983 21.814 0.000 
9 ಶಿವಮೊಗ್ಗ 405 410.45 92.351 34.921 34.921 57.430 
10 ಉಡುಪಿ 457 296.85 66.791 44.990 44.990 21.801 
1] ಉತ್ತರ ಕನ್ನಡ 416 516.40 116.190 38.986 38.986 77.204 
ಒಟ್ಟು: 2900.00 652.500 254.775 235.606 416.894 
12 ಪ. ಘ. ಅ.ಕಾ 24.00 5.400 0.000 0.000 5.400 
ಯೋಜನಾ ಕೋಶ 
ಜುಮ್ಹಾ 2924.00 657.900 254.775 235.606 422.294 




















* 2007-08ನೇ ಸಾಲಿನ ಅಂತ್ಯಕ್ಕೆ ಖರ್ಚಾಗದೇ ಉಳಿದಿರುವ ಅನುದಾನವನ್ನು ವಸೂಲಾತಿ ಮಾಡಿಕೊಂಡಿರುವುದರಿಂದ 


ಮೈಸೂರು ಜಿಲ್ಲೆಗೆ ಎರಡನೇ ಕಂತಿನ ಅನುದಾನ ಬಿಡುಗಡೆಗೆ ಲಭ್ಯವಿರುವುದಿಲ್ಲ. 
ಡಾ: ಪಿ.ಸಿ. ಜಾಫರ್‌ 
ನಿರ್ದೇಶಕರು 
ಯೋಜನೆ, ಸಮನ್ವಯ ಹಾಗೂ ಮೇಲ್ವಿಚಾರಣಾ ಘಟಕ 
ಪಿ.ಆರ್‌. 1111 ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 


ಗಾಮೀಣಾಭಿವೃದ್ಧಿ ಮತು ಪಂಚಾಯತ್‌ ರಾಜ್‌ ಇಲಾಖೆ. 
ಮಿ ಎಬಿ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೨೭ 


ವಿಷಯ:- ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕಮದಡಿ 2008-09ನೇ ಸಾಲಿನ ವಿಶೇಷ ಯೋಜನೆಗಳಿಗಾಗಿ 
ಚಿಕ್ಕಮಗಳೂರು, ಹಾಸನ. ಮೈಸೂರು, ಶಿವಮೊಗ್ಗ ಉಡುಪಿ ಹಾಗೂ ಉತ್ತರಕನ್ನಡ ಜಿಲ್ಲಾ 
ಪಂಚಾಯತಿಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ:- 1. ಯೋಜನಾ ಆಯೋಗ, ಭಾರತ ಸರ್ಕಾರ, ನವದೆಹಲಿ ರವರ ಪತ ಸಂ. PC(P)9/25/ 

KAR/2008-WGS ದಿನಾ೦ಕ.26.8.2008, 27.1.2009 ಹಾಗೂ 2.3.2009. 

2. ಯೋಜನಾ ಆಯೋಗ (ಪಶ್ಚಿಮ ಘಟ್ಟಗಳ ಸಚಿವಾಲಯ), ಭಾರತ ಸರ್ಕಾರ, ನವದೆಹಲಿ ಇವರ 
ಪತ್ರ ಸಂ. ಪಿಸಿ (ಪ) 19/ 320/ ಎಸ್‌ಸಿಎ/2008-ಡಬ್ರ್ಯೂಜಿಎಸ್‌ ದಿನಾಂಕ. 2.3.2009. 

3. ಹಣಕಾಸು ಮಂತಾಲಯ, ಭಾರತ ಸರ್ಕಾರ, ನವದೆಹಲಿ ಇವರ ಆದೇಶ ಸಂ.ಎಫ್‌.ನ೦.44(6) 
ಪಿಎಫ್‌॥/2008-564 ದಿನಾಂಕ. 12.3.2009. 

4. ಆರ್ಥಿಕ ಇಲಾಖೆಯ ಜಮಾ ದೃಢೀಕರಣ ಪತ್ರ ಸಂ.ಆಇ. 279. ಎಫ್‌ಆರ್‌ಸಿ.2009 ದಿನಾಂಕ. 
19.3.2009. 





ಭಾರತ ಸರ್ಕಾರದ ಯೋಜನಾ ಆಯೋಗದ ಪಶ್ಚಿಮ ಘಟ್ಟಗಳ ಸಚಿವಾಲಯವು ಮೇಲೆ ಓದಲಾದ ಪತ(1)ರಲ್ಲಿ 
ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕಮದಡಿ 2007- 08 ನೇ ಸಾಲಿನ ಅಂತ್ಯಕ್ಕೆ ಖರ್ಚಾಗದೇ ಉಳಿದ ಅನುದಾನಕ್ಕೆ 
ಅನುಗುಣವಾಗಿ. 2008- 09 ನೇ ಸಾಲಿನಲ್ಲಿ ರಾಜ್ಯದ ಚಿಕ್ಕಮಗಳೂರು, ಹಾಸನ, ಮೈಸೂರು, ಶಿವಮೊಗ್ಗ, ಉಡುಪಿ ಹಾಗೂ 
ಉತ್ತರಕನ್ನಡ ಜಿಲ್ಲೆಗಳ ಒಟ್ಟು ರೂ.254.775 ಲಕ್ಷ ಮೊತ್ತದ ವಿಶೇಷ ಯೋಜನೆಗಳ ಅನುಷ್ಠಾನಕ್ಕಾಗಿ "ಮಂಜೂರಾತಿ ನೀಡಿ, 
ಅನುದಾನವನ್ನು ಬಳಸಲು ಅನುಮೋದನೆ ನೀಡಿದೆ. 2007-08 ನೇ ಸಾಲಿನ ಅಂತ್ಯಕ್ಕೆ ಖರ್ಚಾಗದೇ ಉಳಿದ ಭಾಗಶ: 
ಅನುದಾನವನ್ನು ಹಾಲಿ ಹೊಂದಾಣಿಕೆ ಮಾಡಿಕೊಳ್ಳುವ ಮೂಲಕ ಸದರಿ ವಿಶೇಷ ಯೋಜನೆಗಳ ಅನುಷ್ಠಾನಕ್ಕಾಗಿ ಸಂಬ೦ಧಪಟ್ಟ 
ಜಿಲ್ಲಾ ಪಂಚಾಯತಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಅನುದಾನವನ್ನು ಬಿಡುಗಡೆ ಮಾಡಬೇಕಿರುತ್ತದೆ. 
ಆದರೆ, 2008-09 ನೇ ಸಾಲಿಗೆ ರಾಜ್ಯ ಆಯವ್ಯಯದಲ್ಲಿ ಪೂರಕ ಅಂದಾಜಿನ ಮುಖಾಂತರ ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ 
ಕಾರ್ಯಕಮಕ್ಕೆ ಒಟ್ಟಾರೆ ಹೆಚ್ಚುವರಿ ಅನುದಾನ ರೂ.839.00 ಲಕ್ಷ ಒದಗಿಸಿದ್ದರೂ, ಜಿಲ್ಲಾವಾರು ಹಂಚಿಕೆಯಲ್ಲಿ 
ಚಿಕ್ಕಮಗಳೂರು(ರೂ.17.217 ಲಕ್ಷ) ಹಾಗೂ ಹಾಸನ(ರೂ.30.255 ಲಕ್ಷ) ಜಿಲ್ಲೆಗಳಿಗೆ ಸೇರಿ ಒಟ್ಟಾರೆ ರೂ.47.472 ಲಕ್ಷ 
ಅನುದಾನದ ಕೊರತೆ ಉಂಟಾಗಿರುತ್ತದೆ. ಮುಂದುವರೆದು, 2008-09ನೇ ಸಾಲಿನ ಸದರಿ ವಿಶೇಷ ಯೋಜನೆಗಳನ್ನು 
ತುರ್ತಾಗಿ ಅನುಷ್ಠಾನಗೊಳಿಸಬೇಕಾಗಿರುವುದರಿಂದ ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲಾ ಪಂಚಾಯತಿಗಳಿಗೆ ಪಸಕ್ತ ಸಾಲಿನ 
ರಾಜ್ಯ ಆಯವ್ಯಯ ಹಂಚಿಕೆಯಂತೆ ಲಭ್ಯವಿರುವ ಭಾಗಶ: ಅನುದಾನವನ್ನು ಹಾಗೂ ಮೈಸೂರು, ಶಿವಮೊಗ್ಗ. ಉಡುಪಿ ಮತ್ತು 
ಉತ್ತರ ಕನ್ನಡ ಜಿಲ್ಲಾ ಪಂಚಾಯತಿಗಳಿಗೆ ವಿಶೇಷ ಯೋಜನೆಗಳ ಮಂಜೂರಾತಿ ಅನ್ವಯ ಪೂರ್ಣ. ಅನುದಾನವನ್ನು 
ಬಿಡುಗಡೆ ಮಾಡಲು ಸರ್ಕಾರವು ತೀರ್ಮಾನಿಸಿರುತ್ತದೆ. 
ಆದುದರಿಂದ ಈ ಆದೇಶ. 
ಸರ್ಕಾರದ ಆದೇಶ ಸ ಸಂ.ಗಾಅಪ -6.ಡಬ್ಲ್ಯೂಜಿಪಿ.2008(ಭಾ) ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್‌ 2009 
ಪಸ್ತಾವನೆಯಲ್ಲಿ ವಿವರಿಸಿದಂತೆ, ಕೇಂದ ಸರ್ಕಾರದ ಯೋಜನಾ ಆಯೋಗವು ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ 
ಕಾರ್ಯಕ್ರಮದಡಿ 2008-09 ನೇ ಸಾಲಿನಲ್ಲಿ ” ಮಂಜೂರಾತಿ ನೀಡಿರುವ ರಾಜ್ಯದ ಆರು ಶೇಷ ಯೋಜನೆಗಳನ್ನು 
ಅನುಷ್ಠಾನಗೊಳಿಸುವ ಸಲುವಾಗಿ ಬಿಡುಗಡೆ ಮಾಡಬೇಕಾಗಿದ್ದ ಅನುದಾನ ರೂ.254.775 ಲಕ್ಷ ಪೈಕಿ ಭಾಗಶ: ತಿಜಿಡಾನಿ 
ಅಂದರೆ' ಅನುಬಂಧದಲ್ಲಿ ತೋರಿಸಿರುವಂತೆ ಒಟ್ಟು ರೂ.188. 133 ಲಕ್ಷ (ಒಂದು ಕೋಟಿ ಎಂಭತ್ತೆಂಟು ಲಕ್ಷ ಹದಿಮೂರು 
ಸಾವಿರದ ಮೂರು ನೂರು ರೂಪಾಯಿಗಳು ಮಾತ) ಗಳನ್ನು ರಾಜ್ಯದ ಅರು ಜಿಲ್ಲಾ ಪಂಚಾಯತಿಗಳಿಗೆ ಬಿಡುಗಡ ಮಾಡಿದೆ. 
ಸದರಿ ವಿಶೇಷ ಯೋಜನೆಗಳನ್ನು ಈ ಕೆತಕಂಡ ಕರಗಳ ಅಡಿಯಲ್ಲಿ ಅನುಷ್ಠಾನಗೊಳಿಸುವುದು. 
1. 2008-09ನೇ ಸಾಲಿನಲ್ಲಿ ಮ ಮೇಲ್ಕಂಡ ವಿಶೇಷ ಕಿಯಾ ಯೋಜನೆಗಳಲ್ಲಿ ನಮೂದಿಸಿರುವ 
ಕಾರ್ಯಕಮಗಳನ್ನು ಮಾತ್ರ ನಿಮ್ಮ ಜಿಲ್ಲೆಗೆ ನಿಗದಿಪಡಿಸಿರುವ ಅನುದಾನೆಕ್ಕೊಳಪಟ್ಟು ಅನುಷ್ಠಾನಗೊಳಿಸುವುದು. 
2. ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕಮದ ಅನುಷ್ಠಾನಕ್ಕಾಗಿ ಕಾಲಕಾಲಕ್ಕೆ ಹೊರಡಿಸುತ್ತಿರುವ 
ಮಾರ್ಗಸೂಚಿಗಳನ್ವಯ ಕಾರ್ಯಕಮಗಳನ್ನು ಪ್ರನುಷ್ಠಾನಗೊಳಿಸುವುದು. 
3. ಒಂದು ವಲಯದ "ಅನುದಾನವನ್ನು ಇನ್ನೋ ನ ವಲಯಕ್ಕೆ ಯಾವುದೇ ಕಾರಣಕ್ಕೂ ವರ್ಗಾಯಿಸಬಾರದು 
4. ಈ ವಿಶೇಷ ಯೋಜನೆಗಳ ಪ್ರತಿ ಬಗ್ಗೆ ಮಾಸಿಕ ವರದಿ, ಹಣ ಬಳಕೆ ಪಮಾಣ ಪತ್ರ ಹಾಗೂ ಆಡಿಟ್‌ 
ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 
5. ಜಿಲ್ಲಾ ಯಗ ಮುಖ್ಯ ಲೆಕ್ಕಾಧಿಕಾರಿಗಳು ಸಹಾಯಾನುದಾನದ ಬಿಲ್ಲಿನ ಮೇಲೆ ನಿಯಮಗಳ 
ಪಕಾರ ಅನುದಾನವನ್ನು ಈ ಕೆಳಕಂಡ ಲೆಕ್ಕಶೀರ್ಷಿಕೆಯಲ್ಲಿ ಖಜಾನೆಯಿಂದ ಪಡೆಯುವುದು. 


೨೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 
“2551-ಗುಡ್ಡಗಾಡು ಪದೇಶಗಳು-01- ಪಶ್ಚಿಮ ಘಟ್ಟಗಳು-198 ಗ್ರಾಮ ಪಂಚಾಯತಿಗಳಿಗೆ ಸಹಾಯ-6-ಗಾಮ 
ಪಂಚಾಯತ್‌-02- ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕ್ರಮ (ಯೊಜನೆ) ಜು 
ಈ ಆದೇಶವನ್ನು ಗಾಮೀಣಾಭಿವೃದ್ಧಿ ಮತ್ತು" ಪಂಚಾಯೆತ್‌ರಾಜ್‌ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ 

ಸಹಮತಿ ಸಂ. ಗಾಅಪ. 14. ಖಬಿವಸ್‌ 2009ರ ೫06 26- 03-2009 ರಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ: ಪಿ.ಸಿ. ಜಾಫರ್‌ 
ನಿರ್ದೇಶಕರು 
ಯೋಜನೆ, ಸಮನ್ವಯ ಹಾಗೂ ಮೇಲ್ವಿಚಾರಣಾ ಘಟಕ 
ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಸರ್ಕಾರದ ಆದೇಶ ಸಂ.ಗಾಅಪ.6:ಡಬ್ಲೂ ಕಜಿಪಿ. 2008(ಭಾ) `ಚಿಂಗಳೂರು, LR 26-03- 2009ಕ್ಕೆ ಅನುಬಂಧ 
































(ರೂ. ಲಕ್ಷಗಳಲ್ಲಿ) 
ಕ್ರ ಜಿಲ್ಲಾ ಯೋಜನೆ ಒಟ್ಟು ಕಾಲಂ 4ರ ಪೈಕಿ 
ಸಂ. | ಪಂಚಾಯತ್‌ ಮಂಜೂರಾದ ಹೊಂದಾಣಿಕೆ ಹಾಲಿ ಬಿಡುಗಡೆಗೆ 
ಅನುದಾನ ಮಾಡಿ ಬಿಡುಗಡೆ ಬಾಕಿ 
ಕೊಂಡಿರುವ ಮಾಡುತ್ತಿರುವ ಇರುವ 
(2007-08 ನೇ ಅನುದಾನ ಅನುದಾನ 
ಸಾಲಿನ ಅಂತ್ಯಕ್ಕೆ 
ಖರ್ಚಾಗದೇ 
ಉಳಿದ) 
ಅನುದಾನ 
1 ಚಿಕ್ಕಮಗಳೂರು ಚಿಕ್ಕಮಗಳೂರು ಜಿಲ್ಲೆಯ ಮಳ 75.000 — 57.783 17.217 
ನೀರು ಕೊಯ್ದು ಹಾಗೂ 
ಅರಣ್ಯೀಕರಣ ವಿಶೇಷ ಯೋಜನೆ 
2 ಹಾಸನ ಸಕಲೇಶಪುರ ತಾಲ್ಲೂಕಿನ ಕೂಡು 32.335 — 2.080 30.255 
ರಸ್ತೆ ನಿರ್ಮಾಣ ವಿಶೇಷ ಯೋಜನೆ 
3 ಮೈಸೂರು ಹೆಚ್‌.ಡಿ.ಕೋಟೆ ತಾಲ್ಲೂಕಿನ 19.170 19.170 — — 
ಗಾಮೀಣ ರಸ್ತೆ ಹಾಗೂ ಸಣ್ಣ 
ನಿರಾವರಿ ತೆರೆಗಳ ಅಭಿವೃದ್ಧಿ 
ವಿಶೇಷ ಯೋಜನೆ 
4 ಶಿವಮೊಗ್ಗ ತೀರ್ಥಹಳ್ಳಿ ತಾಲ್ಲೂಕಿನ ಹೆಡ್ಡೂರು 34.920 — 34.920 — 
ಜಲಾನಯನ ಅಭಿವೃದ್ಧಿ ವಿಶೇಷ 
ಯೋಜನೆ 
5 ಉಡುಪಿ ಕುಂದಾಪುರ ಹಾಗೂ ಕಾರ್ಕಳ 42.500 — 42.500 — 
ತಾಲ್ಲೂಕುಗಳ ಕಾಲು ಸೇತುವೆ 
ನಿರ್ಮಾಣ ವಿಶೇಷ ಯೋಜನೆ 
61 ಉತ್ತರ ಕನ್ನಡ | ಯಲ್ಲಾಪೂರ ತಾಲ್ಲೂಕಿನ ಕರು 50.850 — 50.850 ಈ 
ಜಲಾನಯನ ಅಭಿವೃದ್ಧಿ ಹೆಚ್ಚುವರಿ 
ವಿಶೇಷ ಯೋಜನೆ 
ಒಟ್ಟು: 254775 19.170 188.133 47.472 





























(ಮೊಬಲಗು ಒಂದು ಕೋಟಿ ಎಂಬೆತ್ತೆಂಟು ಲಕ್ಷ ಹದಿಮೂರು ಸಾವಿರದ ಮೂರು ನೂರು ರೂಪಾಯಿಗಳು ಮಾತ್ರ) 
ಡಾ: ಪಿ.ಸಿ. ಜಾಫರ್‌ 
ನಿರ್ದೇಶಕರು 
ಯೋಜನೆ, ಸಮನ್ವಯ ಹಾಗೂ ಮೇಲ್ವಿಚಾರಣಾ ಘಟಕ 
ಪಿ.ಆರ್‌. 1112 ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೨೯ 





ವಿಷಯ:- ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕಮದಡಿ 2008-09ನೇ ಸಾಲಿನ ವಿಶೇಷ ಯೋಜನೆಗಳ ಬಾಬ್ತು 
ಚಿಕ್ಕಮಗಳೂರು ಮತ್ತು. "ಹಾಸ ಸನ ಷೆಲ್ಲಾ ಪಂಚಾಯತಿಗಳಿಗೆ ಬಾಕಿ ಅನುದಾನವನ್ನು ಬಿಡುಗಡೆ 
ಓದಲಾಗಿದೆ:- 1. ಯೋಜನಾ ಆಯೋಗ, ಭಾರತ ಸರ್ಕಾರ, ನವದೆಹಲಿ ರವರ ಪತ ಸಂ. PC(P)19/125/KAR/ 
2008-WGS ದಿನಾ೦ಕ.26.8.2008, 27.1.2009 ಹಾಗೂ 2.3.2109. 
2. ಯೋಜನಾ ಆಯೋಗ(ಪಶ್ಚಿಮ ಘಟ್ಟಗಳ ಸಚಿವಾಲಯ), ಭಾರತ ಸರ್ಕಾರ, ನವದೆಹಲಿ ಇವರ 
ಪತ್ರ ಸಂ. ಪಿಸಿ (ಪ) 19/ 320/ ಎಸ್‌ಸಿಎ/2008-ಡಬ್ಬ್ಯೂಜಿಎಸ್‌ ದಿನಾಂಕ. 2.3.2009. 
3. ಹಣಕಾಸು ಮಂತಾಲಯ, ಭಾರತ ಸರ್ಕಾರ, ನವದೆಹಲಿ ಇವರ ಆದೇಶ ಸಂ.ಎಫ್‌.ನಂ.44(6) 
ಪಿಎಫ್‌!/2008-584 ದಿನಾಂಕ. 12.3.2009. 
4. ಆರ್ಥಿಕ ಇಲಾಖೆಯ ಜಮಾ ದೃಢೀಕರಣ ಪತ್ರ ಸಂ.ಆಇ. 279. ಎಫ್‌ಆರ್‌ಸಿ.2009 
ದಿನಾಂಕ. 19.3.2009. 
5. ಸರ್ಕಾರದ ಸಮಸಂಖ್ಯೆಯ ಆದೇಶದ ದಿನಾ೦ಕ:26.3.2009. 
6. ಸರ್ಕಾರದ ಆದೇಶ ಸಂ.ಗಾಅಪ.6.ಡಬ್ಬ್ಯೂಜಿಪಿ.2008 ದಿನಾ೦ಕ:30.3.2009. 


ರತ ಸರ್ಕಾರದ ಯೋಜನಾ ಆಯೋಗದ ಪಶ್ಚಿಮ ಘಟ್ಟಗಳ ಸಚಿವಾಲಯವು ಮೇಲೆ ಓದಲಾದ ಪತ(1)ರಲ್ಲಿ 
ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕಮದಡಿ 2007- 08 ನೇ ಸಾಲಿನ ಅಂತ್ಯಕ್ಕೆ ಖರ್ಚಾಗದೇ ಉಳಿದ ಅನೌದಾನಕ್ಕೆ 
ಅನುಗುಣವಾಗಿ, 2008-09 ನೇ ಸಾಲಿನಲ್ಲಿ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ರೂ.35. 00 ಲಕ್ಷ ಹಾಗೂ ಹಾಸನ ಜಿಲ್ಲೆಯ 
ರೂ.32.335 ಲಕ್ಷ ಮೊತ್ತದ ವಿಶೇಷ ಜನಗಳ ಅನುಷ್ಠಾನಕ್ಕಾಗಿ ಮಂಜೂರಾತಿ ನೀಡಿ, “ಅನುದಾನವನ್ನು ಬಳಸಲು 
ಅನುಮೋದನೆ ನೀಡಿದೆ. ಈ ಪೈಕಿ ಮೇಲೆ ಓದಲಾದ ಆದೇಶ(590ರಲ್ಲಿ ರಾಜ್ಯದ ಜಿಲ್ಲಾವಾರು ಆಯವ್ಯಯ ಹಂಚಿಕೆಯಲ್ಲಿನ 
ಕೊರತೆಯಿಂದಾಗಿ ಸದರಿ ವಿಶೇಷ ಯೋಜನೆಗಳ ಬಾಬ್ತು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿಗೆ ರೂ.57.783 ಹಾಗೂ ಹಾಸನ 
ಜಿಲ್ಲಾ ಪಂಚಾಯತಿಗೆ ರೂ.2.080 ಲಕ್ಷ ಭಾಗಶ: ಅನುದಾನವನ್ನು ಮಾತ್ರ ಬಿಡುಗಡೆ ಮಾಡಿದ್ದು, ಒಟ್ಟಾರೆ ರೂ.47.472 
(ರೂ. 17.217+ರೂ. 3. 255)ಲಕ್ಷ ಅನುದಾನ ಬಿಡುಗಡೆಗೆ ಬಾಕಿ ಇರುತ್ತದೆ. ಆನಂತರ, ಮೇಲೆ ಓದಲಾದ ಆದೇಶ(6)ರಲ್ಲಿ ಸದರಿ 
ಅನುದಾನವನ್ನು ಪಸಕ್ತ ಸಾಲಿನ ಆಯವ್ಯಯದಲ್ಲಿನ ಹೆಚ್ಚುವರಿ "ಹಂಚಿಕೆಯಿಂದ ಉಳಿತಾಯವಾಗುತ್ತಿರುವ ಜಿಲ್ಲೆಗಳಿಂದ 
ಮ `ಮೂಲಕ ಮರು ಹಂಚಿಕೆ ಮಾಡಿಕೊಳ್ಳಲಾಗಿದೆ. ಅದರಂತೆ ಹಾಲಿ ಲಭ್ಯವಾಗಿರುವ ಆಯವ್ಯಯ 
ಹಂಚಿಕೆಯಿಂದ ಮೇಲ್ಕಂಡ ವಿಶೇಷ ಯೋಜನೆಗಳ ಬಾಬ್ತು ಬಿಡುಗಡೆಗೆ ಬಾಕಿ ಇರುವ ಅನುದಾನವನ್ನು ಚಿಕ್ಕಮಗಳೂರು ಮತ್ತು 
ಹಾಸನ ಜಿಲ್ಲಾ ಪಂಚಾಯತಿಗಳಿಗೆ ಬಿಡುಗಡೆ ಮಾಡಲು ಸರ್ಕಾರವು ತೀರ್ಮಾನಿಸಿರುತ್ತದೆ. 

ಆದುದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂ.ಗಾಅಪ.6.ಡಬ್ಲೂ 'ಜಿಪಿ.2008(ಭಾ) ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್‌ 2009 

ಪಸ್ತಾವನೆಯಲ್ಲಿ ವಿವರಿಸಿದಂತೆ, ಕೇಂದ, ಸರ್ಕಾರದ ಯೋಜನಾ ಆಯೋಗವು ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ 
ಕಾರ್ಯಕಮೆದಡಿ 2008-09 ನೇ ಸಾಲಿನಲ್ಲಿ ಮಂಜೂರಾತಿ ನೀಡಿರುವ ರಾಜ್ಯದ ಚಿಕ್ಕಮಗಳೂರು. ಹಾಗೂ ಹಾಸನ ಜಿಲ್ಲೆಗಳ 
ವಿಶೇಷ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ಬಿಡುಗಡೆ ಮಾಡಬೇಕಾಗಿದ್ದ ಬಾಕಿ ಅನುದಾನ ರೂ.47.472 ಲಕ್ಷ 
(ನಲವತ್ತೇಳು ಲಕ್ಷ ನಲವತ್ತೇಳು ಸಾವಿರದ ಎರಡು ನೂರು ರೂಪಾಯಿ) ಗಳನ್ನು ಮಾತ್ರ ಈ ಕೆಳಕಂಡಂತೆ ಚಿಕ್ಕಮಗಳೂರು 
ಹಾಗೂ ಹಾಸನ 'ಜಿಲ್ಲಾ ಪರಿಚಾಯತಿಗಳಿಗೆ ಬಿಡುಗಡೆ ಮಾಡಿದೆ. 

















(ರೂ.ಲಕ ಗಳಲ್ಲಿ) 
ಕ್ರ ಜಿಲ್ಲಾ ಯೋಜನೆ ಒಟ್ಟು ಸರ್ಕಾರದ ಆದೇಶ | ಹಾಲಿ ಬಿಡುಗಡೆ 
ಸಂ. ಪಂಚಾಯತಿ ಮಂಜೂರಾದ | ದಿನಾಂಕ:26-3-2009 | ಮಾಡುತ್ತಿರುವ 

ಅನುದಾನ ರಂತೆ ಈಗಾಗಲೇ ಬಾಕಿ ಅನುದಾನ 
ಬಿಡುಗಡೆ ಮಾಡಿರುವ 
ಅನುದಾನ 
1 | ಚಿಕ್ಕಮಗಳೂರು | ಚಿಕ್ಕಮಗಳೂರು ಜಿಲ್ಲೆಯ ಮಳೆ 75.000 57.783 17.217 
ನೀರು ಕೊಯ್ದು ಹಾಗೂ 
ಅರಣ್ಯೀಕರಣ ವಿಶೇಷ 
ಯೋಜನೆ 
ಟ್ರ ಹಾಸನ ಸಕಲೇಶಪುರ ತಾಲ್ಲೂಕಿನ 32.335 2.080 30.255 
ಕೂಡು ರಸ್ತೆ ನಿರ್ಮಾಣ ವಿಶೇಷ 
ಯೋಜನೆ 
ಒಟ್ಟು; 107.335 59.863 47.472 























೨೨೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ-೧ 





ಸದರಿ ವಿಶೇಷ 
1. 


ಯೋಜನೆಗಳನ್ನು ಈ ಕೆಳಕಂಡ ನಿಬಂಧನೆಗಳ ಅಡಿಯಲ್ಲಿ ಅನುಷ್ಠಾ ಷ್ಠಾನಗೊಳಿಸುವುದು. 

2008-09ನೇ ಸಾಲಿನಲ್ಲಿ ಮಂಜೂರಾಗಿರುವ ಮೇಲ್ಕಂಡ ವಿಶೇಷ ಕಿಯಾ ಯೋಜನೆಗಳಲ್ಲಿ ನಮೂದಿಸಿರುವ 
ಕಾರ್ಯಕಮಗಳನ್ನು ಮಾತ್ರ ನಿಮ್ಮ ಜಿಲ್ಲೆಗೆ ಸಗದಿಪಡ ಕುತ ಅನುದಾನಕ್ಕೊಳಪಟ್ಟು ಅನುಷ್ಠಾನಗೊಳಿಸುವುದು. 
ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕಮದ ಅನುಷ್ಠಾನಕ್ಕಾಗಿ ಕಾಲಕಾಲಕ್ಕೆ ಹೊರಡಿಸುತ್ತಿರುವ 
ಮಾರ್ಗಸೂಚಿಗಳನ್ವಯ ಕಾರ್ಯಕಮಗಳನ್ನು ಅನುಷ್ಠಾನಗೊಳಿಸುವುದು. 

ಒಂದು ವಲಯದ "ಅನುದಾನವನ್ನು ಇನ್ನೋ ದು ವಲಯಕ್ಕೆ ಯಾವುದೇ ಕಾರಣಕ್ಕೂ ವರ್ಗಾಯಿಸಬಾರದು 

ಈ ವಿಶೇಷ ಯೋಜನೆಗಳ ಪ್ರತಿ ಬಗ್ಗೆ ಮಾಸಿಕ ವರಣ, ಹಣ ಬಳಕೆ ಪ್ರಮಾಣ ಪತ್ರ ಹಾಗೂ ಆಡಿಟ್‌ 
ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 

ಜಿಲ್ಲಾ is ಮುಖ್ಯ ಲೆಕ್ಕಾಧಿಕಾರಿಗಳು ಸಹಾಯಾನುದಾನದ ಬಿಲ್ಲಿನ ಮೇಲೆ ನಿಯಮಗಳ 
ಪಕಾರ ಅನುದಾನವನ್ನು ಈ ಕಿಳಕಂಡ ಲಕ್ಕಶೀರ್ಷಿಕೆಯಲ್ಲಿ ಖಜಾನೆಯಿಂದ ಪಡೆಯುವುದು. 


“255 ಗುಡ್ಡಗಾಡು ಪದೇಶಗಳು _01-ಪಶ್ಚಿಮ ಘಟ್ಟಗಳು-198 ಗಾಮ ಪಂಚಾಯತಿಗಳಿಗೆ ಸಹಾಯ-6-ಗಾಮ 

ಪಂಚಾಯತ್‌-02- ಪಠ್ಯಮ ಘಟ್ಟಗಳ ಅಭಿವೃದ್ಧಿ ಕಾರ್ಯಕಮ (ಯೋಜನೆ)” ತ 

ಈ ಆದೇಶವನ್ನು ಗ್ರಾಮೀಣಾಭಿವೃದ್ಧಿ ಮತ್ತು "ಪಂಚಾಯತ್‌ರಾಜ್‌ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ 
ಸಹಮತಿ ಸಂ.ಗಾಅಪ.114 ಸಿಬಎಸ್‌.2009ರ ದಿನಾಂಕ.26-03-2009 ರಂತೆ ಹೊರಡಿಸಲಾಗಿದೆ. 


ಪಿ.ಆರ್‌. 1113 


ವಿ 


ಷ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ: ಪಿ.ಸಿ. ಜಾಫರ್‌ 
ನಿರ್ದೇಶಕರು 
ಯೋಜನೆ, ಸಮನ್ವಯ ಹಾಗೂ ಮೇಲ್ವಿಚಾರಣಾ ಘಟಕ 
ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಯ: 2008-09 ನೇ ಸಾಲಿಗೆ ಎಸ್‌ಜಿಎಸ್‌ವೈ ಎರಡನೇ ಕಂತಿನ ಹಾಗೂ ಕಡಿತಗೊಳಿಸಿದ ಅನುದಾನವನ್ನು 
ಜಿಲ್ಲಾ ಪಂಚಾಯತಿಗಳಿಗೆ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1) ಗಾಮೀಣಾಭಿವೃದ್ಧಿ ಮಂತಾಲಯದ ಪತದ ಸಂಖ್ಯೆ: ಜೆ 12022//2008 ಎಸ್‌ಜಿಎಸ್‌ವೈ-! (12) 


ದಿನಾಂಕ :02- 04- 08, 6೨) ದಿನಾಂಕೆ 22-05-08 ಮತ್ತು (63) ಸ 26-06- 

2) ರಾಜ್ಯ ಸರ್ಕಾರದ ಆದೇಶ ಸಮ ಸಂಖ್ಯೆ ದಿನಾಂಕ 12-05-08 ಮತ್ತು 29-07-08. 

3) ಗಾಮೀಣಾಭಿವೃದ್ಧಿ ಮಂತಾಲಯದ ಪತದ ಸಂಖ್ಯೆ: ಜೆ 12022/1/2008 ಎಸ್‌ಜಿಎಸ್‌ವೈ-! 
(26) ಜಾ 18-12-08, (146) "ದಿನಾಂಕ ತ 01-09, (171) ದಿನಾಂಕ:28-01- | 
(183) ದಿನಾ೦ಕ:09-02-09, (198) ದಿನಾ೦ಕ 18-02-09, (226) ದಿನಾ೦ಕ 12-03-09 
ಮತ್ತು (227) ದಿನಾಂಕ 12-03-09 

4) ರಾಜ್ಯ ಸರ್ಕಾರದ ಆದೇಶ ಸಮ ಸಂಖ್ಯೆ ದಿನಾಂಕ 30-01-09, 16-02-09, 02-03-09 
ಮತ್ತು 21-03-09. 

5) ಗಾಮೀಣಾಭಿವೃದ್ಧಿ ಮಂತಾಲಯದ ಪತದ ಸಂಖ್ಯೆ ಜೆ 12022 / 1 / 2008 ಎಸ್‌ಜಿಎಸ್‌ವೈ-!. 
(೫6) ಸಃ "23-0309 ಮತ್ತು 277 ದಿನಾಂಕ 23-03-09 

6) ಸರ್ಕಾರದ ಆದೇಶದ ಸಂಖ್ಯೆ ಗಾಅಪ 65 ಎಸ್‌ಜೆವೈ 2008 ದಿನಾಂಕ 11-03-09. 

7) ಸರ್ಕಾರದ ಆದೇಶದ ಸಂಖ್ಯೆ : ಗಾಅಪ 65 ಎಸ್‌ಜೆವೈ 2008 ದಿನಾಂಕ 21-03-09. 


2008-09ನೇ ಸಾಲಿನಲ್ಲಿ ಸ್ಪರ ಜಯಂತಿ ಗಾಮ ಸ್ವರೋಜ್‌ಗಾರ್‌ ಯೋಜನೆಯಡಿ (ಎಸ್‌ ವೈ) ಕೇಂದ್ರ 
ಸರ್ಕಾರವು ಓದಲಾಗಿದೆ (1) ರಲ್ಲಿ ಒಂದನೇ ಕಂತಿನ ಅನುದಾನವಾಗಿ ಒಟ್ಟು ರೂ.40,08,44,000 ರಾಜ್ಯದ ಎಲ್ಲಾ 
ಜಿಲ್ಲಾ ಪಂಚಾಯತಿಗಳಿಗೆ ಬಿಡುಗಡೆ ಮಾಡಿದ್ದು, ಇದರನ್ವಯ ಓದಲಾಗಿದೆ (2) ರನ್ವಯ ರಾಜ್ಯ ಸರ್ಕಾರವು "ಆಯವ್ಯಯದಲ್ಲಿ 
ಜಿಲ್ಲೆಗಳಿಗೆ ಲಭ್ಯವಿರುವ ಅನುದಾನದಂತೆ ತನ್ನ ಪಾಲಿನ ಮೊದಲನೇ ಕಂತಿನ ಅನುದಾನ ರೂ.13,21,59,000 ಬಿಡುಗಡೆ 
ಮಾಡಲಾಗಿದೆ. ಓದಲಾಗಿದೆ (3) ರಲ್ಲಿನ ದಿನಾಂಕಗಳಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಗೆ ರಾಜ್ಯದ 28 ಜಿಲ್ಲೆಗಳಿಗೆ ಎರಡನೇ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೩೧ 





ಕಂತಿನ ಅನುದಾನವಾಗಿ ಒಟ್ಟು ರೂ.29,23,37,000 ಗಳನ್ನು ಬಿಡುಗಡೆ ಮಾಡಿದೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ 
ಪಂಚಾಯತಿಗೆ ಕಡಿತಗೊಳಿಸಿದ್ದ ಅನುದಾನವನ್ನು ಪೂರ್ವಸ್ಥಿತಿಗೆ ತಂದು ರೂ.23,38,000 ಗಳನ್ನು ಬಿಡುಗಡೆ ಮಾಡಿದೆ. 
ಇದರನ್ವಯ ರಾಜ್ಯ ಸರ್ಕಾರವು ಆಯವ್ಯಯದಲ್ಲಿ ಜಿಲ್ಲೆಗೆ ಲಭ್ಯವಿರುವ ಅನುದಾನದ ಆಧಾರದ ಮೇಲೆ ಓದಲಾಗಿದೆ (4) ರ 
ಆದೇಶದಲ್ಲಿ ತನ್ನ ಪಾಲಿನ ಎರಡನೇ ಕಂತಿನ ಅನುದಾನ ರೂ. 9,36,49,000 ಗಳನ್ನು ಬಿಡುಗಡೆ ಮಾಡಿದೆ. 

ಓದಲಾಗಿದೆ (5) ರ ಪತಗಳಲ್ಲಿ ಕೇಂದ್ರ ಸರ್ಕಾರ ಎಸ್‌ಜಿಎಸ್‌ವೈ ಯಡಿ ರಾಜ್ಯದ ದಾವಣಗೆರೆ ಜಿಲ್ಲಾ ಪಂಚಾಯತಿಗೆ 
ಎರಡನೇ ಕಂತಿನ ಅನುದಾನವಾಗಿ ರೂ.127. 75,000 ಬಿಡುಗಡೆ ಡದ ಇದಕ್ಕನುಗುಣವಾಗಿ ರಾಜ್ಯ ಸರ್ಕಾರವು 
ದಾವಣಗೆರೆ ಜಿಲ್ಲಾ ಪಂಚಾಯತಿಗೆ ತನ್ನ ಪಾಲಿನ ಎರಡನೇ ಕಂತಿನ ಅನುದಾನ ರೂ.42,58000 ಗಳನ್ನು ಬಿಡುಗಡೆ 
ಮಾಡಬೇಕಾಗಿದೆ. ಇದಲ್ಲದೆ, ಕೇಂದ್ರ ಹ ಎರಡನೇ ಕಂತಿನ ಅನುದಾನ ಬಿಡುಗಡೆ ಮಾಡುವಾಗ ಕಡಿತಗೊಳಿಸಿದ್ದ 
ಅನುದಾನವನ್ನು ಪೂರ್ವಸ್ಥಿತಿಗೆ ತಂಮ ಓದಲಾಗಿದೆ (5) ರ ಪತ್ರ ಸಂಖ್ಯೆ (277) ದಿನಾಂಕ 23-03-2009 ರಲ್ಲಿ ರಾಜ್ಯದ 
24 ಜಿಲ್ಲಾ ಪಂಚಾಯತಿಗಳಿಗೆ ರೂ.9,20,18,000 ಗಳನ್ನು ಬಿಡುಗಡೆ ಮಾಡಿದೆ. ಇದರನ್ವಯ ರಾಜ್ಯ ಸರ್ಕಾರ ತನ್ನ ಪಾಲಿನ 
ಅನುದಾನ ರೂ.3,06,73,000 ಬಿಡುಗಡೆ ಅತಚಜೇಕಗಿಡೆ: ಆದರೆ ಮಂದು ಜಿಲ್ಲಾ ೫0 210008 
ಪುನರ್ವಿನಿಯೋಗ ಮಾಡಿಕೊಂಡು ಓದಲಾಗಿದೆ (6) ಮತ್ತು (7) ರಲ್ಲಿ ಅನುದಾನ ಕೊರತೆ ಇದ್ದ ಜಿಲ್ಲಾ ಪಂಚಾಯತಿಗಳಿಗೆ 
ಬಿಡುಗಡೆ ಮಾಡಲಾಗಿತ್ತು. ಈ ಕಾರಣವಾಗಿ ಕೆಲವೊಂದು ಜಿಲ್ಲಾ ಪಂಚಾಯತಿಗಳಲ್ಲಿ ಅನುದಾನ ಲಭ್ಯತೆ ಇರುವುದಿಲ್ಲ. 
ಆದುದರಿಂದ ಜಿಲ್ಲಾ ಪಂಚಾಯತಿಗಳಲ್ಲಿ ಲಭ್ಯವಿರುವ ಅನುದಾನದ ಆಧಾರದ ಮೇಲೆ ರಾಜ್ಯದ 24 ಜಿಲ್ಲಾ ಪಂಚಾಯತಿಗಳಿಗೆ 
ರೂ.77,72,000 ಬಿಡುಗಡೆಗೊಳಿಸಬೇಕಾಗಿದೆ. ರಾಜ್ಯದ 25 ಜಿಲ್ಲಾ ಪಂಚಾಯತಿಗಳಿಗೆ ರೂ.1,20,30,000 ಗಳನ್ನು ಬಿಡುಗಡೆ 
ಮಾಡ ಬೇಕಾದುದರಿಂದ ಈ ಆದೇಶ: 

ಸರ್ಕಾರದ ಆದೇಶ ಸಂಖ್ಯೆ : ಗಾಅಪ 32 ಎಸ್‌ಜೆವೈ 2008, ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್‌ 2009 

ಸ್ವರ್ಣ ಜಯಂತಿ ಗಾಮ ಸ್ವರೋಜ್‌ಗಾರ್‌ ಯೋಜನೆಯಡಿ (ಎಸ್‌ಜಿಎಸ್‌ವೈ) ರಾಜ್ಯ ಸರ್ಕಾರವು ತನ್ನ ಪಾಲಿನ 
ಅನುದಾನವನ್ನು ಅನುಬಂಧದಲ್ಲಿ ತೋರಿಸಿರುವ 25 ಜಿಲ್ಲಾ ಪಂಚಾಯತಿಗಳಿಗೆ ಒಟ್ಟು ರೂ.120.30, 000. ಗಳನ್ನು 
(ರೂ. ದು ಕೋಟಿ ಇಪ್ಪತ್ತು ಲಕ್ಷದ ಮೂವತ್ತು ಸಾವಿರ ಮಾತ್ರ) ಷರತ್ತುಗಳಿಗೆ ಒಳಪಟ್ಟು ಬಿಡುಗಡೆ ಜು 
ಮಂಜೂರಾತಿ ನೀಡಿದೆ. 
ಷರತ್ತುಗಳು : 

1999 ಮೇ ತಿಂಗಳ ಎಸ್‌ಜಿಎಸ್‌ವೈ ಕೈಪಿಡಿಯ ಮಾರ್ಗಸೂಚಿಯಂತೆ ಹಣವನ್ನು ಉಪಯೋಗಿಸುವುದು. ಅನುಷ್ಠಾನ 
ಏಜೆನ್ಸಿಗಳಿಗೆ ಸರ್ಕಾರಿ ಆದೇಶ ತಲುಪಿದ 15 ದಿವಸದೊಳಗೆ ಬಿಡುಗಡೆ ಮಾಡತಕ್ಕದ್ದು. 

ನಿಧಿಯ ಮಾದರಿ ಕೇಂದ್ರ ಮತ್ತು ರಾಜ್ಯದ ನಡುವೆ 75 : 25 ರ ಅನುಪಾತದಲ್ಲಿ ನೀಡಲಾಗುವುದು. 

ಯೋಜನೆಯ ವೆಚ್ಚವನ್ನು ಪಧಾನ ಕ್ಕ ಶೀರ್ಷಿಕೆ 2501- ಗಾಮೀಣಾಭಿವೃದ್ಧಿಗಾಗಿ ವಿಶೇಷ ಕಾರ್ಯಕಮಗಳು- 01 
ಸಮಗ್ರ ಗ್ರಾಮೀಣಾಭಿವೃದ್ಧಿ. ಕಾರ್ಯಕಮಗಳು- 98 ಗಾಮ ಪಂಚಾಯತ್‌ಗಳಿಗೆ ಟ್‌ 6- ಗಾಮ ಪಂಚಾಯತ್‌ಗಳು- 
01- ಬ್ಲಾಕ್‌ ಅನುದಾನ ಕೇಂದ್ರ ಪುರಸ್ಕೃತ ಯೋಜನೆ (ಸ್ವರ್ಣ ಜಯಂತಿ ಗಾಮ ಸ್ಪರೋಜ್‌ಗಾರ್‌ ಯೋಜನೆ) 2008-09 
(2501-01-198-6-01) ಸಾಶಿನಲ್ಲಿ ಸಾ ಆದೇಶ ಸಂಖ್ಯೆ ಎಫ್‌ಡಿ 7 ಜೆಡ್‌ಪಿಎ 2003 ದಿನಾಂಕ 14-07-2005 ರನ್ವಯ 
ಖಜಾನೆಯಿಂದ ಪಡೆಯುವುದು. 

ಸಂಬಂಧಿಸಿದ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಲೆಕ್ಕಾಧಿಕಾರಿಗಳಿಗೆ ಹಣ ತೆಗೆಯಲು ಕಾನೂನು ರೀತ್ಯ ಅಧಿಕಾರ 
ನೀಡಲಾಗಿದೆ. ಈ ಯೋಜನೆಯಡಿ ಕೇಂದ ಸರ್ಕಾರವು ನೇರವಾಗಿ ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ ಮಾಡಿರುವ ಅನುದಾನ 
ಮತ್ತು ರಾಜ್ಯದ ಪಾಲಿನ ಅನುದಾನವೂ ಸೇರಿದಂತೆ ಒಟ್ಟು ಅನುದಾನವನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ ಗಾಅಪ 14 
ಎಸ್‌ ಜೆ ವೈ 2007 ದಿನಾಂಕ 18-04-2007 ರ ಸೂಚನೆಯಂತೆ ಕಮ ಕೈಗೊಳ್ಳುವುದು. 

ಬಿಡುಗಡೆ ಮಾಡುವ ಹಣದ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆ ಮಾಡುವುದು. 

2008-09ನೇ ಸಾಲಿನ ಅನುಮೋದಿತ ವಾರ್ಷಿಕ ಯೋಜನೆಯನ್ನು ಸಂಬಂಧಿಸಿದ ಜಿಲ್ಲಾ ಪಂಚಾಯತಿಗಳ 
ಯೋಜನಾ ನಿರ್ದೇಶಕರು (ಡಿಆರ್‌ಡಿಎ) ಇವರು ಸರ್ಕಾರಕ್ಕೆ ಸಲ್ಲಿಸುವುದು. 

ಆರ್ಥಿಕ ಮತ್ತು ಭೌತಿಕ ಸಾಧನೆಯ ಮಾಸಿಕ ಪಗತಿ ವರದಿಯನ್ನು ಪ್ರತಿ ಮಾಹೆಯ 5ನೇ ತಾರೀಖಿನೊಳಗೆ ಕೇಂದ್ರ 
ಸರ್ಕಾರದ ಂಗಿ!ಃಗೀಗೆ ೬01086 ಮಾಡಿ ಪತಿಯನ್ನು ಸ್ಥ ನ್ವ ಉದ್ಯೋಗ ಕಾರ್ಯಕಮಗಳ ಶಾಖೆಗೆ ತಪ್ಪದೇ ಕಳುಹಿಸುವುದು. 


೨೨೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ 


ಭಾಗ-೧ 





ಸಂಬಂಧಿಸಿದ ಜಿಲ್ಲಾ ಪಂಚಾಯತ್‌ನ ಮುಖ್ಯ ಲೆಕ್ಕಾಧಿಕಾರಿಗಳು ಹಣ ಉಪಯೋಗ ಪಮಾಣ ಪತ್ರ ಹಾಗೂ ಆಡಿಟ್‌ 
ಮಾಡಿದ ಲೆಕ್ಕಗಳನ್ನು ನಿರ್ದೇಶಕರು (ಸ್ವಉಕಾ) ಹಗೂ ಪಿ. ಸರ್ಕಾರದ ಉಪ ಕಾರ್ಯದರ್ಶಿ, ಗಾಮಿಣಾಭಿವೃದ್ಧಿ ಮತ್ತು 
ಆಜ್‌ ರಾಜ್‌ ಇಲಾಖೆ ಇವರಿಗೆ ತಪ್ಪದೇ ಕಳುಹಿಸುವುದು. 


ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


ಇವರ ಸಹಮತಿ ಸಂಖ್ಯೆ : ಗಾಅಪ 116 ಪಿಬಿಎಸ್‌ 


2009 ದಿನಾಂಕ” 26-03- 2009 ರಂತೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಾ: ಶಮಾ ಇಕ್ಸಾಲ್‌ 


ನಿರ್ದೇಶಕರು (ಸ್ವಉಕಾ) ಹಾಗೂ 
ಪ.ನಿ. ಸರ್ಕಾರದ ಉಪ ಕಾರ್ಯದರ್ಶಿಗಳು 
ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಅನುಬಂಧ 
ಸರ್ಕಾರದ ಆದೇಶದ ಸಂಖ್ಯೆ ; ಗಾಅಪ 32 ಎಸ ಸ್‌ಜೆವೈ 2008, ಬೆಂಗಳೂರು, ದಿನಾಂಕ : 26-03-2009 

































































(ಅ) (ರೂ.ಗಳಲ್ಲಿ) 
ಜಿಲ್ಲಾ ಹ ಡಿಡಿಓ ಕೇಂದ್ರ ಸರ್ಕಾರ ಬಿಡುಗಡೆ ರಾಜ್ಯ ಸರ್ಕಾರ ಬಿಡುಗಡೆ 
ಕ ಸಂ| ಪಂಚಾಯತಿ ೫ ಇ ಮಾಡಿದ ಎರಡನೇ ಕಂತಿನ ಮಾಡುತಿರುವ ಎರಡನೇ 
ಹೆಸರು. | ೫ ಜೆ ಕೋಡ್‌ ಅನುದಾನ ಅನುದಾನ 
1 ದಾವಣಗೆರೆ 451 | 1700220002 1,27,75,000 42,58,000 
(ಆ) 
ಕೇಂದ ಸರ್ಕಾರ 
2ನ ಕಂತಿನ ಜಲ್ಲಾ 
ಅನುದಾನ ಬಿಡುಗಡೆ | ಇದಕ್ಕನುಗುಣವಾಗಿ ಬ ತ್ತು 
ಡ್‌ "ಫಿ 
ಸ $ 8 2 HE a ಸಜಾ 
ಸಂ0| ಹರು |1| ಕೋಡ್‌ ಅನುದಾನವನ್ನು ಬೇಕಾದ ತ 
ಮಾಡಿದ ಅನುದಾನ ಜು 
1 ಬೆಂಗಳೂರು (ಗಾ) | 402 | 0300278001 34,79,000 11,60,000 0 
2 ಜಿಂಗಳೂರು ನಗರ | 401 | 0100228001 8,30,000 2,77,000 2,77,000 
3 ಜಿಳಗಾಂ 413 | 2200220002 25,42,000 8,47,000 8.47.000 
4 ಬಳ್ಳಾರಿ 418 | 3400220001 70.000 23,000 23,000 
5 ಬಿಜಾಪುರ 414 2800229152 68,64,000 22.88,000 0 
6 ಚಾಮರಾಜನಗರ | 456 | 1000220001 40,44,000 13,48,000 0 
7 ಚಿಕ್ಕಮಗಳೂರು 408 | 1800270017 50,04,000 16,68,000 0 
8 ಚಿಕ್ಕಬಳ್ಳಾಪುರ 453 | 0600270001 41,22,000 13,74,000 0 
9 ಚಿತದುರ್ಗ 403 | 1600270001 25,82,000 8,61,000 8,61,000 
10 ದಕ್ಷಿಣ ಕನ್ನಡ 409 | 1900220047 12,72,000 4,24,000 0 
11 ಧಾರವಾಡ 415 2500228798 2,25,000 75,000 75,000 
12 ಗುಲ್ಬರ್ಗಾ 417 | 3200220003 21.99,000 7,33,000 7,33,000 























ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೩೩ 







































































13 ಹಾಸನ 410 13002870003 11,13,000 3,71,000 3,71,000 
14 ಹಾವೇರಿ 463 | 27002820001 12,41,000 4,14,000 4,14,000 
15 ಕೊಡಗು 411 12002870001 32,11,000 10,70,000 2,52,000 
16 ಕೋಲಾರ 404 | 07008878002 82,97,000 27,66,000 0 
17 ಕೊಪಳ 466 15007870010 77,55,000 25,85,000 0 
18 ಮಂಡ್ಯ 412 | 1100880001 87,01,000 29,00,000 0 
19 ಮೈಸೂರು 407 | 0900870001 27,09,000 9,03,000 9,03,000 
20 ರಾಯಚೂರು 420 | 3600270001 70,94,000 23,65,000 0 
21 ಶಿವಮೊಗ್ಗ 405 14007870002 13,79,000 4,60,000 4,60,000 
22 ತುಮಕೂರು 406 | 0800280001 63,04,000 21,01,000 0 
23 ಉಡುಪಿ 457 | 20008780001 33,95,000 11,32,000 11,32,000 
24 ಉತ್ತರ ಕನ್ನಡ 416 3000280080 75,86,000 25,29,000 14,24,000 
ಒಟ್ಟು: 9,20,18,000 3,06,73,000 77,72,000 
ಘೋಷ್ಟಾರೆ 

(ಅ) 42,58,000 

(3) 77,72,000 

ಒಟ್ಟು ರೂ. 1,20,30,000 














ಡಾ: ಶಮ್ಹಾ ಇಕ್ಸಾಲ್‌ 
ನಿರ್ದೇಶಕರು (ಸ್ವಉಕಾ) ಹಾಗೂ 
ಪಿ.ಆರ್‌. 1118 ಪ.ನಿ. ಸರ್ಕಾರದ ಉಪ ಕಾರ್ಯದರ್ಶಿಗಳು 
ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


ವಿಷಯ:- ಬೆಳಗಾಂ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕು, ಜತಾಟ ಗಾಮ ಪಂಚಾಯತಿಯ ಶಿರ್ಪೇವಾಡಿ ಗಾಮದಲ್ಲಿ 
ಸಹಕಾರ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆ ಈ), ಯಕ್ಸಾಂಬ ಚಿಕ್ಕೋಡಿ ತಾಲ್ಲೂಕು” ರವರು 
ಬೆಳಗಾಂ ಜಿಲ್ಲಾ ಪಂಚಾಯತ್‌ ಸಹಯೋಗದೊಂದಿಗೆ ಬಸವಜ್ಯೋತಿ ಸಿದ್ಧ ಕ ಮತ್ತು ತರಬೇತಿ 
ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ. 
ಓದಲಾಗಿದೆ- 1. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೆಳಗಾಂ ರವರ ಪತ್ರದ 
ಸಂ.ಜಿಪಂ/ಎಸ್‌ಜಿಎಸ್‌ವೈ/ವಿವ/58/08-09 ದಿನಾಂಕ.13.01.2009. 
2. ನಿರ್ದೇಶಕರು, ಸ್ವ ಉಕಾ ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಇವರ 
ಅಧ್ಯಕ್ಷತೆಯಲ್ಲಿ ದಿನಾಂಕ:23-05-2009 ರಂದು ನಡಸೆದ ವಿಡಿಯೋ ಕಾನ್‌ ಫರ್ಲೆನ್ಸ್‌ ಸಭೆಯ 
ನಡವಳಿ. 


ಕೃಷಿ ನಂತರ ಹೆಚ್ಚಿನ ಉದ್ಯೋಗ ಒದಗಿಸುವ ಕ್ಷೇತ್ರ ಜವಳಿ ವಲಯವಾಗಿರುತ್ತದೆ. ಸಿದ್ಧ ಉಡುಪು ಕೈಗಾರಿಕೆಗಳು 
ಬೆಂಗಳೂರಿನಲ್ಲಿ ಮಾತ್ರ ಕೇಂದ್ರೀಕೃತವಾಗಿದ್ದು, ಉಳಿದ ಜಿಲ್ಲೆಗಳಲ್ಲಿ ಸಿದ್ಧ ಉಡುಪು ತಯಾರಿಕೆಯಲ್ಲಿ ನುರಿತ ಕ್‌ 
ಸಿಗದ ಪಯುಕ್ತ ಸಿದ್ಧ” ಉಡುಪು ಘಟಕಗಳು ವಿವಿಧ ಜಿಲ್ಲೆಗಳಲ್ಲಿ ಸ್ಥಾಪನೆಯಾಗುತ್ತಿಲ್ಲ. ವಿವಿಧ ಜಿಲ್ಲೆಗಳಲ್ಲಿ ಸಿದ್ಧ ಉಡುಪು 
ಘಟಕಕ್ಕೆ ಅವಶ್ಯವಿರುವ ನುರಿತ ಕೆಲಸಗಾರರನ್ನು ತಯಾರು ಮಾಡುವುದು ಹಾಗೂ ಜಿಲ್ಲೆಯಲ್ಲಿ ಸಿದ್ಧ ಉಡುಪು ಉದ್ಯಮಕ್ಕೆ 
ಬೇಡಿಕೆ ಸ ;ಪಿಸುವುದು ಅವಶ್ಯವಿರುತ್ತದೆ ಹಾಗೂ ಎಸ್‌ ಸ್‌ವೈ ಯೋಜನೆಯಲ್ಲಿ ಸ್ನ ಸ್ವ ಉದ್ಯೋಗ ಸ್ಮ ;ಪಿಸುವುದು ಅವಶ್ಯವಿರುತ್ತದೆ. 
ಸಾಜ ಕ್ಷೇತದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುವ ಸ್ವಯಂ" ಸೇವಾ ಸಂಸ್ಥೆ ಜೊತೆ ತಿಚಿ ಪಾರಂಭಿಸುವ. ಉದ್ದೇಶ 
ರಾಜ್ಯ ಸರ್ಕಾರ "ಹೊಂದಿರುತ್ತದೆ. ಇದರಂತೆ, ಜಾ ಜಿಲ್ಲೆ, ಚಿಕ್ಕೋಡಿ. ತಾಲ್ಲೂಕು, ಜತಾಟ ಗಾಮ ಪಂಚಾಯತಿಯ 
ಶಿರೇ ಗಾಮದಲ್ಲಿ ಸಹಕಾರ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆ (ರಿ), ಯಕ್ಷಾಂಬ” ಚಿಕ್ಕೋಡಿ ತಾಲ್ಲೂಕು ರವರು 
ಬೆಳಗಾಂ ಜಿಲ್ಲಾ ಪಂಚಾಯತ್‌ ಸಹಯೋಗದೊಂದಿಗೆ ಬಸವಜ್ಯೋತಿ ಸಿದ್ಧ ಹವು ಮತ್ತು “ತರಬೇತಿ ಕೇಂದವನ್ನು 


೨೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಸ್ಥಾಪಿಸಲು ಉದ್ದೇಶ ಹೊಂದಿರುವ ಬಗ್ಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೆಳಗಾಂ ಇವರು 
ಓದಲಾಗಿದೆ (1) ರ ಪತದಲ್ಲಿ ಪಸ್ತಾವನೆ ಸಲ್ಲಿಸಿ, ಸದರಿ ಸಂಸ್ಥೆಯು ಬಾಡಿಗೆ ಕಟ್ಟಡದಲ್ಲಿ ಕೇಂದ್ರ ಸ್ಥಾಪಿಸಲು ಉದ್ದೇಶ 
ಹೊಂದಿರುವುದರಿಂದ ಕೇಂದ ಅನುಮತಿ ನೀಡಲು ಕೋರಿರುತ್ತಾರೆ. ಸದರಿ ಪಸ್ತಾವನೆ ಬಗ್ಗೆ ನು: 05-09 ರಂದು 
ನಿರ್ದೇಶಕರು ಸ್ವಉಕಾ, ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಸವರ ಅಧ್ಯಕ್ಷತೆಯಲ್ಲಿ ನಡೆಸಿದ ವಿಡಿಯೋ 
ಕಾನ್‌ಫರೆನ್ಸ್‌ ಸಭೆಯಲ್ಲಿ ಬಸ ಸವಜ್ಯೋತಿ "ಸಿದ್ದ “ಉಡುಪು ಮತ್ತು ತರಬೇತಿ ಕೇಂದ್ರ ಸ್ಥಾಪಿ ಸಲು ಮಂಜೂರಾತಿ ನೀಡಲು 
ಕೈಗೊಂಡ ನಿರ್ಧಾರಕ್ಕೆ ಸಾರದ ಕಾರ್ಯದರ್ಶಿಗಳು ಅನುಮೋದನೆ ನೀಡಿದ್ದು, ಕೇಂದ್ರ ಸ್ಥಾಪಿ ಸಲು ಮಂಜೂರಾತಿ 
ನೀಡಬೇಕಾಗಿರುತ್ತದೆ. ಆದುದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ ಗಾಅಪ .18.ಎಸ್‌ ಜೆವೈ(ಅನ್‌ಪಾ)2009ಬೆಂಗಳೂರು, ದಿನಾಂಕ; 28ನೇ ಮೇ 2009 

ರಾಜ್ಯ ಸರ್ಕಾರವು ಪಸ್ತಾವಸೆಯಲ್ಲಿ ವಿವರಿಸಿರುವಂತೆ, ಬೆಳಗಾಂ ಜಿಲ್ಲೆ. ಚಿಕ್ಕೋಡಿ ತಾಲ್ಲೂಕು, ಜತಾಟ ಗಾಮ 
ಸಂದು ಶಿರ್ಪೇವಾಡಿ ``ಗಾಮದಲ್ಲಿ ಸಹಕಾರ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆ (ರಿ), ಯಕ್ಸಾಂಬ' ಚಿಕ್ಕೋಡಿ 
ತಾಲ್ಲೂಕು ರವರು ಬೆಳಗಾಂ ಜಿಲ್ಲಾ ಪಂಚಾಯತ್‌ ಸಹಯೋಗದೊಂದಿಗೆ ಬಸವಜ್ಯೋತಿ ಸಿದ್ಧ ಉಡುಪು ಮತ್ತು ತರಬೇತಿ 
ಕೇಂದವನ್ನು ಸ್ಥಾಪಿಸಲು ಮತ್ತು ಈ ಕೇಂದಕ್ಕೆ ಯಂತೋಪಕರಣ, ಪೀಠೋಪಕರಣ ಮತ್ತು ವಿದ್ಯುಶಚ್ಛಕ್ತಿ ಸಂಪರ್ಕಕ್ಕಾಗಿ ಸ್ವರ್ಣ 
ಜಯಂತಿ ಗಾಮ ಸ್ವರೋಜಗಾರ್‌ ಬಾ ಬ ಮೂಲಭೂತ ಸೌಕರ್ಯ ನಿಧಿಯಿಂದ eu 00 “ಲಕ್ಷ (ರೂ. ಅಪತ್ತು" ಲಕ್ಷ 
ಮಾತು) ಬಿಡಗಡೆ KN ಈ ಕೆಳಕಂಡ ಷರತ್ತುಗಳೊಂದಿಗೆ ಮಂಜೂರಾತಿ ನೀಡಲಾಗಿದೆ. 
ಷರತ್ತುಗಳು: 
1) ಯಂತೋಪಕರಣ, ಪೀಠೋಪಕರಣ ಹಾಗೂ ವಿದ್ಯುಚ್ಛಕ್ತಿ ಸಂಪರ್ಕಕ್ಕಾಗಿ ಗರಿಷ್ಟ ರೂ. 20.00 ಲಕ್ಷ (ರೂ. ಇಪ್ಪತ್ತು ಲಕ್ಷ 
ಮಾತ) ಅಥವಾ ನೈಜ ವೆಚ್ಚ ಇವೆರಡರಲ್ಲಿ ಕಡಿಮೆ ಇರುವ ಮೊತ್ತವನ್ನು ಮಾತ್ರ ಪಾವತಿಸುವುದು. ಅನುದಾನವನ್ನು ಯಾವ 
ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಿದೆಯೋ ಅದೇ ಉದ್ದೇಶಕ್ಕಾಗಿ ಭರಿಸ ತಕ್ಕದ್ದು 
2) ಹ ಪಂಚಾಯತ್‌, ಚಿಕ್ಕಮಗಳೂರು ಜಿಲ್ಲೆಯವರು ಆಸಾ 'ಬಿಡುಗಡೆ ಮಾಡುವ ಮೊದಲು ಸಂಸ್ಥೆಯವರು ಈ 
ಕೆಳಕಂಡ ಕಮಗಳನ್ನು ಕೈಗೊಂಡಿರಬೇಕು. 

ಅ) ತರಬೇತಿ ಸಂಸ್ಥೆ ನಡೆಸಲು ಅವಶ್ಯವಿರುವ ಸ್ವಂತ ಕಟ್ಟಡ/ಬಾಡಿಗೆ ಅಥವಾ ಲೀಸ್‌ ಆಧಾರದ ಕಟ್ಟಡ ಸಂಸ್ಥೆಯ 
ಹೆಸರಿನಲ್ಲಿರಬೇಕು. ತರಬೇತಿ ಕೇಂದವು 4000 ಚ.ಅಡಿ ಸ್ಥಳಾವಕಾಶ ಹೊಂದಿರಬೇಕು. 

ಆ) ಈ ಕಟ್ಟಡದಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಮಹಿಳೆಯರಿಗೆ ಹಾಗೂ ಪುರುಷರಿಗೆ 
ಪ್ರತ್ಯೇಕ ಶೌಚಾಲಯ ಹೊಂದಿರಬೇಕು. 

ಇ ತರಬೇತಿ ನಡೆಸಲು ಅವಶ್ಯವಿರುವ 20 ಗೌ ವಿದ್ಯುತ್‌ ಲಭ್ಯವಿರುವ/ಮಂಜೂರಾಗಿರುವ ಬಗ್ಗೆ ಸಂಬಂಧಪಟ್ಟ 
ವಿದ್ಯುತ್‌ ಸರಬರಾಜು ಸಂಸ್ಥೆಯವರಿಂದ ದೃಢೀಕರಣ ಪತ್ರ ಪಡೆದಿರಬೇಕು. 

ಈ ತರಬೇತಿ ನಡೆಸಲು ಅವಶ್ಯವಿರುವ ತರಬೇತುದಾರರನ್ನು ನೇಮಕ ಮಾಡಿಕೊಂಡಿರಬೇಕು/ ಸ್ಥಳೀಯವಾಗಿ 
ತರಬೇತಿ ನೀಡಲು ಇಚ್ಛಿಸುವವರನ್ನು TOT (Training of trainers) ತರಬೇತಿಗಾಗಿ ATDCI/ILFS ಅಥವಾ 
ಇತರೆ ಪತಿಷ್ಟಿತ ಸಂಸ್ಥೆಗೆ ನಿಯೋಜಿಸಬೇಕು. 

3) ತರಬೇತಿ ಕೇಂದವನ್ನು ಜೂನ್‌ 2009 ರಲ್ಲಿ ಪಾರಂಭಿಸಲು ಅವಶ್ಯವಿರುವ ಎಲ್ಲಾ ಪೂರ್ವ ಸಿದ್ಧತೆ- 
ಗಳನ್ನು ಮಾಡಿಕೊಳ್ಳುವುದು. 

4) ತರಬೇತಿ ಕೇಂದವನ್ನು ಪಾರಂಭಿಸಲು ಅಂದಾಜು ವೆಚ್ಚ, ಅಗತ್ಯವಿರುವ ಯಂತೋಪಕರಣಗಳು, ಪೀಠೋಪಕರಣಗಳು, 
ಸಲಕರಣೆಗಳು ಮತ್ತು. ವಿದ್ಯುತ ಸಲಕರಣೆಗಳ ಬಗ್ಗೆ ವಿವರಗಳನ್ನು ಅನುಬಂಧ- ಎ ರಲ್ಲಿ ಮತ್ತು ಸಂಸ್ಥೆಯ ಸಿಬ್ಬಂದಿ 
ವಿವರಗಳನ್ನು ಅನುಬಂಧ- ಬಿ ರಲ್ಲಿ ವಿವರಿಸಲಾಗಿದೆ. 

5) ಯಂತೋಪಕರಣ ಖರೀದಿಯಲ್ಲಿ ಪಾರದರ್ಶಕ ಕಾಯಿದೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವುದು. 

6) ಯಂತೋಪಕರಣಗಳ ವೆಚ್ಚವನ್ನು ಎಸ್‌ ಜಿ ಎಸ್‌ ವೈ ಮೂಲಭೂತ ಸೌಕರ್ಯ ನಿಧಿಯಿಂದ ಭರಿಸುವುದು. ಈ 
ಯಂತೋಪಕರಣಗಳು ಜಿಲ್ಲಾ ಜಾ ಬೆಳಗಾಂ ಟ್ಟ ಆಸಿಯಾಗಿದ್ದು, ರಿಜಿಸ್ಟರ್‌ ನಲ್ಲಿ ದಾಖಲೆ ಮಾಡುವುದು. 

7) ಎಸ್‌ ಜಿ ಎಸ್‌ ವೈ ಯೋಜನೆಯ ಮೂಲಭೂತ ಸೌಕರ್ಯದಡಿ ಯಂತೋಪಕರಣ/ ಪೀಠೋಪಕರಣವನ್ನು 
ನೀಡಲಾಗುತ್ತಿದ್ದು, ಸಂಸ್ಥೆಯವರು ಅನಿವಾರ್ಯ ಕಾರಣದಿಂದ ತರಬೇತಿ `ಕೇಂದವನ್ನು ಸ್ಥಗಿತಗೊಳಿಸಿದರೆ. 
ಯಂತೋಪಕರಣ/ಪೀಠೋಪಕರಣವನ್ನು ಬೇರೆ ಕೇಂದಕ್ಕೆ ವರ್ಗಾಯಿಸುವ ಅಥವಾ ಸದರಿ” ಸಂಸ್ಥೆಯ "ಕಟ್ಟಡದಲ್ಲಿಯೇ 
ಬಾಡಿಗೆಯ ಆಧಾರದ ಮೇಲೆ ನಡೆಸುವ ಅಧಿಕಾರ ಜಿಲ್ಲಾ ಪಂಚಾಯತಿಯದಾಗಿರುತ್ತದೆ. ಇದರ ಬಗ್ಗೆ. ಜಿಲ್ಲಾ 10 ತ್‌ 
ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೩೫ 





8) ಕೇಂದ್ರ ಪ್ರಾರಂಭ ಆದ ನಂತರ “ಬಸವಜ್ಯೋತಿ ಸಿದ್ಧ ಉಡುಪು ಮತ್ತು ತರಬೇತಿ ಕೇಂದ” ಜಿಲ್ಲಾ ಪಂಚಾಯತ್‌, 
ಬೆಳಗಾಂ ಸವರ ಸಹಯೋಗದಲ್ಲಿ ನಾಮಫಲಕ ಹಾಕುವುದು. 

9) ಸಿದ್ಧ ಉಡುಪು ತರಬೇತಿ ಮತ್ತು ಉತ್ಪಾದನಾ ಕೇಂದವನ್ನು ಕನಿಷ್ಟ 10 ವರ್ಷ ಸ್ವಯಂ ಸೇವಾ ಸಂಸ್ಥೆಗಳು ಕಡ್ಡಾಯವಾಗಿ 
ನಡೆಸಬೇಕು. 

10) ಈ ತರಬೇತಿ ಮತ್ತು ಉತ್ಪಾದನಾ ಕೇಂದವು ಅಪೆರಲ್‌ ಟ್ರೈನಿಂಗ್‌ ಮತ್ತು ಡಿಸೈನ್‌ ಸೆಂಟರ್‌(ATDC) ಬೆ೦ಗಳೂರು ಇವರು 
ಅಳವಡಿಸಿದ 1) ಪಠ್ಯಕ್ರಮ 2) ಯಂತೋಷೆಕರಣ 3) ತರಬೇತಿಯ ಗುಣಮಟ್ಟವನ್ನು ಬೆಂಚ್‌ ಮಾರ್ಕ್‌ ಆಗಿ ಇಟ್ಟುಕೊಂಡು 
ಈ ಮಾದರಿಯಲ್ಲಿ ತರಬೇತಿ ಕೇಂದವನ್ನು' ಸ್ಥಾಪಿಸತಕ್ಕದ್ದು. 

11) ಈ ತರಬೇತಿ. ಸಂಸ್ಥೆಯ ನಿರ್ವಹಣೆಗಾಗಿ” ಆವರ್ತಕ ವೆಚ್ಚವನ್ನು ಕಪಾರ್ಟ ಸಂಸ್ಥೆಯಿಂದ ಪಡೆಯುವುದು. ಎಸ್‌ ಜಿ ಎಸ್‌ 
ವೈ ಫಲಾನುಭವಿಗಳಿಗೆ ಎಸ್‌ ಜಿ ಎಸ್‌ ವೈ ತರಬೇತಿ ನಿಧಿಯಿಂದ ನೀಡುವ ತರಬೇತಿ ವೆಚ್ಚ/ಗೌರವಧನ ಮತ್ತು ಇತರೆ 
ಫಲಾನುಭವಿಗಳಿಗೆ ಆಯಾ ಇಲಾಖೆಯವರು ನೀಡುವ ಗೌರವ ಧನದಿಂದ ಮತ್ತು ತರಬೇತಿ ಸಂಸ್ಥೆಯು ನಡೆಸುವ ಪತ್ಯೇಕ 
ತರಬೇತಿಗಳಿಂದ ಪಡೆದ ಶಿಷ್ಯವೇತನ ಮತ್ತು ಗೌರವಧನದಲ್ಲಿ ತರಬೇತಿ ಸಂಸ್ಥೆಯ ನಿರ್ವಹಣಾ ವೆಚ್ಚವನ್ನು ಭರಿಸಬೇಕು. 

12) ತರಬೇತಿಯ ಗೌರವಧನಕ್ಕಿಂತ ಆವರ್ತಕ ವೆಚ್ಚ ಹೆಚ್ಚಾದಲ್ಲಿ ಉಳಿದ ಹಣವನ್ನು ಸಂಸ್ಥೆಯವರೇ ಭರಿಸುವುದು. 

14) ಸದರಿ ತರಬೇತಿ ಮತ್ತು ಉತ್ಪಾದನಾ ಕೇಂದದಲ್ಲಿ ಡಾ:ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ, ಡಿ.ದೇವರಾಜ ಅರಸ್‌ ಅಭಿವೃದ್ಧಿ 
ನಿಗಮ, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಸ್ವರ್ಣ ನಯಂತಿ ಗಾಮ ಸ್ವರೋಜಗಾರ್‌” ಯೋಜನೆಯ ಫಲಾನುಭವಿಗಳು ಕೈಗಾಂಕೆ 
ಮತ್ತು ವಾಣಿಜ್ಯ ಇಲಾಖೆಯ ಫಲಾನುಭವಿಗಳು ಹಾಗೊ ಇತರೆ ಇಲಾಖೆಯ ಯೋಜನೆಗಳಲ್ಲಿ ಆಯ್ಕೆಯಾದ 
ಫಲಾನುಭವಿಗಳಿಗೆ ತರಬೇತಿ ನೀಡುವುದು. ಇತರೆ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ತರಬೇತಿ ಅವಧಿಯನ್ನು ಸತ 
ತರಬೇತಿಯ 00086 fee ಯನ್ನು ಮುಖ್ಯ ಕಾರ್ಚುನಿರ್ವಹಣಾಧಿಕಾ ಜಿಲ್ಲಾ ಪಂಚಾಯತ್‌ ಹಾಗೂ ಸ್ವಯಂ ಸೇವಾ 
ಸಂಸ್ಥೆಗಳ ಜೊತೆ ಸೇರಿ ನಿರ್ಧರಿಸುವುದು. 

15) ಸಂಸ್ಥೆಗೆ ಬೇಕಾದ ಸಿಬ್ಬಂದಿಯನ್ನು ತಾಂತಿಕ ನೈಪುಣ್ಯತೆಯ ಅಧಾರದ ಮೇಲೆ ನೇಮಿಸುವ ಜವಾಬ್ದಾರಿ ಜಿಲ್ಲಾ 
ಪಂಚಾಯತ್‌ ಮತ್ತು ಸ್ವಯಂ ಸೇವಾ ಸಂಸ್ಥೆಯದಾಗರುತ್ತದೆ. 

16) ಪತಿ ತಿಂಗಳು ನಷ 30 ಅಭ್ಯರ್ಥಿಗಳಿಗೆ ತರಬೇತಿ ನೀಡುವುದು. 

17) ಇಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಸಮಿತಿಯನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇವರ ಅಧ್ಯಕ್ಷತೆಯಲ್ಲಿ ರಚನೆ 
ಮಾಡಲಾಗಿದೆ. ಈ ಸಮಿತಿಯು ಪತಿ ತಿಂಗಳು ಪ್ರಗತಿ ಪರಿಶೀಲನಾ ಸಭೆ ನಡೆಸುವುದು. 

18) ತರಬೇತಿ ಸಂಸ್ಥೆಯ ಆದಾಯ “ಮತ್ತು ಖರ್ಚನ್ನು ಪತ್ಯೇಕವಾಗಿ ನಿರ್ವಹಿಸುವುದು. 

19) ಈ ಕೇಂದವು "ಮುಖ ಮಾತೃ ಕೇಂದವಾಗಿ ನಿರ್ವಹಿಸಿ ಜಿಲ್ಲೆಯಲ್ಲಿ ಉಪ ಉತ್ಪಾದನಾ ಕೇಂದಗಳನ್ನು (ancillary unit) 
ಜಿಲ್ಲೆಯಲ್ಲಿ ಸ್ಥಾಪಿಸಲು ಕ್ರಮವಹಿಸುವುದು. 

"ಮೇಲಿನ ಎಕ್ತಾ ಷರತ್ತುಗಳನ್ನು ಒಳಗೊಂಡಂತೆ "ಬೆಳಗಾಂ ಜಿಲ್ಲೆ, ಚಿಕ್ಕೋಡಿ ತಾಲ್ಲೂಕು, ಜತಾಟ ಗಾಮ 
ಪಂಚಾಯತಿಯ ಶಿರ್ಪೇವಾಡಿ ಗ್ರಾಮದಲ್ಲಿ ಸಹಕಾರ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆ (ರಿ), ಯಕ್ಸಾಂದ ಚಿಕ್ಕೋಡಿ 
ತಾಲ್ಲೂಕು ರವರು ಜಿಲ್ಲಾ ಪಂಚಾಯತ್‌ ಸಹಯೋಗದೊಂದಿಗೆ ಬಸ ಸವಜ್ಯೋತಿ ಸಿದ್ಧ ಉಡುಪು ಮತ್ತು ತರಬೇತಿ ಕೇಂದ” 
ಮತ್ತು ಜಿಲ್ಲಾ ಪಂಚಾಯತ್‌, ಬೆಳಗಾಂ ರವರು ಒಡಂಬಡಿಕೆ ಮಾಡಿಕೊಂಡು "ಅದರ ಪ್ರತಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 

ಕರ್ನಾಟಕ ರಾಜ್ಯಪಾಲರ ಪಜ್ಞಾನುಸಾರ ಮತ್ತು ವರ ಹೆಸರಿನಲ್ಲಿ, 
ಡಾ: ಶಮ್ಹಾ ಅಕ್ಬಾಲ್‌ 
ನಿರ್ದೇಶಕರು(ಸ್ಟಉಕಾ) 
ಹಾಗೂ ಪದ ನಿಮಿತ್ತ ಉಪ ಕಾರ್ಯದರ್ಶಿ 
ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
Annexure-A 
Detail of Machinery & Equipments 








Sl. Details Make & Specifications No.s. Amount 
No. (Approximate) 
1 Power Operated High speed | JUKI Company Model No. DDL- | 35 6.02.000 
SNLS Sewing Machine 8300 





Specialised Machines 





High Speed Single Needle Lock | Juki Company Model No. LBH- 
stich Button holing Machine 781U 





b | High Speed Direct Drive Button | Juki Company LK-1903 ASS 
Sewing Machine 































































































೨೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 
c | High speed Direct Drive Bar | Juki Company LK-1900 ASS 
tacking Machine (Computer 
Controlled) 
d | Two Needle Lock stitch,Fixed | Juki Company LH-3128 
Needle Bar Machine 
e | Single Needle Zig-Zag Machine | Juki Company LZ-2284 N 
f | Five thread overlock machine Juki MO-6716 S-DE4-40H 1 
g | Cutting Machine Eastman 1 
h | Double Needle lock stich split | Juki LH/3568 SF 
bar machine 
i Ironing Table with 2 Iron Boxes | Ramson company 
j Diesel Generating Set 20 KVA Kirloskar or Other reputed | 1 
company 
k | Electrical Wiring with materials 
* [tem No. 2 total restricted to Rs: | 11.98,000 
Office Equipments 
1 | Steel Almirah 2 
2 | Steel Racks (Slotted Angles) 4 
3 | Office Table 1 
4 | Office Chairs S type 8 
5 | Mechanic Table 1 
6 | Pattern making table 2 
7 | Water Purifer Aqua Guard or Reputed company | 2 
8 | Black & White Board/Ceramic | 3”x4” 1 
Magnetic Writing Green Board 
9 | Pin up Board 2x3” 1 
10 | Computer & Printer with UPS 1 
11 | Overhead Project 
12 | Library Books As per requirement 
** [tem No. 1 to 12 Total Rs. 2,00,000 
Grand Total Rs 20,00,000 




















* Specilised machines, DG set & Electrical Wiring is restricted to Rs .11,98,000/- 


** Furniture is restricted to Rs. 2,00,000/- 


Dr. SHAMLA IQBAL 
Director (SEP) & 
E/o Deputy Secretary to Government, 
Rural Development & Pan. Raj Dept., 





























ANNEXURE-B 
Sl. Details No.s * Salary per month 
No. (Approximate Rs) 
| Teaching Staff 
1 Principal cum Senior instructor 1 7,500 
2 Instructor 1 5,000 
3 Machine Mechanic 1 4,000 











ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೩೭ 














Il Administrative Staff 

1 Accountant 1 3,000 

2 | Data entry Operator 1 2,500 

3 | peon /assistant 1 2,000 
Total 6 24,000 




















* Recurring expenditure is to be met out of assistance from CAPART and honourorium received towards 
training from RDPR/Other Departments & Own Sources 
Dr. SHAMLA IQBAL 
P.R. 1456 Director (SEP) & 
E/o Deputy Secretary to Government, 
Rural Development & Pan. Raj Dept. 
ಇಂಧನ ಸಚಿವಾಲಯ 
ವಿಷಯ : ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು. ವಿದ್ಯುತ್‌ ಪರಿವೀಕ್ಷಣಾಲಯ, ಇವರಿಗೆ ಕಛೇರಿ ಉಪಯೋಗಕ್ಕಾಗಿ 
ಒ೦ದು ಹೊಸ ವಾಹನವನ್ನು ಖರೀದಿಸುವ ಬಗ್ಗೆ. 
ಓದಲಾಗಿದೆ : 1 ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಪತ್ರ ಸಂಖ್ಯೆಮುವಿಪ/ಸಿಸ1/31790/08-09 ದಿನಾ೦ಕ:12.12.2008. 
2. ಮುಖ್ಯ ವಿದ್ಯುತ್‌ ಪರಿವೀಕ್ಷಕರ ಪತ್ರ ಸಂಖ್ಯೆ:ಮುವಿಪ/ಉವಿಪ(2) ವಾಹನಗಳು/ಸಿಸ1/36762/08- 
09 ದಿನಾಂಕ:3.2.2009. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮಾಂಕ(1) ಮತ್ತು (2) ರ ಪತ್ರಗಳಲ್ಲಿ ವಿದ್ಯುತ್‌ ಪರಿವೀಕ್ಷಣಾ ಇಲಾಖಾ ಮುಖ್ಯಸ್ಥರು ಹಾಲಿ 
ಉಪಯೋಗಿಸುತ್ತಿರುವ ವಾಹನ ಸಂಖ್ಯೆ: ಕೆ.ಎಂ.01 ಜಿ. 2230 ಅಂಬಾಸಿಡರ್‌ ಕಾರನ್ನು 1995ರಲ್ಲಿ ಖರೀದಿಸಿದ್ದು, ಸದರಿ 
ವಾಹನವು ಇಲ್ಲಿಯವರೆಗೆ ಸುಮಾರು 3,66,030 ಕಿ.ಮಿ.ಗಳಷ್ಟು ದೂರವನ್ನು ಕ್ರಮಿಸಿದ್ದು, ವಾಹನವು ಮೇಲಿಂದ ಮೇಲೆ 
ದುರಸ್ಥಿಗೆ ಒಳಪಡುತ್ತಿದ್ದು, ಇಲಾಖಾ ಮುಖ್ಯಸ್ಥರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸ ಕೈಗೊಳ್ಳಬೇಕಾಗಿದ್ದು, ಅತೀ 
ಮುಖ್ಯವಾಗಿ ವಿಶೇಷ ಸಂದರ್ಭದಲ್ಲಿ ತುರ್ತು ಪ್ರವಾಸ ಕೈಗೊಳ್ಳುವಂತಹ ಅಂದರೆ, ವಿಶೇಷವಾಗಿ ನ್ಯಾಯಾಲಯಗಳಿಗೆ ಸಾಕ್ಷಿ 
ನೀಡಲು ಅವಶ್ಯ ಪ್ರವಾಸ ಕೈಗೊಳ್ಳಬೇಕಾದ ಸಂದರ್ಭಗಳು ಹೆಚ್ಚಾಗಿರುವುದರಿಂದ ಹೊಸ ಅಂಬಾಸಿಡರ್‌ ಕಾರನ್ನು 
ಖರೀದಿಸುವುದು ಸೂಕ್ತವೆಂದು ಹೊಸ ಮಾಡೆಲ್‌ ಕಾರನ್ನು ಖರೀದಿಸುವ ಸಲುವಾಗಿ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರು ಈ 
ಕೆಳಗಿನ ಸಂಸ್ಥೆಗಳಿಂದ `ಅವರ ಕನಿಷ್ಠ ದರ ಪಟ್ಟಯನ್ನು ಪಡೆದು ಸಲ್ಲಿಸಿರುತ್ತಾರೆ. 
1) ಮೆ: ಸದರನ್‌ ಮೋಟರ್ಸ್‌ ಬೆಂಗಳೂರು -ಅಂಬಾಸಿಡರ್‌ (ಪೆಟ್ರೋಲ್‌) ರೂ. 4,78 888/-ವ್ಯಾಟ್‌ ರೂ. 59861/- 
2) ಮೆ: ಸದರನ್‌ ಮೋಟರ್ಸ್‌ ಬೆಂಗಳೂರು -ಅಂಬಾಸಿಡರ್‌ (ಡೀಸೆಲ್‌) ರೂ. 4,99,900/-ವ್ಯಾಟ್‌ ರೂ. 62487/- 
3) ಮೆ: ಮೆಟ್ರೊ ಪೋರ್ಡ್‌ ಪಿಯಾಸ್ವ ಫೋರ್ಡ್‌ ಪಿಯಸ್ತ (ಪೆಟ್ರೋಲ್‌) ರೂ, 6.39,111/- ವ್ಯಾಟ್‌ ರೂ. 79889/- 
ಮೇಲ್ಕಂಡ ಮೂರು ವಾಹನಗಳ ಬಗ್ಗೆ ಅವುಗಳ ಅಧಿಕೃತ ಮಾರಾಟಗಾರರಲ್ಲಿ ವಿಚಾರಿಸಲಾಗಿ ಆ ವಾಹನಗಳು 
ಹವಾನಿಯಂತ್ರಣ ಮತ್ತು ಆಧುನಿಕ ಸಲಕರಣೆಗಳ ವ್ಯವಸ್ಥೆಯನ್ನು ಹೊಂದಿರುತ್ತದೆ ಎಂದು ತಿಳಿಸಿರುತ್ತಾರೆ. ಅಲ್ಲದೆ ಅಂಬಾಸಿಡರ್‌ 
ಡೀಸೆಲ್‌ ಕಾರು 1ಲೀಟರ್‌ ಡೀಸೆಲ್‌ ಗೆ 9 ರಿಂದ 14 ಕಿ.ಮೀ. ಮೈಲೇಜ್‌ನ್ನು ನೀಡುವುದಾಗಿ ತಿಳಿಸಿರುತ್ತಾರೆ. 
ಸರ್ಕಾರಿ ಆದೇಶ ಸಂಖ್ಯೆಸಿಆಸುಇ 134 ಶಿವಾನೀ 2006, ದಿನಾಂಕ:25.11.2006 ರ ಆದೇಶದಲ್ಲಿ ಇಲಾಖಾ 
ಮುಖ್ಯಸ್ಥರಿಗೆ ವಾಹನ ಖರೀದಿಗೆ ರೂ. 6.50 ಲಕ್ಷಗಳು (ತೆರಿಗೆ ಹೊರತುಪಡಿಸಿ) ಗರಿಷ್ಠಮಿತಿಯನ್ನು ನಿಗಧಿಪಡಿಸಿದ್ದು ಅನಧಿಕೃತ 
ಜ್ಞಾಪನಾ ಪತ್ರ ಸಂಖ್ಯೆಸಿಆಸುಇ 174 ಶಿವಾನೀ 2007 ದಿನಾಂಕ:12.5.2008ರಲ್ಲಿ ಈ ಮಿತಿಯನ್ನು ಪರಿಷ್ಕರಿಸಿ ರೂ. 5 
ಲಕ್ಷಗಳಿಗೆ ನಿಗಧಿಪಡಿಸಿದೆ (ತೆರಿಗೆ ಹೊರತುಪಡಿಸಿ), ಪ್ರಸ್ತುತ ವಾಹನದ ಮುಖ ಬೆಲೆಯು ರೂ. 4,99,900/-ಆಗಿದ್ದು, ವ್ಯಾಟ್‌ 
ಬೆಲೆ ರೂ. 62,487/- ಆಗಿರುವುದೆಂದು ತಿಳಿಸುತ್ತಾ, ವಾಹನವನ್ನು ಖರೀದಿಸಲು ಸರ್ಕಾರದ ಅನುಮೋದನೆಯನ್ನು 
ಕೋರಿರುತ್ತಾರೆ. ಮತ್ತು ಅದಕ್ಕಾಗಿ ಒಟ್ಟು ರೂ., 5.65 ಲಕ್ಷಗಳ ಹೆಚ್ಚುವರಿ "ಅನುದಾನವನ್ನು ಲೆಕ್ಕ ಶೀರ್ಷಿಕೆ 2045 ಸರಕು ಮತ್ತು 
ಸೇವೆಗಳ ಮೇಲಣ ತೆರಿಗೆ "ಮತ್ತು ಶುಲ್ಕ ಇದರ ಉಪ ಶೀರ್ಷಿಕೆ 195 ಸಾರಿಗೆ" ವೆಚ್ಚದಡಿ ಮಂಜೂರು ಮಾಡಲು 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 


ಮುಖ್ಯ ವಿದ್ಯುತ್‌ ಪರಿವೀಕ್ಷಕರವರ ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 


೨೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಸರ್ಕಾರದ ಆದೇಶ ಸಂಖ್ಯೆ"ಅಎನ್‌ 116 ಇಬಿಎಸ್‌ 2008, ಬೆ೦ಗಳೂರು, ದಿನಾಂಕ:22ನೇ ಮೇ 2009 

ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮುಖ್ಯ ವಿದ್ಯುತ್‌ ಪರಿವೀಕ್ಷಕರವರ ಕಛೇರಿ 
ಉಪಯೋಗಕ್ಕೆ ಸಿ.ಆ.ಸು.ಇ. ಅನಧಿಕೃತ ಟಿಪ್ಪಣಿ ಸಂಖ್ಯೆ174 ಶಿವಾನೀ 2007, ದಿನಾಂಕ:12.5.2008ರಲ್ಲಿ ಪರಿಷ್ಕರಿಸಿರುವಂತೆ 
ವಾಹನದ ಮುಖ ಬೆಲೆ ರೂ. 5.00,000/- ಲಕ್ಷಗಳಿಗೆ (ಐದು ಲಕ್ಷ ರೂಪಾಯಿಗಳು ಮಾತ್ರ) (ತೆರಿಗೆ ಹೊರತುಪಡಿಸಿ) ಒಂದು 
ಹೊಸ ಅಂಬಾಸಿಡರ್‌ ಕಾರನ್ನು ಖರೀದಿಸಲು ಸರ್ಕಾರ ಅನುಮತಿ ನೀಡಿದೆ. 

ನಿಯಮಾನುಸಾರ ಹಳೆ ವಾಹನವನ್ನು ವಿಲೇವಾರಿ ಮಾಡಲು ಸೂಚಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆಎಫ್‌ಡಿ 626 ವೆಚ್ಚ-1/09.. ದಿನಾಂಕ:7.5.2009ರ 
ಸಹಮತಿಯೊಂದಿಗೆ ಹೊರಡಿಸಿದೆ. 

ಪಿ.ಆರ್‌. 1333 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುಜಾತಮ್ಮ 
ಪೀಠಾಧಿಕಾರಿ, ಇಂಧನ ಇಲಾಖೆ 
ಶಿಕ್ಷಣ ಸಚಿವಾಲಯ 
ವಿಷಯ: 2009-10ನೇಸಾಲಿಗೆ ಗ್ರಂಥಾಲಯ ಕಟ್ಟಡಗಳ ದುರಸ್ಥಿ ಮತ್ತು ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ 
ಅನುದಾನ ಬಿಡುಗಡೆ ಮಾಡುವ ಕುರಿತು. 

ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ/ಇಡಿ 765ಯೋಯೋಕ 2009, ದಿನಾಂಕ: 28.4.2009: ಇಡಿ:61: 

ಸ್ವೀಮರ (ಯುನಿಕ್‌) 2009, ದಿನಾ೦ಕ:28.4.2009. 

2. ಸರ್ಕಾರದ ಆದೇಶ ಸಂಖ್ಯೆ ಇಡಿ:76:ಯೋಯೋಕ[ಭಾಗ-2] 2009, ದಿನಾ೦ಕ:15.6.2009 
ನಿರ್ದೇಶಕರು, ಸಾರ್ವಜನಿಕ ಗಂಥಾಲಯ ಇಲಾಖೆ, ರವರ ಪತ್ರ ಸಂಖ್ಯೆ 
ಸಾಗಂಇ/ನಿಕ/ಅವಿ.ಬಿ1/08/2009-10/2007/ದಿನಾ೦ಕ:1.6.2009. 

ನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 2009-10ನೇ ಸಾಲಿನ ಸಾರ್ವಜನಿಕ ಗ್ರಂಥಾಲಯಗಳ 

ಮುಂದುವರಿಕೆ ಕಾರ್ಯಕ್ರಮಕ್ಕೆ ಅನುಮೋದನೆ ನೀಡಿದೆ. 

2 ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 2009-10ನೇ ಸಾಲಿನ ಸಾರ್ವಜನಿಕ ಗ್ರಂಥಾಲಯಗಳ 
ಮುಂದುವರಿಕೆ ಕಾರ್ಯಕ್ರಮ ಅನುಷ್ಠಾನಕ್ಕಾಗಿ ಶೇ 25ರಷ್ಟು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಲೆಕ್ಕ 
ಶೀರ್ಷಿಕೆ 2205-00-105-0-15-101ರಡಿ 200.00ಲಕ್ಷರೂಗಳನ್ನು ಒದಗಿಸಿದ್ದು, ಶೇ. 25ರಷ್ಟು ಎಂದರೆ 50.00 
ಲಕ್ಷರೂಗಳನ್ನು ಖರ್ಚು ಮಾಡಲು ಅನುಮತಿ ನೀಡಿದೆ. 

3 ಮೇಲೆ («3)ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೇಶಕರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರು ರವರು, 
2009-10ನೇ ಸಾಲಿಗೆ ಲೆಕ್ಕ ಶೀರ್ಷಿಕೆ 2205-00-105-0-15 (ಯೋಜನೆ) ಅಡಿ ಒದಗಿಸಲಾಗಿರುವ 200.00 
ಲಕ್ಷರೂಗಳಲ್ಲಿ ಗ್ರಂಥಾಲಯ ಕಟ್ಟಡ ನಿರ್ಮಾಣ ಮತ್ತು ಸೇರ್ಪಡೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಅನುದಾನ 
ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

4 ಸರ್ಕಾರವು ಪ್ರಸ್ತಾವನೆಯಲ್ಲಿರುವ ಅಂಶವನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಇಡಿ 152:ಯೋಯೋಕ 2009, ಬೆ೦ಗಳೂರು, ದಿನಾಂಕ:4ನೇ ಜುಲೈ 2009 
[ಇಡಿ:88:ಸ್ವೀಮರ (ಯುನಿಕ್‌) 2009, ದಿನಾಂಕ:4.7.2009] 

5 2009-10ನೇ ಸಾಲಿಗೆ ಲೆಕ್ಕ ಶೀರ್ಷಿಕೆ 2205-00-105-0-15 (ಯೋಜನೆ) ಅಡಿ ಒದಗಿಸಲಾಗಿರುವ 200.00 
ಲಕ್ಷರೂಗಳಲ್ಲಿ ಅನುಬ೦ಧದಲ್ಲಿ ತೋರಿಸಿರುವ ಸ್ಥಳಗಳ ಸಾರ್ವಜನಿಕ ಗ್ರಂಥಾಲಯ ಕಟ್ಟಡ ನಿರ್ಮಾಣ ಮತ್ತು ಸೇರ್ಪಡೆ 
ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಸರ್ಕಾರವು ಅನುಮತಿ ನೀಡಿದ್ದು, ಅದರಲ್ಲಿ ಪ್ರಥಮತಃ ಸರ್ಕಾರದ ಆದೇಶ 
ಸಂಖ್ಯೆಇಡಿ:766ಯೋಯೋಕ [ಭಾಗ-2]2009, ದಿನಾಂಕ:15.6.2009ರಲ್ಲಿ ಮೊದಲ ತ್ರೈಮಾಸಿಕ ಕಂತಾಗಿ ಬಿಡುಗಡೆ 
ಮಾಡಿರುವ ಅನುದಾನವನ್ನು ಬಳಸಿಕೊಂಡು ಕೂಡಲೇ ಕಾಮಗಾರಿಗಳನ್ನು ಪ್ರಾರಂಭಿಸಲು ಕ್ರಮ ಕೈಗೊಳ್ಳುವಂತೆ 
ನಿರ್ದೇಶಕರು, ಸಾರ್ವಜನಿಕ ಗಂಥಾಲಯ ಇಲಾಖೆ, ಬೆ೦ಗಳೂರು ಇವರಿಗೆ ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಐ.ಎಫ್‌. ಮಾಗಿ 
ವಿಶೇಷಾಧಿಕಾರಿಗಳು ಮತ್ತು ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಯೋಜನೆ) 


(ಟಿ 






















































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೩೯ 
ಸರ್ಕಾರದ ಆದೇಶ ಸಂ:ಇಡಿ 152 ಯೋಯೋಕ 2008 ದಿನಾಂಕ:4.7.2009 
ಇಡಿ ಸ್ವೀಮರ 88 ಯುನಿಕ್‌ 2009 ದಿನಾಂಕ:4.7.2009ಕ್ಕೆ ಅನುಬಂಧ-ಅ 
ಕ. ಜಿಲ್ಲಾ/ನಗರ ಕೇಂದ್ರ ಗಂಥಾಲಯ ಮುಂದುವರೆದ ಕಾಮಗಾರಿ ವಿವರ ಮೊತ್ತ 
ಸಂ. 
1 | ಜಿಲ್ಲಾ ಕೇಂದ್ರ ಗಂಥಾಲಯ, ಗದಗ ಮುಖ್ಯ ಗ್ರಂಥಾಲಯಾಧಿಕಾರಿ, ಜಿಲ್ಲಾ| 20.00 
ಕೇಂದ್ರ ಗಂಥಾಲಯ, ಗದಗ ರವರ ಕಟ್ಟಡ 
2 | ಜಿಲ್ಲಾ ಕೇಂದ್ರ ಗಂಥಾಲಯ, ರಾಯಚೂರು | ದೇವದುರ್ಗ ಶಾಖಾ ಗ್ರಂಥಾಲಯ ಕಟ್ಟಡ 35.00 
3 | ಜಿಲ್ಲಾ ಕೇಂದ್ರ ಗಂಥಾಲಯ, ಕಾರವಾರ 05 ಶಾಖಾ ಗಂಥಾಲಯ ಕಟ್ಟಡಗಳಿಗೆ 9,13 
4 | ಜಿಲ್ಲಾ ಕೇಂದ್ರ ಗಂಥಾಲಯ, ಬಾಗಲಕೋಟೆ | ಮುಧೋಳ ಶಾಖಾ ಗ್ರಂಥಾಲಯ ಕಟ್ಟಡ 9.41 
5 ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಹಾಸನ ಅಂಸೀಕೆರೆ ಶಾಖಾ ಗ್ರಂಥಾಲಯ ಕಟ್ಟಡ 10.00 
6 |ನಗರ ಕೇಂದ್ರ ಗ್ರಂಥಾಲಯ, ಧಾರವಾಡ ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಲನ್‌ ರೂಡ್‌ | 28.99 
ಶಾಖಾ ಗ್ರಂಥಾಲಯ ಕಟ್ಟಡ 
7 | ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಮಂಡ್ರ ಕನ್ನಘಟ್ಟ ಶಾಖಾ ಗಂಥಾಲಯ ಕಟ್ಟಡ 20.00 
8 | ಜಿಲ್ಲಾ ಕೇಂದ್ರ ಗಂಥಾಲಯ, ತುಮಕೂರು | ಹೊನ್ನಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತ್‌ | 5.00 
ಶಾಖಾ ಗಂ. ಕಟ್ಟಡ 
ಒಟ್ಟು ರೂ: 137.53 
ಗ್ರಂಥಾಲಯ ಕಟ್ಟಡಗಳ ದುರಸ್ತಿ ಕಾಮಗಾರಿಗಳಿಗಾಗಿ 
ಕ್ರ. |ಜಿಲ್ಲಾ/ ನಗರ ಕೇಂದ್ರ ಗಂಥಾಲಯ ಕಾಮಗಾರಿ ವಿವರ ಮೊತ್ತ 
ಸಂ 
1 |ನಗರ ಕೇಂದ್ರ ಗ್ರಂಥಾಲಯ, ಮಂಗಳೂರು | ಮುಖ್ಯ ಗಂಥಾಲಯಾಧಿಕಾರಿ, ನಗರ ಕೇಂದ್ರ . 4.10 
ಗ್ರಂಥಾಲಯ, ಮಂಗಳೂರು ಕಟ್ಟಡ 
ಜಿಲ್ಲಾ ಕೇಂದ್ರ ಗಂಥಾಲಯ, ಹಾವೇರಿ ಶಾಖಾ ಗಂಥಾಲಯ ಕಟ್ಟಡಗಳು 4.4] 
3 | ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಮೈಸೂರು ಹುಣಸೂರು ಶಾಖಾ ಗಂಥಾಲಯ ಕಟ್ಟಡ 2.00 
4 | ಜಿಲ್ಲಾ ಕೇಂದ್ರ ಗಂಥಾಲಯ, ಬೆಳಗಾವಿ ಮುಖ್ಯ ಗಂಥಾಲಯಾಧಿಕಾರಿ, ಜಿಲ್ಲಾ ಕೇಂದ್ರ | 2.00 
ಗ್ರಂಥಾಲಯ, ಬೆಳಗಾವಿ ರವರ ಕಟ್ಟಡ 
5 [ಜಿಲ್ಲಾ ಕೇಂದ ಗಂಥಾಲಯ, ತುಮಕೂರು | ಕುಣಿಗಲ್‌ ಶಾಖಾ ಗ್ರಂಥಾಲಯ ಕಟ್ಟಡ 225 
6 | ಜಿಲ್ಲಾ ಕೇಂದ್ರ ಗಂಥಾಲಯ, ಗದಗ ಶಿರಹಟ್ಟಿ ಮತ್ತು ಲಕ್ಷ್ಮೀಶ್ವರ ಶಾಖಾ| 186 
ಗಂಥಾಲಯ ಕಟ್ಟಡ 
7 | ಜಿಲ್ಲಾ ಕೇಂದ್ರ ಗಂಥಾಲಯ, ಕೊಡಗು ಸೋಮವಾರಪೇಟೆ ಶಾಖಾ ಗಂ:ಕಟ್ಟಡ 0.60 
ಒಟ್ಟು ರೂ: 17.22 
ಹೊಸ ಗ್ರಂಥಾಲಯ ಕಟ್ಟಡಗಳ ನಿರ್ಮಾಣಕ್ಕಾಗಿ 
ಕ್ರ ಜಿಲ್ಲಾ /ನಗರ ಕೇಂದ್ರ ಗಂಥಾಲಯ ಕಾಮಗಾರಿ ವಿವರ ಮೊತ್ತ 
ಸಂ 
1 | ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಬಳ್ಳಾರಿ ಮುಖ್ಯ ಗ್ರಂಥಾಲಯಾಧಿಕಾರಿ, ಜಿಲ್ಲಾ ಕೇಂದ್ರ | 10.00 
ಗ್ರಂಥಾಲಯ, ಬಳ್ಳಾರಿ ರವರ ಕಟ್ಟಡ 
2 |ನಗರ ಕೇಂದ್ರ ಗಂಥಾಲಯ, ದಾವಣಗೆರೆ | ಮುಖ್ಯ ಗಂಥಾಲಯಾಧಿಕಾರಿ, ನಗರ ಕೇಂದ್ರ | 5.00 
ಗ್ರಂಥಾಲಯ, ದಾವಣಗೆರೆ ರವರ ಕಟ್ಟಡ 
ವಿಸ್ತರಣೆಗಾಗಿ 
3 (ಜಿಲ್ಲಾ ಕೇಂದ್ರ ಗ್ರಂಥಾಲಯ, ರಾಮನಗರ | ಮಾಗಡಿ ಶಾಖಾ ಗ್ರಂಥಾಲಯ ಕಟ್ಟಡ 5.00 
4 ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಕಾರವಾರ ಹೊನ್ನಾವರ ಶಾಖಾ ಗ್ರಂಥಾಲಯ ಕಟ್ಟಡ 525 























೨೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


5 | ನಗರ ಕೇ೦ದ್ರ ಗಂಥಾಲಯ, ಚಿತ್ರದುರ್ಗ ಸರ್ಧಾತ್ತಕ ಪರೀಕ್ಷಾ ಅಧ್ಯಯನ ಕೇಂದ್ರ 10.00 
6 | ಜಿಲ್ಲಾ ಕೇಂದ್ರ ಗಂಥಾಲಯ, ಮೈಸೂರು ಮುಖ್ಯ ಗ್ರಂಥಾಲಯಾಧಿಕಾರಿ, ಜಿಲ್ಲಾ ಕೇಂದ್ರ | 10.00 
ಗ್ರಂಥಾಲಯ, ಮೈಸೂರು ರವರ ಕಟಡ 
































ಒಟ್ಟು ರೂ: 45.25 
ಒಟ್ಟು ಅನುದಾನ ರೂ. 200.00 ಲಕ್ಷಗಳು 200.00 
ಐ.ಎಫ್‌. ಮಾಗಿ 
ಪಿ.ಆರ್‌.1509 ವಿಶೇಷಾಧಿಕಾರಿಗಳು ಮತ್ತು ಪದನಿಮಿತ್ತ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಯೋಜನೆ) 
ವಸತಿ ಸಚಿವಾಲಯ 
ವಿಷಯ : ಶಿರಗುಪ್ಪ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಕರ ನೇಮಕಾತಿ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂ.ವಇ/42/ಹೆಚ್‌ಎಎ೦/1999, ದಿನಾ೦ಕ:10.5.2000 
ಪ್ರಸ್ತಾವನೆ: 
ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಆದೇಶದನ್ವಯ, ವಿಧಾನಸಭಾ ಕ್ಷೇತ್ರವಾರು 
ಪುನರ್ರಚಿಸಲು ತೀರ್ಮಾನಿಸಿದ್ದು, ಅದರಂತೆ ಶಿರಗುಪ್ಪ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ 
ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂ.ವಇ 68 ಹೆಚ್‌ಎಎಸ್‌ 2008, ಬೆಂಗಳೂರು, ದಿನಾಂಕ:29ನೇ ಜೂನ್‌ 2009 
ಶಿರಗುಪ್ಪ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ ತಕ್ಷಣದಿಂದ ಜಾರಿಗೆ 


ಬರುವಂತೆ ಹಾಗೂ ಮುಂದಿನ ಆದೇಶದವರಿಗೆ ಆಶ್ರಯ ಸಮಿತಿಯನ್ನು ಪುನರಚಿಸಲಾಗಿದೆ. 
































ಅಭ್ಯರ್ಥಿಯ ಹೆಸರು ವರ್ಗ 
1 [ಶ್ರೀ ಗೌರೀಶ್‌ ಬಿನ್‌ ವಿಶ್ವಮೂರ್ತಿ, ಚಿ೦ಪಗ, ಶಿರಗುಪ್ಪ ಹಿಂದುಳಿದ ವರ್ಗ 
2 [ಶ್ರೀ ವಿ. ನಟರಾಜ್‌ ಬಿನ್‌ ಅರ್ತ್ವಪ್ಪ ವಡ್ಡರು, ಶಿರಗುಪ್ಪ ಪರಿಶಿಷ್ಟ ಜಾತಿ 
3 | ಶೀಮತಿ ಲಕ್ಷ್ಮೀ ಕೋಂ ಕೆ. ರಾಘವೇಂದ್ರ, ಶಿರಗುಪ್ಪ ಸಾಮಾನ್ಯ (ಮಹಿಳೆ) 
4 |ಶೀ ಟಿ.ಸಿ. ಮೋಹನ್‌ ಬಿನ್‌ ಚನ್ನಬಸಪ್ಪ ಶಿರಗುಪ್ಪ ಅಲ್ಪಸಂಖ್ಯಾತರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1646 ಕೆ.ಆರ್‌. ವಲ್ಲೂರ 


ಪೀಠಾಧಿಕಾರಿ-2, ವಸತಿ ಇಲಾಖೆ 


ವಿಷಯ : ಯಲಬುರ್ಗಾ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಕರ ನೇಮಕಾತಿ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂ.ವಇ/42/ಹೆಚ್‌ಎಎ೦/1999, ದಿನಾ೦ಕ:10.5.2000 

ಪ್ರಸ್ತಾವನೆ: 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ, ವಿಧಾನಸಭಾ ಕ್ಷೇತ್ರವಾರು 
ಪುನರ್ರಚಿಸಲು ತೀರ್ಮಾನಿಸಿದ್ದು, ಅದರಂತೆ ಯಲಬುರ್ಗಾ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ 
ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂ.ವಳ 45 ಹೆಚ್‌ಎಎಸ್‌ 2009, ಬೆಂಗಳೂರು, ದಿನಾಂಕ:30ನೇ ಜೂನ್‌ 2009 

ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ 

ನೇಮಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರಿಗೆ ಆಶ್ರಯ ಸಮಿತಿಯನ್ನು ಪುನರಚಿಸಲಾಗಿದೆ. 























ಅಭ್ಯರ್ಥಿಯ ಹೆಸರು ವರ್ಗ 
ಶ್ರೀ ವೆಂಕಟೇಶ ಹಾದರಮಗ್ಲಿ, ಹಿರೇವಂಕಲಕುಂಟಾ, ಯಲಬುರ್ಗಾ ತಾಲ್ಲೂಕು ಪರಿಶಿಷ್ಟ ಪಂಗಡ 
2 |ಶ್ರೀ ರವಿ ಹನುಮಂತಪ್ಪ ಜಕ್ತ ಕುಕನೂರ, ಯಲಬುರ್ಗಾ ತಾಲ್ಲೂಕು ಹಿಂದುಳಿದ ವರ್ಗ 
ಶ್ರೀ ನೂರ್‌ ಅಹ್ನದಸಾಬ, ಅಮೀನಸಾಬ, ಹಣಜಗೇರಿ, ಕುಕನೂರ, | ಅಲ್ಪಸಂಖ್ಯಾತ 
ಯಲಬುರ್ಗಾ 
4 | ಶ್ರೀಮತಿ ಪ್ರತಿಭಾ ಸಂಗಯ್ಯ ಯಾವಗಲ್‌ ಮಠ, ಮುಧೋಳ, ಯಲಬುರ್ಗಾ | ಬಹುಸಂಖ್ಯಾತ (ಮಹಿಳೆ) 
ತಾಲ್ಲೂಕು 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1647 ಕೆ.ಆರ್‌. ವಲ್ಲೂರ 
ಪೀಠಾಧಿಕಾರಿ-2, ವಸತಿ ಇಲಾಖೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೪೧ 





PERSONNEL AND ADMINISTRATIVE REFORMS SECRETARIAT 
Sub : Right to Information Act, 2005-Submission of reports to State Information Commission 
Read: 1) Letter No. 1/12/2008-IR dated 23° June 2008 from the Director, Government of 
India, Ministry of Personnel, Public Grievances and Pensions, (Departement of 
Personnel and Training), New Delhi. 
Government Order No. DPAR 91 RTI 2008 , Bangalore, Dated:30" October, 2008. 

In the letter read above, Government of India, has advised the State Government to request all 
Secretariat Departments to issue instructions to the Heads of Departments and Public Authorities under 
their control to maintain Registers at Public Information Officer level and 1° Appeallate Authority level 
respectively and furnish information in the prescribed proforma to the respective Officers duly indicating 
the date. The reports should be submitted at each level so as to enable the State Information Commission 
to prepare its Annual Report and place the same before the State Legislature. 

Under Section 25(1) of the Right to Information Act, 2005, the State Information Commission at 
the end of each year shall prepare a report on the implementation of the Act. 

Under Section 24(1), a copy of the report of the State Information Commission shall be laid before 
the Houses of the State Legislature. 

Under Section 25(2), each Department shall, in relation to the Public Authorities within their 
jurisdiction, collect and furnish information to the State Information Commission, For this Purpose 
Government prescribe the procedure as envisaged in Annexure-l and prescribe the revised proforma 
Registers | and || and Proforma reports A,B,C, & D as Annexure-ll and Ill to this Order. 

The Principal Secretaries and Secretaries to Government are requested to issue instructions to 
the Heads of Departments and public authorities under their control to maintain information relating to 
Right to Information in the prescribed registers and for timely submission of the information in the 
prescribed proforma. Furhter, the principal Secretaries and Secretaries to Government are requested to 
furnish the consolidated information pertaining to their department (information pertaining to Secretaries, 
Heads of Departments, Boards and Corporations and Public Authorities under their control) in the 
prescribed formats to the State Information Commission regularly so as to enable the Commission to 
prepare its Annual Report well in time and place the same before both the Houses of Legislature. 

By order and in the name of the Governor of Karnataka 
B. KAMALAMMA 
P.R. 1558 Under Secretary to Government 
Department of Personnel and Administrative Reforms 
(Janaspandana Cell) 
KARNATAKA LEGISLATIVE COUNCIL SECRETARIAT 
Sub : Participation of the Principal Secretary, Karnataka Legislature in the 30" Anniversery of 
China’s Adoption of reforms to be held at Nanjing 85 a member of the Karnataka 
Legislature delegation headed by the Hon'ble Speaker. 
Read : 1) Letter dated 3° September 2008 from the Member of the Standing Committee, 
Director General of the Foreign Affairs Committee, Jiangsu Provincial Peoples’s 
Congress, 
2) Itinerary of the Hon'ble Speaker & others from 28.10.08 to 08-11-08 


೨೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





PREAMBLE: 

The Foreign Affairs Committee of Jiangsu Provincial People’s Congress, China has invited the 
Hon'ble Speaker and his wife along with the following members of Karnataka Legislative Assembly and 
the Principal Secretary, Karnataka Legislature to participate in the Grand Celebrations to be held at 
Nanjing on 29.10.2008 to commemorate the 30" Anniversary of China’s adoption of the Reforms and 
opening —up policies and of the start of Jiangsu’s establishmnent of sister relationship with its international 
counter parts: 

1 Sri Jagadish Shetter, Hon'ble Speaker 
Karnataka Legislative Assembly 
Smt. Shilpa Shetter, W/o Hon'ble Speaker 
Sri Appasaheb Mallappa Pattanna Shetty, 
Member, Karnataka Legislative Assembly 
4 Sri Bellad Chandrakanth Gurappa 
Member, Karnataka Legislative Assembly 
5 SriN. Yogish Bhat 
Member, Karnataka Legislative Assembly 
6 SriB. Ramanath Rai 
Member, Karnataka Legislative Assembly 
7 Sri Shashil G. Namoshi 
Member, Karnataka Legislative Council 
8 SriD’ Souza Robinson 
Principal Secretary, Karnataka Legislature. 

The Special Board, Karnataka legislature has approved the China Tour of the Hon'ble Speaker 
along with his wife and the above members of Karnataka Legislative Assembly / Council and the principal 
Secretary, Karnataka Legislature to participate in the said celebrations. 

The Hon'ble Speaker has desired to undertake a Study Tour of some provinces in China and 
Hong Kong along with other members before and after his participation in the celebrations at Jiangsu.The 
entire tour will be for a period of 10 days from 28.10.08 to 8.11.08 including traveling time .The entire 
expeenditure in this regard will be borne by the Karnataka Legislature Secretariat. 

The approximate expenditure in connection with this tour will be Rs. 1.84 lakh per person 
(Rupees One Lakh eighty four thousand only). 

Order No. CPA/84/China Tour/2008, Bangalore, Dated:24" October 2008 

The Special Board, Karnataka Legislature has approved the China Tour of the Hon'ble Spaker 
along with his wife and above members of Karnataka Legislative Assembly / Council and the Principal 
Secretary, Karnataka Legislature to participate in the Grand celebrations to be held at Nanjing on 
29.10.2008 to commemorate the 30" Anniversary of China’s adoption of the Reforms and opening-up 
policies and of the start of jiangsu’s establishment of sister relationship with its international counter parts. 
The delegation consists of the Hon'ble Speaker, his wife, Four Members of Karnataka Legislative 
Assembly and the Principal Secretary, Karnataka Legislature. 

The delegation’s Tour of China is for a period of 10 days from 28-10-08 to 8-11-08 Sanction is 
accorded for the payment of the admissible amount of advance out of the estimated travel expense of 
Rs. 1,83,997/-to Shri D'Souza Robinson, Principal Secretary, Karnataka Legislature Subject to adjustment 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೪೩ 





in the final T.A. Bill after the completion of China Tour. The expenditure on this account is debitable to the 
head of account 2011-02-103-2-01-KLCS 041 travel expenses (Voted) 
ಬ By order and in the name of the Special Board 
P.R. 1519 N. BALAGURU 
Under Secretary, Karnataka Legislative Council 
HORTICULTURE SECRETARIAT 
Sub : “Centrally Sponsored Scheme on Micro Irrigation” Implementation during 2008-09/ reg 
Read : 1) G.0. No. AHD 31 HPP 2006 dated:29.6.2006 
2) G.0.No. AHD 125 HPP 2007 dated:26.7.2007 
3) Letter of Director of Horticulture No. DH/JD (drip/AHO/5/2007-08/3280 dated 
13.5.2008 
4) GOlletter F.No. 11-12/2006-Hort dated:2.6.2008 
5) GOlletter F.No. 20-4/2007-Hort dated 20-6-2008 
6) Letter of Director of Horticulture No. DH/JD(drip/AHO/1/4/2008-09/3280 
dated:30.6.2008. 
PREAMBLE: 

In the letter read at (4) above Government of India has communicated that the Executive 
Committee regarding Micro Irrigation in its meeting held on 12 May 2008 at New Delhi, has approved the 
Annual Action Plan (AAP) of Karnataka for the year 2008-09 The Government of India share to be 
provided under “Centrally Sponsored Scheme on Micro Irrigation “will be Rs 4239.72 lakhs. The following 
is the break up: 






































Components Recommendations 
Phy. (Ha) Fin (Lakh Rs) 

Horticultural Crops 

Drip 27413 4161.32 
Sprinkler 607 36.42 
Demonstration 0 0.00 
Sub Total 28020 4197.74 
Admn Cost@ 1% 41.98 
Grand Total 28020 4239.72 








2. The Director of Horticulture vide letter read at (6) above has informed that, in order to utilize the 
Central share of Rs. 4239.72 lakhs there is a requirement of State share of Rs. 4089.44 lakhs. Further, he 
has requested that administrative approval with the subsidy pattern of 2007-08 be given by the State 
Government for the total amount of Rs. 8329.16 lakhs. 

3. Government of India vide letter read at (5) above has transferred electronically, an amount of 
Rs. 785.04 lakhs to Deputy Directors of Horticulture (ZP) of 17 districts of the State towards releases for 
implementation of the Centrally Sponsored Scheme on Micro Irrigation during 2008-09, The State 
Government shall have to release its State share in the ratio of 80:20. Government of India stipulates that 
50% subsidy be given to all farmers. However, the State Government has been providing a subsidy of 
100% in Bijapur and Kolar districts and subsidy of 75% in other districts. Hence,Government of India and 
Government of Karnataka sharing will be 40:60 and 40:35, respectively. The Director of Horticulture has 


೨೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





requested to release an amount of Rs. 773.83 lakhs towards the State share in order to match the First 
installment released by Government of India for the year 2008-09. 

4. The Director of Horticulture vide letter read at (3) above has informaed that during 2007-08 
Government of India had released Rs. 4685.84 lakhs for which the corresponding State share required 
was Rs. 4627.15 lakhs But, the State share released as on 31.3.2008 had been Rs. 3338.30 lakhs and 
therefore, a balance of Rs. 1288.85 lakhs State share is to be released. 

5. During 2008-09, a total amount of Rs. 4213.76 lakhs has been provided in the budget towards 
State share as given below: 











Sheme Amount (Lakh Rs) 
Drip irrigation-special subsidy for horticultural crops 1213.76 
(2401-00-108-2-30)-District sector 
Central Sector Scheme for Drip Irrigation (2401-00- 3000.00 


108-2-30-059-Other Expenses)- State Sector 





Total 4213.76 
6. Finance Department has informed that Rs. 831.50 lakhs has been released under District 
Sector in two installments vide its Note No.s© 243 ವೆಚ್ಚ -4/08 dated 25.7.2008. 
7. During 2006-07 and 2007-08, vide Government Orders read at (1) and (2) above, respectively, 
the scheme was implemented by providing 100% subsidy in Kolar and Bijapur districts and 75% subsidy 














in the remaining district subject to a limit of 2 hectares. Government of India releases its share directly to 
the implementing agency (IA) through Electronic Clearance System/Demand Draft to the Bank accounts 
of the Deputy Directors of Horticulture (ZP). The State share released to ZP‘s 15 drawn by grant-in-aid bill 
and it will be deposited to the bank account of Micro Irrigation Mission at district level into which 
Government of India share has already been deposited. Together the funds are utilized for 
implementation of scheme by the Deputy Directors of Horticulture (ZP). 

8. The matter of giving administrative approval to the said scheme during the year 2008-09 with 
the existing pattern of subsidy, procedures and available budget has been examined and hence this 
order. 

Government Order No. AHD 63 HPP 2008, Bangalore, Dated:15" September 2008 

Government is pleased to accord administrative approval for the Implementation of the “Drip 
Irrigation-Special subsidy for horticulture crops” Head of Account 2401-00-108-2-30 as a district sector 
scheme during the year 2008-09 on Mission Mode. 

2. The total outlay for the scheme will be Rs. 8329.16lakhs. Out of this, Rs. 4239.72 lakhs will be 
the Central share and Rs. 4089.44 lakhs will be the State share. The State share includes the State 
contribution to match the Government of India share and the State’s commitment towards enhanced 
subsidy. The following are the components 























Sl.No Component Sharing Pattern (Lakhs Rs) Area 
GOI State Total (in Ha) 
1 Drip Irrigation 4161.32 4080.34 8241.66 27413 
2 Sprinkler Irrigation 36.42 9.10 45.52 607 
Sub Total 4197.74 4089.44 8287.18 
3 Administive Cost@ 1%of 41.98 - 41.98 
Grand Total 4239.72 4089.44 8329.16 28020 


























ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೪೫ 





3. The subsidy under the scheme for 2008-09 will be as below 

a) Drip Irrigation: Subsidy will be provided at the rate of 75% all over the state and 100% in 
Bijapur and Kolar districts to all categories of farmers up to an extent of 2 hectares per beneficiary family. 
The subsidy will be 50% up to an extent between 2 ha. And 5 ha. As per Government of India guidelines. 

b) Sprinkler Irrigation : Subsidy will be provided at the rate of 50% up to an extent of 5 ha. all 
over the State. However, Sprinkler Irrigation will be applicable only for those crops where drip irrigation is 
uneconomical. 

4. The Director of Horticulture shall issue operational guidelines along with physical and financial 
targets for each district. He shall release corresponding State share to each district as and when Central 
Government releases the funds after confirming that the funds are accounted as outstanding balance 
available in the respective Bank Account. The releases will be limited to the State share requirement as 
against Government of India releases. 

5. The scheme shall be implemented strictly as per the operational guidelines issued by 
Government of India, guidelines issued at the time of giving administrative approval and approval for the 
Annual Action Plan. The implementation of the scheme is subject to the availability of funds. 

6. An amount of Rs. 15.00 crores (Rupees Fifteen Crores only) is released to the Director of 
Horticulture under the Head of Account 2401-00-108-2-30 (Plan) in the State sector. Before seeking 
further releases the Director of Horticulture shall furnish the Utilization Certificate for the amount relesed 
under State sector and District sector along with the details of Government of India release during the 
current year. 

7. This order issues with the concurrence of Finance Department vide its Note No. FD 243 EXP- 
IV/2008 dated11.9.2008. 

By order and in the name of the Governor of Karnataka 
S. RAJU 
P.R. 1353 Under Secretary to Government, 
Horticulture Department 
ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಎಂ.ಬಿ. ಯಂಕಂಚಿ, ನಿವೃತ್ತ ಸರ್ಕಾರಿ ಅಭಿಯೋಜಕರು, ಇವರಿಗೆ ಕರ್ನಾಟಕ ನಾಗರಿಕ ಸೇವಾ 
ನಿಯಮಾವಳಿಗಳ ನಿಯಮ 247 (ಎ) (1ರ ಪಕಾರ ನಿವೃತ್ತಿ ವೇತನಕ್ಕೆ ಹೆಚ್ಚುವರಿ ಅರ್ಹತಾದಾಯಕ 
ಸೇವೆಯ ಸೇರ್ಪಡೆಗೆ ಪರಿಗಣಿಸುವ ಕುರಿತು. 
ಓದಲಾಗಿದೆ 1) ಸರ್ಕಾರದ ಅಧಿಸೂಚನೆ ಸಂ:ಲಾ 229 ಪಿಪಿಇ 81, ದಿನಾ೦ಕ:24.2.1982 
2) ಸರ್ಕಾರದ ಆದೇಶದ ಸಂ. ಲಾ 187 ಪಿಪಿಇ 84, ದಿನಾಂಕ:19/22.09.1984 
3) ಸದರಿ ಅಧಿಕಾರಿಯವರ ಮನವಿ ದಿನಾಂಕ:7.12.2007 
4) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ಸಂ:ಡಿಪಿಎನ್‌/ಲೆಕ್ಕ-1/ 
285/2006-07, ದಿನಾ೦ಕ:9.1.2008 


ಶ್ರೀ ಎಂ.ಬಿ. ಯಂಕಂಚಿ, ನಿವೃತ್ತ ಸರ್ಕಾರಿ ಅಭಿಯೋಜಕರು, ಇವರು ಮೇಲೆ (1ರಲ್ಲಿ ಓದಲಾದ ದಿನಾಂಕ 
24.2.1982 ರ ಸರ್ಕಾರದ ಅಧಿಸೂಚನೆ ಕ್ರಸಂ. 11ರ ಅನ್ವಯ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನೇರ ನೇಮಕಾತಿ ಹೊಂದಿ, ದಿನಾ೦ಕ:5.3.1982 ರಂದು ಸಹಾಯಕ ಸರ್ಕಾರಿ 
ಅಭಿಯೋಜಕರಾಗಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. 

ಸದರಿ ನಿವೃತ್ತ ಅಧಿಕಾರಿಯವರ ಜನ್ಮ ದಿನಾಂಕ:1.6.1949 ಆಗಿದ್ದು, ಸದರಿಯವರ ಜನ್ಮ ದಿನಾಂಕವನ್ನು ಮೇಲೆ 
(2)ರಲ್ಲಿ ಓದಲಾದ ದಿನಾಂಕ:19/22-09-1984 ರ ಸರ್ಕಾರದ ಆದೇಶದಲ್ಲಿ ಒಪ್ಪಲಾಗಿದೆ. 


೨೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಸದರಿ ನಿವೃತ್ತ ಅಧಿಕಾರಿಯು ಮೇಲೆ (3)ರಲ್ಲಿ ಓದಲಾದ ಮನವಿಯಲ್ಲಿ, ಸದರಿಯವರು ದಿನಾಂಕ:5.3.1982 ರಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರಾಗಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆಂದು, ಸದರಿಯವರ ಜನ್ಮ ದಿನಾಂಕವನ್ನು 1.6.1949 
ಎ೦ದು ಸರ್ಕಾರವು ಒಪ್ಪಿರುತ್ತದೆಂದು ತಿಳಿಸಿರುತ್ತಾರೆ. ಸದರಿಯವರು ಅವರ 32 ವರ್ಷ 9 ತಿಂಗಳು 4 ದಿನಗಳ ವಯಸಿನ್ನಲಿ 
ಸರ್ಕಾರಿ ಸೇವೆಗೆ ಸೇರಿದಂತೆ ಆಗಿರುತ್ತದೆ. ಆದ್ದರಿಂದ, ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಯ ನಿಯಮ 247 (ಎ)(1) 
ಹೆಚ್ಚುವರಿ ಸೇವೆಯನ್ನು ಸದರಿಯವರ ಅರ್ಹತಾದಾಯಕ ಸೇವೆಯಲ್ಲಿ ಸೇರ್ಪಡೆ ಮಾಡಲು ಆದೇಶವನ್ನು ಹೊರಡಿಸಬೇಕೆಂದು 
ಮತ್ತು ಸದರಿ ಆದೇಶದ ಪ್ರತಿಯನ್ನು ಮಹಾಲೇಖಪಾಲರಿಗೆ ಕಳುಹಿಸಿಕೊಡಬೇಕೆ೦ದು ಕೋರಿರುತ್ತಾರೆ. 
ಮೇಲೆ (4)ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, 
ಬೆಂಗಳೂರು, ಇವರು, ಶ್ರೀ ಎಂ.ಬಿ. ಯಂಕಂಚಿ, ನಿವೃತ್ತ ಸರ್ಕಾರಿ ಅಭಿಯೋಜಕರು, ಇವರು ದಿನಾಂಕ:5.3.1982 ರಂದು 
ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಹಾಜರಾಗಿರುತ್ತಾರೆ ಇವರ ಜನ್ಮ ದಿನಾಂಕ:1.6.1949 ಆಗಿರುತ್ತದೆ. ಸದರಿ 
ಅಧಿಕಾರಿಯು ಅವರ 32 ವರ್ಷ 9 ತಿಂಗಳು 4 ದಿನಗಳ ವಯಸಿನಲ್ಲಿ ಸರ್ಕಾರಿ ಸೇವೆಗೆ ಸೇರಿರುವುದರಿಂದ ಕರ್ನಾಟಕ 
ನಾಗರಿಕ ಸೇವಾ ನಿಯಮಾವಳಿಯ ನಿಯಮ 247 (ಎ)(1)ರ ಪ್ರಕಾರ ನಿವೃತ್ತಿ ವೇತನಕ್ಕೆ ಎರಡು ವರ್ಷಗಳ ಸೇವೆಯನ್ನು 
ಹೆಚ್ಚುವರಿಯಾಗಿ ಸದರಿ ಅಧಿಕಾರಿಯ ಅರ್ಹತಾದಾಯಕ ಸೇವೆಗೆ ಸೇರ್ಪಡೆ ಮಾಡಲು ಸರ್ಕಾರವು ಆದೇಶವನ್ನು 
ಹೊರಡಿಸಬಹುದೆಂದು ಶಿಫಾರಸ್ಸನ್ನು ಮಾಡಿರುತ್ತಾರೆ. ಸದರಿ ಆದೇಶದ ಪ್ರತಿಯನ್ನು ಮಹಾಲೇಖಪಾಲರ ಕಛೇರಿಗೆ ಮತ್ತು 
ಸಂಬಂಧಪಟ್ಟ ಅಧಿಕಾರಿಗೆ ಕಳುಹಿಸಿಕೊಡಬೇಕೆಂದು ಕೋರಿರುತ್ತಾರೆ. 
ಆದುದರಿಂದ ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ಒಇ 26 ಪಿಪಿಇ 2008, ಬೆಂಗಳೂರು, ದಿನಾಂಕ:5ನೇ ಜನವರಿ 2009 
ಶ್ರೀ ಎಂ.ಬಿ. ಯಂಕಂಚಿ, ನಿವೃತ್ತ ಸರ್ಕಾರಿ ಅಭಿಯೋಜಕರು, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ ನಿಯಮ 247(ಎ)(1) ರನ್ವಯ ಎರಡು ವರ್ಷಗಳ ಅಧಿಕ ಸೇವಾ ಹೆಚ್ಚಳವನ್ನು ಶ್ರೀಯುತರ ಪಿಂಚಣಿ 
ಸೌಲಭ್ಯಗಳಿಗೆ ಮಾತ್ರ ಹೆಚ್ಚುವರಿ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸಲು ಸರ್ಕಾರವು ಆದೇಶಿಸಿದೆ. 
ಸದರಿ ಆದೇಶವನ್ನು ಆರ್ಥಿಕ ಇಲಾಖೆ (ವಿಶ್ರಾಂತಿ ವೇತನ) ಯ ಟಿಪ್ಪಣಿ ಸಂ:ಆಇ 33 ವೆಚ್ಚ-11/2008, 
ದಿನಾಂಕ:10.12.2008ರ ಸಹಮತಿಯನ್ವಯ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 274 ಕೆ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಕಾ ಮತ್ತು ಸು ಹಾಗೂ ಕಾಫಿಪೋಸಾ ಮತ್ತು ಅಭಿಯೋಗಗಳು) 
ವಸತಿ ಸಚಿವಾಲಯ 
ವಿಷಯ : ಬೀದರ್‌ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಾತಿ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂ. ವಇ 42 ಹೆಚ್‌ಎಎ೦ 1999 ದಿನಾಂಕ:10.5.2000 
ಸ್ತಾವನೆ: 
ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು 
ಪುನರ್ರಚಿಸಲು ತೀರ್ಮಾನಿಸಿದ್ದು, ಅದರಂತೆ ಬೀದರ್‌ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ 
ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂ. ವಳ 9 ಹೆಚ್‌ಎಎಸ್‌ 2008, ಬೆಂಗಳೂರು, ದಿನಾಂಕ:17ನೇ ಫೆಬ್ರವರಿ, 2009 
ಬೀದರ್‌ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪನರ್ರಚಿಸಲಾಗಿದೆ. 


(Le 





























ಅಭ್ಯರ್ಥಿಯ ಹೆಸರು ವರ್ಗ 
1 |ಶ್ರೀ ರಾಮಣ್ಣ ಬಿನ್‌ ರೇವಪ್ಪ ಶೇರಿಕಾರ, ಇಡಬ್ಲುಎಸ್‌ 42, ಹುಡಕೊ ಕಾಲೋನಿ, ಎಸ್‌.ಸಿ 
ಶಿವನಗರ (ದಕ್ಷಿಣ), ಬೀದರ್‌ 
2 | ಶ್ರೀ ಹಣಮಂತಪ್ಪ ಪಾಟೀಲ್‌, ಗ್ರಾಮ ತಾಜಲಪುರ, ತಾಲ್ಲೂಕು ಬೀದರ್‌ ಸಾಮಾನ್ಯ 
3 | ಶ್ರೀಮತಿ ಲಕ್ಷ್ಮೀಬಾಯಿ ಕೋಂ ಸುಭಾಷ ಚೋಳಕರ, ಚೌಬಾರ ಹತ್ತಿರ, ಬೀದರ್‌ ಒ.ಬಿ.ಸಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 677 ಕೆ. ಆರ್‌. ವಲ್ಲೂರ 


ಪೀಠಾಧಿಕಾರಿ-2, ವಸತಿ ಇಲಾಖೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೪೭ 





ವಿಷಯ : ಗಜೇಂದಗಡ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಾತಿ ಬಗ್ಗೆ 
ಓದಲಾಗಿದೆ : ಸರ್ಕಾರದ ಆದೇಶ ಸಂ ವಇ 42 ಹೆಚ್‌ಎಎಂ 1999 ದಿನಾಂಕ:10.5.2000 


ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು 
ಪುನರ್ರಚಿಸಲು ತೀರ್ಮಾನಿಸಿದ್ದು, ಅದರಂತೆ ಗಜೇಂದ್ರಗಡ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ 
ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂ. ವಇ 64 ಹೆಚ್‌ಎಎಸ್‌ 2008, ಬೆಂಗಳೂರು, ದಿನಾಂಕ:31ನೇ ಡಿಸೆಂಬರ್‌ 2008 
ಗಜೇಂದ್ರಗಡ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರಚಿಸಲಾಗಿದೆ. 





























ಅಭ್ಯರ್ಥಿಯ ಹೆಸರು ವರ್ಗ 
1 |ಶ್ರೀ ಚಂಬಣ್ಣ ನಿಂಗಪ್ಪ ಚವಡಿ, ಸಾ. ಗಜೇಂದ್ರಗಡ, ರೋಣ ತಾಲ್ತೂಕು ಸಾಮಾನ್ಯ 
2 |ಶ್ರೀ ಗೋಪಾಲ ಲಾಳಿ, ಸಾ. ಗಜೇಂದ್ರಗಡ, ರೋಣ ತಾಲ್ಲೂಕು ಒ.ಬಿ.ಸಿ 
3 |ಶ್ರೀ ಶಿವಪ್ಪ ಕನಕಪ್ಪ ಚಲವಾದಿ, ಸಾ, ಗಜೇಂದ್ರಗಡ, ರೋಣ ತಾಲ್ಲೂಕು ಎಸ್‌.ಸಿ 
4 | ಶ್ರೀಮತಿ ದಾವಲಬಿ ಕೋಂ ಶಾಮೀದಸಾಬ ದಿಂಡವಾಡ, ಸಾ. ಗಜೇ೦ದ್ರಗಡ, ಮಹಿಳೆ 
ರೋಣ ತಾಲ್ಲೂಕು 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 221 ಕೆ. ಆರ್‌. ವಲ್ಲೂರ 
ಪೀಠಾಧಿಕಾರಿ-2, ವಸತಿ ಇಲಾಖೆ 


ವಿಷಯ: ಹಾನಗಲ್‌ ಪಟ್ಟಣ ಆಶ್ರಯ ಸಮಿತಿಗೆ ಅಧ್ಯಕ್ಷರ ಮತ್ತು ಅಧಿಕಾರೇತರ ಸದಸ್ಯರ ನೇಮಕಾತಿ ಬಗ್ಗೆ 
ಓದಲಾಗಿದೆ ಸರ್ಕಾರದ ಆದೇಶ ಸಂ ವಇ 42 ಹೆಚ್‌ಎಎಂ 1999 ದಿನಾಂಕ:10.5.2000 


ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು 
ಪುನರ್ರಚಿಸಲು ತೀರ್ಮಾನಿಸಿದ್ದು, ಕ್ಷೇತ್ರದ ಶಾಸಕರಾದ ಶ್ರೀ ಸಿ.ಎಂ. ಉದಾಸಿ, ಮಾನ್ಯ ಲೋಕೋಪಯೋಗಿ ಸಚಿವರು 
ಶ್ರೀ ಸುರೇಶ್‌ ಹನುಮಂತಪ್ಪ ರಾಯಕರ್‌, ಹಾನಗಲ್‌ ಇವರನ್ನು ಹಾನಗಲ್‌ ಪಟ್ಟಣ ಆಶ್ರಯ ಸಮಿತಿಯ ಅಧ್ಯಕ್ಷರ ಹುದ್ದೆಗೆ 
ಕೋರಿದ್ದು, ಹಾನಗಲ್‌ ಪಟ್ಟಣ ಆಶ್ರಯ ಸಮಿತಿಗೆ ಅಧ್ಯಕ್ಷರನ್ನು ಮತ್ತು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸುವ ಬಗ್ಗೆ 
ಪರಿಶೀಲಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂ. ವಇ 34 ಹೆಚ್‌ಎಎಸ್‌ 2008, ಬೆ೦ಗಳೂರು, ದಿನಾಂಕ:31ನೇ ಡಿಸೆಂಬರ್‌ 2008, 

ಹಾನಗಲ್‌ ಪಟ್ಟಣ ಆಶ್ರಯ ಸಮಿತಿಗೆ ಶ್ರೀ ಸುರೇಶ್‌ ಹನುಮಂತಪ್ಪ ರಾಯ್ಕರ್‌, ಹಾನಗಲ್‌ ಇವರನ್ನು ಅಧ್ಯಕ್ಷರ 
ಹುದ್ದೆಗೆ ಮತ್ತು ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಮದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರಚಿಸಲಾಗಿದೆ. 
































ಅಭ್ಯರ್ಥಿಯ ಹೆಸರು ವರ್ಗ 
1 | ಶ್ರೀ ಮೊಹಿನುದ್ದೀನ್‌ ಅಬ್ದುಲ್‌ ಕರೀಂಸಾಬ್‌ ತಾಸೇದ, ಹಾನಗಲ್‌ ಅಲ್ಪಸಂಖ್ಯಾತ 
2 |ಶ್ರೀ ಶಿವಯೋಗಿ ಸಿದ್ದಲಿಂಗಯ್ಯ ಅರಳಿಮಠ್‌, ಹಾನಗಲ್‌ ಸಾಮಾನ್ಯ 
3 |ಶೀ ಪರಶುರಾಮ್‌ ನಿಂಗಪ್ಪ ಹುಳ್ಳಿಕಾಶಿ, ಹಾನಗಲ್‌ ಪ.ಜಾತಿ 
4 | ಶ್ರೀಮತಿ ಮಂಜುಳಾ ಅಶೋಕ ಸುಲಾಖೆ, ಹಾನಗಲ್‌ ಹಿಂ. ವರ್ಗ (ಮಹಿಳೆ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 218 ಕೆ. ಆರ್‌. ವಲ್ಲೂರ 


ಪೀಠಾಧಿಕಾರಿ-2, ವಸತಿ ಇಲಾಖೆ 


೨೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


ಕಂದಾಯ ಸಚಿವಾಲಯ 
ವಿಷಯ: ರಾಜ್ಯದ ಮಾಜಿ ಭೂ ಮಾಲೀಕರಿಗೆ 2008-09ನೇ ಸಾಲಿನ ಭೂ ಪರಿಹಾರ ನೀಡಲು ಅನುದಾನ 
ಬಿಡುಗಡೆ ಮಾಡುವ ಬಗ್ಗೆ 
ಓದಲಾಗಿದೆ: 1 ಪ್ರಾದೇಶಿಕ ಆಯುಕ್ತರು, ಗುಲ್ಬರ್ಗಾ, ಗುಲ್ಬರ್ಗಾ, ವಿಭಾಗ ಇವರ ಪತ್ರ ಸಂಖ್ಯೆ:ಸಂ/ಕಂ/ಪ್ರಾಆಗು/ 
ಭೂಸು/2/2008-09, ದಿನಾ೦ಕ:16.12.2008 
2 ಪ್ರಾದೇಶಿಕ ಆಯುಕ್ತರು ಬೆಳಗಾವಿ, ಬೆಳಗಾವಿ ವಿಭಾಗ ಇವರ ಪತ್ರ ಸಂಖ್ಯೆ:ಪ್ರಾಆಬೆ/ಭೂಮಿ- 
ಬೂಸು/ವಿವ-31/2008-09, ದಿನಾ೦ಕ:16.9.2008 
3 ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ ಇವರ ಪತ್ರ ಸಂಖ್ಯೆಎಲ್‌ಆರ್‌ಎಫ್‌:ಸಿಆರ್‌/20/2008- 
09, ದಿನಾಂಕ:8.12.2008 
4 ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ, ಕೊಡಗು ಇವರ ಪತ್ರ ಸಂಖ್ಯೆಭೂಸು/3/2008-09, 
ದಿನಾಂಕ: 19.12.2008. 
5 ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ಪತ್ರ ಸಂಖ್ಯೆಎಲ್‌ಆರ್‌ಎಫ್‌/23/2006-07, 
ದಿನಾಂಕ:19.12.2008 
6 ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ ಹಾಸನ ಇವರ ಪತ್ರ ಸಂಖ್ಯೆ:ಭೂಸು/46/2007-08, 
ದಿನಾಂಕ:22.12.2008 





ಮೇಲೆ ಓದಲಾದ ಪತ್ರಗಳಲ್ಲಿ ಪ್ರಾದೇಶಿಕ ಆಯುಕ್ತರು, ಗುಲ್ಬರ್ಗಾ, ಬೆಳಗಾವಿ, ಮೈಸೂರು ಹಾಗೂ ಜಿಲ್ಲಾಧಿಕಾರಿಗಳು 
ಕೊಡಗು, ಮಂಡ್ಯ ಮತ್ತು ಹಾಸನ ಇವರು ಮಾಜಿ ಭೂ ಮಾಲೀಕರಿಗೆ ಭೂ ಪರಿಹಾರ ನೀಡುವ ಸಲುವಾಗಿ ಜಿಲ್ಲಾಧಿಕಾರಿಗಳು 
ಮಂಡ್ಯ ಜಿಲ್ಲೆ ರೂ. 30,65,041.00, ಹಾಸನ ಜಿಲ್ಲೆ ರೂ. 4,00,000.00, ದಕ್ಷಿಣ ಕನ್ನಡ ಜಿಲ್ಲೆಗೆ ರೂ. 73,00,000.00 
ಬೀದರ್‌ ಜಿಲ್ಲೆಗೆ ರೂ. 5,00,000.00 ಕೊಪ್ಪಳ ಜಿಲ್ಲೆಗೆ ರೂ. 9,00,000.00 ಬೆಳಗಾವಿ ಜಿಲ್ಲೆಗೆ ರೂ. 30,00,000.00 
ಬಿಜಾಪುರ ಜಿಲ್ಲೆಗೆ ರೂ.1,00,000.00 ಗದಗ ಜಿಲ್ಲೆಗೆ ರೂ.14,00,000.00 ಹಾವೇರಿ ಜಿಲ್ಲೆಗೆ ರೂ. 95,92,000.00 ಮತ್ತು 
ಉತ್ತರ ಕನ್ನಡ ಜಿಲ್ಲೆಗೆ ರೂ. 8,00,000.00 ಕೈ ಬೇಡಿಕೆ ಸಲ್ಲಿಸಿದ್ದು ಅದನ್ನು ಪರಿಶೀಲಿಸಿ ಸರ್ಕಾರವು ಅನುದಾನವನ್ನು ಬಿಡುಗಡೆ 
ಮಾಡಬೇಕಾದ ಅವಶ್ಯಕತೆಯನ್ನು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿರುತ್ತದೆ. 
ಸರ್ಕಾರಿ ಆದೇಶ ಸಂಖ್ಯೆ;ಕಂಇ 91 ಎಲ್‌ಆರ್‌ಎಂ 2008, ಬೆಂಗಳೂರು, ದಿನಾಂಕ:17ನೇ ಫೆಬ್ರವರಿ 2009 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಅಡಿಯಲ್ಲಿ ಭೂಮಿಯನ್ನು ಕಳೆದುಕೊಂಡ ಮಾಜಿ ಭೂ 
ಮಾಲೀಕರಿಗೆ ಪರಿಹಾರವನ್ನು ಪಾವತಿಸಲು 2008-09ನೇ ಸಾಲಿಗೆ ಈ ಕೆಳಕಂಡ ಜಿಲ್ಲೆಗಳ ಹೆಸರಿನ ಎದುರಿಗೆ ಸೂಚಿಸಿರುವ 
ಮೊತ್ತವನ್ನು ಲೆಕ್ಕ ಶೀರ್ಷಿಕೆ 4515-00-103-1-01-100 (ಯೋಜನೇತರ) ಅಡಿಯಲ್ಲಿ ಒಟ್ಟು ರೂ 1,20,00,000/- (ಒಂದು 
ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳು) ಆಯವ್ಯಯದಲ್ಲಿ ಮಂಜೂರು ಮಾಡಲಾಗಿದೆ. 









































ಕ್ರಸಂ ಜಿಲ್ಲೆಯ ಹೆಸರು ಮಂಜೂರು ಮಾಡಲಾದ 
ಅನುದಾನ(ರೂ.ಗಳಲ್ಲಿ) 
1 [ಮಂಡ್ಯ ರೂ. 18,00,000.00 
2 ಹಾಸನ ರೂ. 2,00,000.00 
3 ದಕ್ಷಿಣ ಕನ್ನಡ ರೂ. 25,00,000,00 
4 ಬೀದರ್‌ ರೂ. 4,00,000.00 
5 ಕೊಪಳ ರೂ 5,00,000.00 
6 ಬೆಳಗಾವಿ ರೂ. 17,00,000.00 
7 |ಜಿಜಾಪುರ ರೂ. 1,00,000.00 
8 ಗದಗ ರೂ 8,00,000.00 
9 ಹಾವೇರಿ ರೂ 35,00,000.00 
10 | ಉತ್ತರ ಕನ್ನಡ ರೂ. 5,00,000.00 
ಒಟ್ಟು ರೂ, 1,20,00,000,00 














ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೪೯ 





ಈ ಮೇಲಿನ ಆದೇಶದಲ್ಲಿ ಮಂಜೂರಾದ ಅನುದಾನಕ್ಕೆ ಉಪಯೋಗಿತ ಪ್ರಮಾಣ ಪತ್ರವನ್ನು (ಯುಟಿಲೈಸೇಷನ್‌ 
ಸರ್ಟಿಫಿಕೆಟ್‌) ಈ ಎಲ್ಲಾ ಸಂಬಂಧಿತ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ 01 ಟಿಎಫ್‌ಪಿ 2003, ದಿನಾಂಕ:12.6.2003 ರಲ್ಲಿ ಸರ್ಕಾರದ 
ಕಾರ್ಯದರ್ಶಿಗಳಿಗೆ ಪ್ರದತ್ತವಾಗಿ ನಿಡಿರುವ ಆದೇಶದನ್ವಯ ಈ ಆದೇಶ ಹೊಡಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 651 ಟಿ.ಎನ್‌. ನಾರಾಯಣಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಕೃಷಿ ಸಚಿವಾಲಯ 
ವಿಷಯ : ಶ್ರೀ ಎ. ಹನುಮಂತಯ್ಯ, ಜಂಟಿ ಕೃಷಿ ನಿರ್ದೇಶಕರು, ರಾಯಚೂರು, ಇವರು ಸ್ವ ಇಚ್ಛಾ ನಿವೃತ್ತಿ 
ಹೊಂದಲು ಅನುಮತಿ 
ಓದಲಾಗಿದೆ : 1 ಕೃಷಿ ಆಯುಕ್ತರ ಪತ್ರ ಸಂ:ಕೃಷಿಪ-1/84/2007-08 ದಿನಾಂಕ:17.10.2008 
ಸ್ತಾವನೆ: 
ಮೇಲೆ ಓದಲಾದ -1 ರ ಕೃಷಿ ಆಯುಕ್ತರ ಪ್ರಸ್ತಾವನೆಯಲ್ಲಿ ಶ್ರಿ ಎ. ಹನುಮಂತಯ್ಯ, ಜಂಟಿ ಕೃಷಿ ನಿರ್ದೇಶಕರು, 
ವೈಯಕ್ತಿಕ ಹಾಗೂ ಕೌಟುಂಬಿಕ ಕಾರಣಗಳನ್ನು ಉಲ್ಲೇಖಿಸಿ ದಿನಾಂಕ:31.10.2008ರ ಅಪರಾಹ್ನದಿ೦ದ ಜಾರಿಗೆ ಬರುವಂತೆ ಸ್ವ 
ಇಚ್ಚಾ ನಿವೃತ್ತಿ ಕೋರಿ ಸಲ್ಲಿಸಿರುವ ದಿನಾಂಕ:20.9.2008ರ ಮನವಿಯೊಂದಿಗೆ ಸರ್ಕಾರಿ ನಿರ್ಧರಿತ ಬಾಕಿಗಳಿದ್ದರೂ ಅವರ 
ಪಿಂಚಣಿ, ಡಿ.ಸಿ.ಆರ್‌.ಜಿ ಹಣದಿಂದ ಮುರಿದುಕೊಳ್ಳುವಂತೆ ಸದರಿ ಅಧಿಕಾರಿಯು ಸಲ್ಲಿಸಿರುವ ಲಿಖಿತ ಮುಚ್ಚಳಿಕೆಯನ್ನು ಸಹ 
ಕಳುಹಿಸಿ, ಜೊತೆಗೆ ಈ ಅಧಿಕಾರಿಯ ಎರುದ್ಧ ಯಾವುದೇ ಇಲಾಖಾ ವಿಚಾರಣೆ ಇರುವುದಿಲ್ಲವೆಂದು ಹಾಗೂ ಸಕ್ಷಮ 
ಪ್ರಾಧಿಕಾರವಾದ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 285(1)(ಎ) 
ಅನ್ವಯ ಸ್ವ ಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ.ಕೃತೋಇ 286 ಕೃಪಸೇ 2008, ಬೆಂಗಳೂರು, ದಿನಾಂಕ:17ನೇ ಡಿಸೆಂಬರ್‌ 2008 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನೆಲೆಯಲ್ಲಿ, ಶ್ರೀ ಎ. ಹನುಮಂತಯ್ಯ, ಜಂಟಿ ಕೃಷಿ ನಿರ್ದೇಶಕರು, 
ಇವರು ಸ್ವಂತ ಇಚ್ಚೆಯ ಮೇಲೆ ಕೃಷಿ ಇಲಾಖೆಯ ಸೇವೆಯಿಂದ ದಿನಾಂಕ:31.12.2008ರಿಂದ ಜಾರಿಗೆ ಬರುವಂತೆ ಅವರಿಂದ 
ಸರ್ಕಾರಕ್ಕೆ ಬರಬೇಕಾಗಿರುವ ಬಾಕಿಗಳೇನಾದರೂ ಇದ್ದಲ್ಲಿ ಅದನ್ನು ಅವರ ನಿವೃತ್ತಿ ಉಪದಾನಗಳಿಂದ ಕಟಾವು ಮಾಡುವ 
ಷರತ್ತಿನೊಂದಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 285(1)(ಎ) ಅನ್ವಯ ಸ್ವ ಇಚ್ಛಾ ನಿವೃತ್ತಿ 
ಹೊಂದಲು ಅನುಮತಿ ನೀಡಿದೆ. 


(8೫ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 105 ಜಿ.ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಇಲಾಖೆ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : 2008-09ನೇ ಸಾಲಿಗೆ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರಕ್ಕೆ 4ನೇ ಕಂತಿನ ಅನುದಾನ 
ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆಮಾತಂಇ 24 ಆಡವಿ 2008, ದಿನಾಂಕ:12.6.2008 

2 ಸರ್ಕಾರಿ ಆದೇಶಗಳ ಸಂಖ್ಯೆಮಾತಂಇ 11 ಅಚವಿ 2008 ದಿನಾಂಕ:15.5.2008 26-7-2008 
ಮತ್ತು 14.10.2008. 

3 ನಿರ್ದೇಶಕರು ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದರವರ ಪತ್ರ 
ಸಂ:ಕರಾದೂಸ೦ಅಕೇ೦/105/ಜಿಇಎನ್‌/2008, ದಿನಾ೦ಕ:12.12.2008. 


2008-09ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ “2451-00-090-2-08 ಕರ್ನಾಟಕ ರಾಜ್ಯ ದೂರ 
ಸಂವೇದಿಕ ತಂತ್ರಜ್ಞಾನ ಬಳಕೆ ಕೇ೦ದ್ರ-059 ಇತರೆ ಖರ್ಚು [ಯೋಜನೆ] ರಡಿಯಲ್ಲಿ ರೂ. 180.00 ಲಕ್ಷಗಳ ಅನುದಾನವನ್ನು 
ಒದಗಿಸಲಾಗಿದೆ. 


೨೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಮೇಲೆ [2]ರಲ್ಲಿ ಓದಲಾದ ದಿನಾಂಕ:15.5.2008, 26.7.2008 ಮತ್ತು ದಿನಾಂಕ:14.10.2008ರ ಸರ್ಕಾರಿ 
ಆದೇಶಗಳಲ್ಲಿ ಕ್ರಮವಾಗಿ ಮೊದಲನೆಯ ಎರಡನೆಯ ಮತ್ತು ಮೂರನೆಯ ಕಂತಿನ ಅನುದಾನ ರೂ. 45.00: ರೂ. 45.00 
+ ರೂ. 45.00 ಒಟ್ಟು ರೂ. 135.00 ಲಕ್ಷ ಹಣವನ್ನು ನಿರ್ದೇಶಕರು, ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರಕ್ಕೆ 
ಬಿಡುಗಡೆ ಮಾಡಲಾಗಿದೆ. 

ಮೇಲೆ(3)ರಲ್ಲಿ ಓದಲಾದ ದಿನಾಂಕ 12.12.2008ರ ಪತ್ರದಲ್ಲಿ ವಿವಿಧ ಯೋಜನೆಗಳನ್ನು ಅನುಷ್ಟಾನಗೊಳಿಸಲು 
ಹಾಗೂ ಯೋಜನೆಗಳ ವೆಚ್ಚ ಮತ್ತು ಸಿಬ್ಬಂದಿಗಳ ವೇತನವನ್ನು ಭರಿಸಲು ರೂ. 1809.00ಲಕ್ಷಗಳನ್ನು ನೀಡಲಾಗಿದ್ದು ಇದರಲ್ಲಿ 
ಇದುವರೆವಿಗೂ ರೂ. 135.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಕೇಂದ್ರದ ಅಗತ್ಯ ವೆಚ್ಚಗಳನ್ನು 
ಭರಿಸಬೇಕಾಗಿರುವುದರಿಂದ ಬಾಕಿ ಉಳಿದಿರುವ ಅನುದಾನದಲ್ಲಿ 4ನೇ ಕಂತಿನ ಹಣ ರೂ. 45.00 ಲಕ್ಷಗಳ ಅನುದಾನವನ್ನು 
ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರಕ್ಕೆ ಬಿಡುಗಡೆ ಮಾಡಲು ನಿರ್ದೇಶಕರು ಕೋರಿರುತ್ತಾರೆ. 

2008-09ನೇ ಸಾಲಿನ ಪರಿಷ್ಕೃತ ಆಯವ್ಯಯದಲ್ಲಿ ಸದರಿ ಲೆಕ್ಕ ಶೀರ್ಷಿಕೆ ”3451-00-090-2-08 ಕರ್ನಾಟಕ 
ರಾಜ್ಯ ದೂರ ಸಂವೇದಿಕ ತಂತ್ರಜ್ಞಾನ ಬಳಕೆ ಕೇಂದ್ರ -059 ಇತರೆ ಖರ್ಚು [ಯೋಜನೆ]” ರಡಿಯಲ್ಲಿ ರೂ. 5.00 ಕೋಟಿ 
ಹೆಚ್ಚುವರಿ ಅನುದಾನ ನೀಡಿದ್ದು, ಒಟ್ಟಾರೆ ರೂ. 680.00 ಲಕ್ಷಗಳನ್ನು ಒದಗಿಸಲಾಗಿದೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸದರಿ ಸಂಸ್ಥೆಗೆ ರೂ. 45.00 ಲಕ್ಷಗಳನ್ನು 4ನೇ ಕಂತಾಗಿ 
ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 11 ಅಚವಿ 2008, ಬೆಂಗಳೂರು, ದಿನಾಂಕ:20ನೇ ಡಿಸೆಂಬರ್‌ 2008 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ 2008-09ನೇ ಸಾಲಿಗೆ ವಿವಿಧ ಯೋಜನೆಗಳನ್ನು 
ಅನುಷ್ಟಾನಗೊಳಿಸಲು ಹಾಗೂ ಯೋಜನೆಗಳ ವೆಚ್ಚ ಮತ್ತು ಸಿಬ್ಬಂದಿಗಳ ವೇತನವನ್ನು ಭರಿಸಲು ಹಾಗೂ ಕೇಂದ್ರದ ಅಗತ್ಯ 
ವೆಚ್ಚಗಳನ್ನು ಭರಿಸಬೇಕಾಗಿರುವುದರಿಂದ ಬಾಕಿ ಉಳಿದಿರುವ ಅನುದಾನದಲ್ಲಿ 4ನೇ ಕಂತಿನ ಹಣ ರೂ. 45.00 ಲಕ್ಷಗಳ 
[ನಲವತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ಅನುದಾನವನ್ನು ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರಕ್ಕೆ 
ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು 2007-08ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ ”3451-00-090-2-08 ಕರ್ನಾಟಕ ರಾಜ್ಯ ದೂರ 
ಸಂವೇದಿಕ ತಂತ್ರಜ್ಞಾನ ಬಳಕೆ ಕೇಂದ್ರ-059 ಇತರೆ ಖರ್ಚು [ಯೋಜನೆ]” ಇದರ ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ 
ಅನುದಾನದಿಂದ ಭರಿಸತಕ್ಕದ್ದು. 

ನಿರ್ದೇಶಕರು, ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಇವರು ಅನುದಾನದ ಬಳಕೆಯ ಬಗ್ಗೆ 
ಉಪಯೋಗಿತಾ ದೃಢೀಕರಣ ಪತ್ರವನ್ನು ಈ ಆರ್ಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶಗಳ ಸಂಖ್ಯೆಎಫ್‌ಡಿ 1 ಟಎಫ್‌ಪಿ 2008, ದಿನಾ೦ಕ:16.5.08ರನ್ವಯ ಆರ್ಥಿಕ 
ಇಲಾಖೆಯ ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 109 ಎಂ.ವಿ. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜಭಾಷಾ (ವಿಧಾಯೀ) ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರುಗಳ ಸಂಭಾವನೆಯನ್ನು 
ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ:ಸಂವ್ಯಶಾಇ 36 ಭಾನಿವಿ 2007, ದಿನಾ೦ಕ:17.8.2007. 
2 ಅಧ್ಯಕ್ಷರು, ಕರ್ನಾಟಕ ರಾಜಭಾಷಾ (ವಿಧಾಯೀ) ಆಯೋಗ ಇವರ ಪತ್ರ ಸಂಖ್ಯೆಕರಾಭಾ(ವಿ) 
ಆ5/ಸಂಭಾವನೆ/2008, ದಿ:25.9.08. 


ಮೇಲೆ (1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ರಾಜಭಾಷಾ (ವಿಧಾಯೀ) ಆಯೋಗದ ಅಧ್ಯಕ್ಷರಿಗೆ ಪ್ರತಿ 
ದಿನ ರೂ. 300.00ರಂತೆ ಗರಿಷ್ಟ ತಿಂಗಳಿಗೆ ರೂ. 7,000.00 ಹಾಗೂ ಸದಸ್ಯರಿಗೆ ಪ್ರತಿ ದಿನ ರೂ. 250.00 ರಂತೆ ಗರಿಷ್ಠ 
ತಿಂಗಳಿಗೆ ರೂ. 5,500.00 ಗಳ ಸಂಭಾವನೆಯನ್ನು ನಿಗದಿಪಡಿಸಲಾಗಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೫೧ 





ಮೇಲೆ (2)ರಲ್ಲಿ ಓದಲಾದ ಕರ್ನಾಟಕ ರಾಜಭಾಷಾ (ವಿಧಾಯೀ) ಆಯೋಗದ ಅಧ್ಯಕ್ಷರ ಮನವಿ 
ದಿನಾ೦ಕ:25.9.2008ರಲ್ಲಿ ಆಯೋಗದ ಅಧ್ಯಕ್ಷರಿಗೆ ಪ್ರತಿ ದಿನ 600.00ರಂತೆ ಗರಿಷ್ಟ ತಿ೦ಗಳಿಗೆ ರೂ. 12,000.00 ಹಾಗೂ 
ಸದಸ್ಯರಿಗೆ ಪ್ರತಿ ದಿನ ರೂ. 500.00 ರಂತೆ ಗರಿಷ್ಠ ತಿ೦ಗಳಿಗೆ ರೂ. 10,000.00 ಗಳ ಸಂಭಾವನೆಯನ್ನು ನಿಗದಿಪಡಿಸಲು 
ಕೋರಲಾಗಿದೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಸಂಭಾವನೆಯನ್ನು ಪರಿಷ್ಕರಿಸಲು 
ನಿರ್ಣಯಿಸಿಲಾಗಿದೆ. ಆದ್ದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ:ಸಂವ್ಯಶಾಇ 51 ಭಾನಿವಿ 2008, ಬೆ೦ಗಳೂರು, ದಿನಾಂಕ:27ನೇ ಡಿಸೆಂಬರ್‌ 2008 

ಕರ್ನಾಟಕ ರಾಜಭಾಷಾ (ವಿಧಾಯೀ) ಆಯೋಗದ ಅಧ್ಯಕ್ಷರಿಗೆ ದಿನ ಒಂದಕ್ಕೆ ರೂ. 500-00ರಂತೆ ಗರಿಷ್ಠ 
ರೂ. 10,000-00ಗಳಿಗೆ (ಹತ್ತು ಸಾವಿರ ರೂಪಾಯಿಗಳು ಮತ್ರ) ಹಾಗೂ ಸದಸ್ಯರಿಗೆ ದಿನ ಒಂದಕ್ಕೆ ರೂ. 400-00ರಂತೆ 
ಗರಿಷ್ಟ ತಿಂಗಳಿಗೆ ರೂ. 8,000-00 (ಎಂಟು ಸಾವಿರ ರೂಪಾಯಿಗಳು ಮಾತ್ರ) ಸಂಭಾವನೆಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಪರಿಷ್ಕರಿಸಿ ನಿಗದಿಪಡಿಸಿದೆ. 

ಈ ಆಯೋಗಕ್ಕೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 2052-ಸಚಿವಾಲಯ-ಸಾಮಾನ್ಯ ಸೇವೆ-092-08-ಭಾಷಾ೦ತರ 
ನಿರ್ದೇಶಕರು-ರಾಜಭಾಷಾ (ವಿಧಾಯೀ) ಆಯೋಗ-(ಯೋಜನೇತರ) ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಆಇ 29ವೆ-10/2008, ದಿನಾಂಕ:15.12.2008ರಲ್ಲಿ ನೀಡಿರುವ 
ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ. ಶ್ರೀಧರ್‌ 
ಪಿ.ಆರ್‌. 232 ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಸಿವಿಲ್‌ ನ್ಯಾಯಾಲಯಗಳು, ಬೆ೦ಗಳೂರು, ಇಲ್ಲಿಗೆ ಎರಡು ಉಪನಿಬ೦ಧಕರುಗಳ ಹುದ್ದೆಗಳನ್ನು ಸೃಜಿಸುವ 
ಓದಲಾಗಿದೆ: 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಲಾ 294 ಎಲ್‌ ಏಸಿ 2005, ದಿನಾಂಕ:29.12.2006. 

2 ಪತ್ರ ಸಂಖ್ಯೆ:ಎಲ್‌ಏಸಿ-॥ 199/2007 ದಿನಾ೦ಕ:26.12.2007. 
ಮೇಲೆ ಓದಲಾದ ಕ್ರಸಂ (1ರ ಸರ್ಕಾರದ ಅಧಿಸೂಚನೆಯಲ್ಲಿ ಸರ್ಕಾರವು ಕರ್ನಾಟಕ (Case Flow 
Management in Subordinate Courts) ನಿಯಮಾವಳಿಗಳು, 2005ನ್ನು ಪ್ರಕಟಸಿರುತ್ತದೆ. ಈ ಸಂಬಂಧದಲ್ಲಿ ಮೇಲೆ 
ಓದಲಾದ ಕ್ರಸಂ. (2)ರ ಪತ್ರದಲ್ಲಿ ಕರ್ನಾಟಕ ಉಚ್ಚನ್ಯಾಯಾಲಯದ ಮಹಾನಿಬಂಧಕರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿದ್ದು 
ಸದರಿ ನಿಯಮಾವಳಿ ಅಡಿಯಲ್ಲಿ ಉಪನಿಬಂಧಕರ ದರ್ಜೆಯ ಅಧಿಕಾರಿಗಳು ಪ್ರಥಮ ವಿಚಾರಣೆ ಪ್ರಕರಣಗಳನ್ನು 
ನಿರ್ವಹಿಸಬೇಕಾಗುತ್ತದೆ. ಈಗ ನಗರ, ಸಿವಿಲ್‌ ನ್ಯಾಯಾಲಯದಲ್ಲಿ ಒಬ್ಬರು ಹಾಗೂ ಮೇಯೋಹಾಲ್‌ ನ್ಯಾಯಾಲಯದಲ್ಲಿ 
ಒಬ್ಬರು, ಒಟ್ಟು ಇಬ್ಬರು ಉಪನಿಬ೦ಧಕರ ಹುದ್ದೆಗಳು ಮಾತ್ರ ಇದ್ದು ನ್ಯಾಯಾಲಯಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಬರುತ್ತಿರುವ 
ಪ್ರಥಮ ವಿಚಾರಣೆ ಪ್ರಕರಣಗಳನ್ನು ನಿರ್ವಹಿಸುವುದು ಕಷ್ಟಕರವಾಗಿರುವ ಹಿನ್ನೆಲೆಯಲ್ಲಿ ನಗರ ಸಿವಿಲ್‌ ನ್ಯಾಯಾಲಯಗಳಿಗೆ 
ಎರಡು ಹೆಚ್ಚುವರಿ ಉಪನಿಬಂಧಕರುಗಳ (29000/ ಔಲstrars) ಹುದ್ದೆಗಳನ್ನು ಮಂಜೂರು ಮಾಡಬೇಕೆಂದು 
ಪ್ರಸ್ತಾಪಿಸಲಾಗಿರುತ್ತದೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಲಾ 48 ಎಲ್‌ ಏಸಿ 2008, ಬೆಂಗಳೂರು, ದಿನಾಂಕ:27ನೇ ಡಿಸೆಂಬರ್‌ 2008 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ನಗರ ಸಿವಿಲ್‌ ನ್ಯಾಯಾಲಯ, ಬೆಂಗಳೂರು ಇಲ್ಲಿ ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ರೂ. 9000-14550 ರ ವೇತನ ಶ್ರೇಣಿಯಲ್ಲಿ ಎರಡು ಉಪನಿಬಂಧಕರ (Deputy Registratr) 
ಹುದ್ದೆಗಳನ್ನು ಹೆಚ್ಚುವರಿಯಾಗಿ ಸೃಜಿಸಲಾಗಿದೆ. 


೨೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಈ ಆದೇಶವನ್ನು ಟಿಪ್ಪಣಿ ಸಂಖ್ಯೆ:ಆಇ/ವೆ-10/2008 ದಿನಾಂಕ:16.12.2008ರಲ್ಲಿ ಆರ್ಥಿಕ ಇಲಾಖೆಯ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 235 ಆ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
FOREST, ECOLOGY & ENVIRONMENT SECRETARIAT 
ADDENDUM 
No. FEE 85 FAP 2008, Bangalore, Dated:4th December 2008 
The words “for the year 2010-2011" and “for the year 2011-2012" is inserted at para 1 in the last 
line of the oder portion of the Government order No. FEE 85 FAP 2008, dated:2.7.2008 in between 
"Computers and" and also "16 Vehicles-out of the ‘respectively. 
By order and in the Name of the Governor of Karnataka 
H.M. MALLIKARJUNA SWAMY 
PR. 1676 Under Secretary to Government, 
Forest, Environment & Ecology Department 


Sub : Transfer of ML .No. 329 A(New ML. No. 2566) for mining iron ore over an extent of 7.85 
ha. in Lakkihalli and kenkere villages of Hosadurga Taluk, Chitradurga District from Shri 
M. Chennakeshava Reddy to Sri Lakshmi Narasimha Mining Co.Pvt. Ltd., Bangalore. 
Read : 1) Government Order No. FEE 204 FFM 2006, dated:18.9.2007. 

2) Letter No. A5 (1) MNG. CR 11/02-03, dated:27.11.2008 of the Principal Chief 
Conservator of Forests, Bangalore 

3) State Government letter No. FEE 155 FFM 2008, dt:8.12.2008. 

4) Latter No. 4-KRC 277/2007-BAN/3530, dated:1.1.2009 of Government of India, 
Ministry of Environment and Forests, Regional Office, South Zone, Bangalore. 


PREAMBLE: 

Government in Order read at (1) above has accorded approval under Forest (Conservation )Act, 
1980 for diversion of 7.85 ha of forest land in Lakkihalli and Kenkere villages of Hosadurga Taluk 
Chitradurga District (M.L.No. 329(A) in favour of Sri Channakeshava Reddy subject to certain conditions. 

The Principal Chief Conservator of Forests, Bangalore vide his letter dated:27.11.2008 read at (2) 
above had submitted proposal to obtain the approval of Government of India for transfer of ML.No 329(A) 
New No. 2566 over an area of 7.85 ha of forest land in Lakkihalli and Kenkere villages of Hosadurga 
Taluk, Chitradurga District from Sri Channakeshava Reddy to Sri Lakshmi Narasimha Mining Co.Pvt. 
Ltd., Bangalore as per para 2.8 of chapter 2 of The Forest (Conservation )Act 1980 and amended Rules 
2003 and 2004 

The original user agency Sri Channakeshava Reddy has proposed to transfer 7.85 ha of forest 
land to the new user agency Sri Lakshmi Narasimha Mining Co. Pvt.Ltd., Bangalore. The original user 
agency has submitted N.0.C. for such transfer and new user agency have submitted an under taking that 
he will abide by all the conditions which may be stipulated by Government of India and Government of 
Karnataka from time to time. 

Accordingly the proposal was recommended to Government of India vide State Government letter 
dated 8-12-2008 read at (3) above. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೫೩ 





Government of India, Ministry of Environment and Forests, Regional Office, Bangalore vide their 
letter dated:1.1.2009 read at (4) above has conveyed its approval for transfer of mining lease of ML.No. 
329A(New No 2566) over an area of 7.85 ha of forest land in Lakkihalli and Kenkere villages of 
Hosadurga Taluk, Chitradurga District from Sri Channakeshava Reddy to Sri Lakshmi Narasimha Mining 
Co. Pvt., Ltd., Bangalore. 

The proposal has been examined in detail and hence the order. 

Government Order No. FEE 155 FFM 2008, Bangalore, Dated:7th January 2009 

In the circumstances explained above, Government are pleased to accord sanction as per para 
2.8 of Chapter 2 of The Forest (Conservation) Act 1980 with amended rules 2003 for transfer of lease in 
respect of MLNo 329A (New No. 2566) over an area of 7.85 ha of forest land in Lakkihalli and Kenkere 
villages of Hosadurga Taluk Chitradurga District from Sri Channakeshava Reddy to Sri Lakshmi 
Narasimha Mining Co Pvt. Ltd., Bangalore subject to fulfillment of legal formalities /requirements viz 
legally valid application/consent for transfer of lease, authorization of signatory by the Company 
submission of papers related to formation of the Company, to be verified by Deputy Conservator of 
Forests, Chitradurga Sub division. 

The transfer of lease is subject to the condition that new user agency i.e. Sri Lakshmi Narasimha 
Mining Co.Pvt. Ltd., Bangalore shall abide by all the conditions imposed by the Central Government 
State Government/Principal Chief Conservator of Forests for diversion of mining lease of M.L.No. 329A 
(New No. 2566) over an area of 7.85 ha of forest land in Lakkihalli and Kenkere villages of Hosadurga 
Taluk, Chitradurga District from Sri Channakeshava Reddy to Sri Lakshmi Narasimha Mining Co. Pvt. 
Ltd., Bangalore. 

By order and in the Name of the Governor of Karnataka 
P.R. KALAVATHI 
PR. 335 Under Secretary to Government, 


Forest, Ecology & Environment Department 


Sub : Diversion of 1.355 ha of forest land for laying underground Optical Fibre Cable from 
Kadra-Kateli in Karwar Forest Division to M/s Reliance Communications Limited, 
Bangalore... 
Read : 1) Letter NoA5(2) GFL CR 2/08-09, dated 19.4.2008 of Principal Chief Conservator of 
Forests, Bangalore. 
2) Government of India letter No. F.No. 11-9/98-FC, dated:21.11.2005. 
PREAMBLE: 

The Principal Chief Conservator of Forests, Bangalore vide his letter dated 19.4.2008 read at (1) 
above has submitted the proposal for diversion of 1.355 ha. of forest land under the Forest (Conservation) 
Act, 1980 and Government of India guidelines dated 21.11.2005 cited under reference (2) above for 
laying underground Optical Fiber Cable from Kadra-Kateli, in Karwar Forest Division to M/s Reliance 
Communications Limited, Bangalore subject to certain conditions. 

The proposal has been examined in detail and hence the order. 

Government Order No. FEE 87FLL 2008, Bangalore, Dated:29th November 2008 

In the circumstances explained in the preamble above Government are pleased to accord 
approval under Forest (Conservation J)Act, 1980 and guidelines dated:21.11.2005 of the Government of 
India for diversion of 1.355 ha of forest land for laying Optical Fibre Cable from Kadra to Kateli of Karwar 


೨೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





Forest Division to M/s Reliance Communications Limited, Bangalore subject to the following conditions. 


1. 
2. 
3. 


PR. 


The legal status of the forest land will continue to be as forest land. 

The land shall be utilized only for the purpose for which it is released. 

The user agency has to pay the lease rent as fixed by the Government at the time of sanction and 
any subsequent orders in this regard. 

The lease is granted for 20 (twenty) years. 

The Karnataka Forest Act 1963 and Rules 1969 will be applicable for any violation. 

If the land is not utilized for the purpose within 2 years for which it is granted, the forest land shall 
be resumed back to Forest Department by the Conservator of Forests by following the provisions 
under Section 82 of the Karnataka Forest Act 1963. 

The user agency shall pay the NPV of the diverted forest land and the additional amount of the 
NPV if any due as per the orders of the Hon'ble Supreme Court dated 28.3.2008 and 9.5.2008 in 
IA Nos 826 in 566 with related IA's in Writ Petition (Civil) No. 202/1995 shall be realised from the 
user agency and transferred to Ad-hoc CAMPA in account number CA-1578 of Corporation Bank, 
Block-ll, CGO Complex, Phase-l. Lodhi Road, New Delhi-110 003 under intimation to Government 
of India 

The user agency has to pay the cost of raising compensatory afforestation charges at the rate 
prevailing at the time of sanction (at present it is Rs. 84,000.00 per ha) 

Any other condition imposed by the Government of India/State Government/Principal Chief 
Conservator of Forests, Bangalore will have to be abided by the lessee. 


By order and in the Name of the Governor of Karnataka 
P.R. KALAVATHI 
336 Under Secretary to Government, 
Forest, Ecology & Environment Department 
FINANCE SECRETARIAT 
CORRIGENDUM 
No. FD 42 EPS 2007, Bangalore, Dated:17th December 2008 
Sub : Reorganisation/Restructure of the Excise Department consequent to the abolition of 
arrack in the State. 
The following corrections are ordered to the Annexure-l (ಅ) and Annexure-ll of the Government 


Order No. FD 42 EPS 2007 (1) dt 24.3.2008. 
a) Annexure-l (G) 


In Sl.No. 5 at column 6, the figure '1' shall be read as '0' 


b) Annexure-ll 


(1) under the head-ll Inspector of Excise at Sl.No. 24, the word ‘Bangalore’ shall be read as 


‘Mangalore.’ 


(ii) Under the head-V Excise Guard at Sl.No. 46, the words ‘Raichur Sub-Division, Udupi District, 


shall be read as ‘Raichur Sub-Division, Raichur District 


(iii) Under the head -V Excise Guard at Sl. No. 53 the words ‘Udupi District’ shall be read as 


‘Uttara Kannada District’. 


By order and in the Name of the Governor of Karnataka 


PR. 201 B.N. JAGADEESH 


Under Secretary to Government, Finance Department (Excise) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೫೫ 





ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ವಿಷಯ : 2008-09ನೇ ಸಾಲಿಗೆ ಡಿಆರ್‌ ಡಿಎ ಆಡಳಿತ ಯೋಜನೆಯ ರಾಜ್ಯದ ಪಾಲಿನ ಎರಡನೇ ಕಂತಿನ 
ಅನುದಾನವನ್ನು 11 ಜಿಲ್ಲಾ ಪಂಚಾಯಿತಿಗಳಿಗೆ ಬಿಡುಗಡೆ ಮಾಡುವ ಬಗ್ಗೆ 
ಓದಲಾಗಿದೆ: 1 ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ:ಆರ್‌-20015:28:2007- ಡಿಆರ್‌ಡಿಎ (ಎಸ್‌ಆರ್‌ ನಂ.10) 
ದಿನಾಂಕ;3.4.2008 ಮತ್ತು (ಎಸ್‌ಆರ್‌ ನಂ. 40) ದಿನಾ೦ಕ:28.5.2008. 
2 ಸರ್ಕಾರದ ಆದೇಶ ಸಂ.ಗ್ರಾಅಪ 7 ಎಸ್‌ಜೆವೈ (ಡಿಆರ್‌ಡಿಎ) 2008 ಬೆಂಗಳೂರು 
ದಿನಾಂಕ:23.5.2008 ಮತ್ತು 26.6.2008. 
3 ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ:ಆರ್‌-17014/10/2008-09 ಡಿಆರ್‌ಡಿಎ (ಎಸ್‌!) 
ದಿನಾಂಕ:3.11.2008. 
4 ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ:ಆರ್‌-17014/0/2008 ಡಿಆರ್‌ಡಿಎ (ಎಸ್‌ನಂ. ೦0) 
ದಿನಾಂಕ:14.11.2008 


ತ 


p> 


ಸಾವನೆ: 
2008-09ನೇ ಸಾಲಿಗೆ ಡಿಆರ್‌ಡಿಎ ಆಡಳಿತ ಯೋಜನೆಯಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೇಲೆ ಓದಲಾದ 
ಪತ್ರ (1) ಹಾಗೂ ಆದೇಶ (2)ರಲ್ಲಿ ಒಂದನೇ ಕಂತಿನ ಹಾಗೂ ಒಂದನೇ ಕಂತಿನ ಅನುದಾನವಾಗಿ ರೂ, 4,38,77,000 
ಹಾಗೂ ರೂ. 1,79,57,000 ಗಳನ್ನು ಅನುಕ್ರಮವಾಗಿ ರಾಜ್ಯದ 29 ಜಿಲ್ಲಾ ಪಂಚಾಯಿತಿಗಳಿಗೆ ಬಿಡುಗಡೆ ಮಾಡಿವೆ. ಈಗ 
ಕೇಂದ್ರ ಸರ್ಕಾರವು ಎರಡನೇ ಕಂತಿನ ಅನುದಾನವಾಗಿ, ಓದಲಾಗಿದೆ (3) ರಲ್ಲಿ ರಾಜ್ಯದ ಬಾಗಲಕೋಟೆ ಬೀದರ್‌, ಬಿಜಾಪುರ, 
ಚಿತ್ರದುರ್ಗ, ಧಾರವಾಡ, ಗದಗ್‌, ಮಂಡ್ಯ, ಉತ್ತರ ಕನ್ನಡ ಜಿಲ್ಲಾ ಪಂಚಾಯಿತಿಗಳಿಗೆ ರೂ 2,00,47,000 ಹಾಗೂ ಓದಲಾಗಿದೆ 
(4)ರಲ್ಲಿ ದಾವಣಗೆರೆ ಹಾಸನ ಮತ್ತು ಮೈಸೂರು ಜಿಲ್ಲಾ ಪಂಚಾಯಿತಿಗಳಿಗೆ ರೂ. 69,16,000 ಗಳನ್ನು ಹೀಗೆ ಒಟ್ಟು 
ರೂ, 2,69,63,000 ರಾಜ್ಯದ 11 ಜಿಲ್ಲಾ ಪಂಚಾಯತಿಗಳಿಗೆ ಬಿಡುಗಡೆ ಮಾಡಿದೆ. ಇದಕ್ಕನುಗುಣವಾಗಿ 75:25 ಅನುಪಾತದಲ್ಲಿ 
ರಾಜ್ಯದ ಪಾಲಿನ ಅನುದಾನ ರೂ. 89,88,000ನ್ನು ಈ 11 ಜಿಲ್ಲಾ ಪಂಚಾಯಿತಿಗಳಿಗೆ ಬಿಡುಗಡೆ ಮಾಡಬೇಕಾಗಿದೆ. ಆದರೆ, 
ಗದಗ್‌ ಜಿಲ್ಲೆಗೆ ಯೋಜನೆಯಡಿ ರಾಜ್ಯದ ಆಯವ್ಯಯದಲ್ಲಿ ಅನುದಾನದ ಕೊರತೆಯ ಕಾರಣ ರೂ 8,30,000 ಲಕ್ಷಗಳ 
ಬದಲಿಗೆ ರೂ. 7,69,000ಗಳನ್ನು ಮಾತ್ರ ಬಿಡುಗಡೆ ಮಾಡಬೇಕಾಗಿದೆ. ಅದರಂತೆ ರಾಜ್ಯದ 11 ಜಿಲ್ಲಾ ಪಂಚಾಯಿತಿಗೆ ಒಟ್ಟು 
ರೂ. 89,88,000ರ ಬದಲಿಗೆ ರೂ, 89,27,000ನ್ನು ಬಿಡುಗಡೆ ಮಾಡಬೇಕಾಗಿದೆ. ಆದುದರಿಂದ, ಈ ಕೆಳಗಿನ ಆದೇಶ 
ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 7 ಎಸ್‌ಜೆವೈ (ಡಿಆರ್‌ಡಿಎ) 2008, ಬೆಂಗಳೂರು, ದಿನಾಂಕ:18ನೇ ಡಿಸೆಂಬರ್‌ 2008 

2008-09ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರವು ಡಿಆರ್‌ಡಿಎ ಆಡಳಿತ ಯೋಜನೆಯಡಿ ಬಿಡುಗಡೆ ಮಾಡಿರುವ 
ಎರಡನೇ ಕಂತಿನ ಒಟ್ಟು ಅನುದಾನಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರವು ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ 
ತೋರಿಸಿರುವ 11 ಜಿಲ್ಲಾ ಪಂಚಾಯಿತಿಗಳಿಗೆ ತನ್ನ ಪಾಲಿನ ಎರಡನೇ ಕಂತಿನ ಅನುದಾನ ರೂ. 89,27,000ನ್ನು 
(ಎ೦ಬತ್ತೊಂಭತ್ತು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿಗಳು ಮಾತ್ರ) ಕೆಳಕಾಣಿಸಿದ ಷರತ್ತುಗಳಿಗೆ ಒಳಪಟ್ಟು ಅನುದಾನವನ್ನು 
ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

ಡಿಆರ್‌ಡಿಎ ಆಡಳಿತ ಯೋಜನೆಯ ಕೈಪಿಡಿಯ ಮಾರ್ಗಸೂಚಿಯಂತೆ ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ 
ಪಂಚಾಯಿತಿಗಳ ಅನುದಾನವನ್ನು ಜಿಲ್ಲಾ ಪಂಚಾಯಿತಿಗಳ ಸಿಬ್ಬಂದಿಗಳ ವೇತನ ಹಾಗೂ ಸಾದಿಲ್ವಾರು ವೆಚ್ಚಗಳಿಗೆ ಮಾತ್ರ 
ಉಪಯೋಗಿಸುವುದು. ಇನ್ನಾವುದೇ ಉದ್ದೇಶಗಳಿಗೆ ಉಪಯೋಗಿಸತಕ್ಕದ್ದಲ್ಲ. 

ಅನುದಾನದ ಮಾದರಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ 75:25 ರ ಅನುಪಾತದಲ್ಲಿರುತ್ತದೆ. 

ಯೋಜನೆಯ ವೆಚ್ಚವನ್ನು ಲೆಕ್ಕಶೀರ್ಷಿಕೆ ₹2515 ಇತರೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು 00-196-ಜಿಲ್ಲಾ 
ಪಂಚಾಯತ್‌ಗಳಿಗೆ ಸಹಾಯ-6-ಜಿಲ್ಲಾ ಪಂಚಾಯತ್‌-06-ಡಿಆರ್‌ಡಿಎ ಆಡಳಿತಾತ್ಮಕ ವೆಚ್ಚ-(ಕೇಂದ್ರ ಪುರಸ್ಕೃತ ಯೋಜನೆ)_ 
2008-2009 (2515-00-196-6-06)” ರಡಿ ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ ಎಫ್‌ಡಿ 1 ಜೆಡ್‌ಪಿಎ 2007(ಪಿ2) 
ದಿನಾಂಕ:26.4.2007 ರನ್ವಯ ಜಿಲ್ಲಾ ಪಂಚಾಯತ್‌ ನಿಧಿ 1ಕ್ಕೆ ಜಮೆ ಮಾಡಿಕೊಂಡು ಭರಿಸತಕ್ಕದ್ದು. 

ಈ ಆದೇಶದಲ್ಲಿ ಬಿಡುಗಡೆ ಮಾಡಿರುವ ಅನುದಾನದ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆ ಮಾಡುವುದು. 

ಬಿಡುಗಡೆ ಮಾಡಿರುವ ಅನುದಾನವನ್ನು ಟೆಜರಿಯಿಂದ ಸೆಳೆಯುವ ಅಧಿಕಾರವನ್ನು ಆಯಾಯ ಜಿಲ್ಲಾ 
ಪಂಚಾಯತಿಯ ಮುಖ್ಯ ಲೆಕ್ಕಾಧಿಕಾರಿಗೆ ಕಾನೂನು ರೀತ್ಯ ಅಧಿಕಾರ ನೀಡಲಾಗಿದೆ. 


೨೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಮುಖ್ಯ ಲೆಕ್ಕಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಇವರು ಆಯಾ ತಿಂಗಳ ಪ್ರಗತಿ ವರದಿ ಹಾಗೂ ಹುದ್ದೆವಾರು 
ವಿವರಗಳನ್ನು ಮುಂದಿನ ತಿಂಗಳ 5ನೇ ತಾರೀಖಿನೊಳಗೆ ನಿರ್ದೇಶಕರು [ಸ್ವ ಉಕಾ] ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ 
ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಬಹುಮಹಡಿ ಕಟ್ಟಡ, ಕರ್ನಾಟಕ ಸರ್ಕಾರ 
ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 

ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಲೆಕ್ಕಾಧಿಕಾರಿಗಳು ಹಣ ಉಪಯೋಗ ಪ್ರಮಾಣ ಪತ್ರ ಹಾಗೂ ಲೆಕ್ಕ ಪರಿಶೋಧನಾ 
ವರದಿಗಳನ್ನು, ನಿರ್ದೇಶಕರು [ಸ್ವ ಉಕಾ] ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು 

ಪಂಚಾಯತ್‌ ರಾಜ್‌ ಇಲಾಖೆ, ಬಹುಮಹಡಿ ಕಟ್ಟಡ, ಕರ್ನಾಟಕ ಸರ್ಕಾರ, ಬೆ೦ಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 
ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, 

ಕರ್ನಾಟಕ ಸರ್ಕಾರ ಇವರ ಸಹಮತಿ ಸಂಖ್ಯೆ:ಗ್ರಾಅಪ 524ಪಿಬಿಎಸ್‌ 2008, ದಿನಾ೦ಕ:18.12.2008ರ೦ತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ: ಶಮ್ಹಾ ಇಕ್ಸಾಲ್‌ 
ನಿರ್ದೇಶಕರು (ಸ್ವಉ.ಕಾ) ಹಾಗೂ ಪನಿ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 7 ಎಸ್‌ಜೆವೈ (ಡಿಆರ್‌ಡಿಎ) 2008, ಬೆಂಗಳೂರು, ದಿನಾಂಕ:18.12.2008ಕ್ಕೆ ಅನುಬಂಧ 









































(ರೂ.ಗಳಲ್ಲಿ) 
ಕ್ರ. ಜಿಲ್ಲಾ ಜಿ.ಪಂ ಡಿ.ಡಿ.ಓ ಕೇಂದ್ರ ಸರ್ಕಾರ | ರಾಜ್ಯಸರ್ಕಾರವು ರಾಜ್ಯ ಸರ್ಕಾರದ 
ಸಂ | ಪಂಚಾಯಿತಿ | ಕೋಡ್‌ ಕೋಡ್‌ ಬಿಡುಗಡೆ ಬಿಡುಗಡೆ ಆಯವ್ಯಯದಲ್ಲಿ ಜಿಲ್ಲೆಗೆ 
ಮಾಡಿದ ಮಾಡಬೇಕಾದ ಲಭ್ಯವಿರುವ ಅನುದಾನದ 
ಎರಡನೇ ಎರಡನೇ ಕಂತಿನ | ಆಧಾರದ ಮೇಲೆ ಬಿಡುಗಡೆ 
ಕಂತಿನ ಅನುದಾನ ಮಾಡುತ್ತಿರುವ ಎರಡನೇ 
ಅನುದಾನ ಕಂತಿನ ಅನುದಾನ 
1 ಬಾಗಲಕೋಟೆ 461 29008770001 29,01,000 9,67,000 9,67,000 
2 ಬೀದರ್‌ 419 3800 77 701 18,69,000 6,23,000 6,23,000 
೨ ಬಿಜಾಪುರ 414 2800 779152 24,23,000 8,08,000 8,08,000 
4 ಚಿತ್ರದುರ್ಗ 403 1600 27 001 31,72,000 10,57,000 10,57,000 
5 ದಾವಣಗೆರೆ 451 1700 27 002 21,32,000 7,11,000 7,11,000 
6 ಧಾರವಾಡ 415 2500 77 798 28,84,000 9,61,000 9,61,000 
7 ಗದಗ್‌ ** 462 2600 77 001 24,91,000 8,30,000 7,69,000 
8 ಹಾಸನ 410 1300 ZZ0003 20,64,000 6,88,000 6,88,000 
9 ಮಂಡ್ಯ 412 1100 77 001 26,13,000 8,71,000 8,71,000 
10 ಮೈಸೂರು 407 0900 22 001 27,20,000 9,07,000 9,07,000 
11 ಉತ್ತರ ಕನ್ನಡ 416 3000 77 080 16,94,000 5,65,000 5,65,000 
ಒಟ್ಟು 2,69,63,000 89,88,000 89,27,000 


























** ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರ ಗದಗ್‌ ಜಿಲ್ಲೆಗೆ ರೂ. 8,30,000 
ಗಳನ್ನು ಬಿಡುಗಡೆ ಮಾಡಬೇಕಾಗಿದ್ದು. ರಾಜ್ಯದ ಆಯವ್ಯಯದಲ್ಲಿ ಜಿಲ್ಲೆಗೆ ಹಂಚಿಕೆ ಮಾಡಿರುವ ಅನುದಾನದ ಲಭ್ಯತೆಯ 
ಆಧಾರದ ಮೇಲೆ ರೂ. 7,69,000 ಗಳನ್ನು ಬಿಡುಗಡೆ ಮಾಡಲಾಗುತ್ತಿದೆ. 
ಡಾ: ಶಮ್ಸಾ ಇಕ್ಬಾಲ್‌ 
ಪಿ.ಆರ್‌. 107 ನಿರ್ದೇಶಕರು (ಸ್ವಉ.ಕಾ) ಹಾಗೂ ಪನಿ. 
ಸರ್ಕಾರದ ಉಪ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 





ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೫೭ 
ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಮೈಸೂರು ತಾಲ್ಲೂಕು ಕಸಬಾ ಹೋಬಳಿ, ಬಂಡೀಪಾಳ್ಯ ಗ್ರಾಮದ ಮೋಜಣಿ ಸಂಖ್ಯೆ:55/2ಬಿ1, 
55/0 ಬಿ2, 56/2ಎ 56/2ಬಿ, 56/ಎl, 57/1 57/2, 573 63/ 3ಎ, 64, 66/2, ಸರ್ಕಾರಿ 
ಉತ್ತನಹಳ್ಳಿ ಗ್ರಾಮದ ಮೋಜಣಿ ಸಂಖ್ಯೆ 199/1 200/2, 201/1 201/2, 201/3 ಮತ್ತು ಹಡಜನ 
ಗ್ರಾಮದ ಮೋಜಣಿ ಸಂಖ್ಯೆ 185/ರ ಒಟ್ಟು ವಿಸ್ತೀರ್ಣ 21 ಎಕರೆ 30.5 ಗುಂಟೆ ಜಮೀನನ್ನು 
ವ್ಯವಸಾಯ ವಲಯದಿಂದ ವಸತಿ ವಲಯಕ್ಕೆ ಭೂ ಉಪಯೋಗ ಬದಲಾವಣೆ ಮಾಡಲು ಕೋರಿರುವ 
ಓದಲಾಗಿದೆ: 1 ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಇವರ ಪತ್ರ ಸಂಖ್ಯೆ: ಮೈ 
149 :08-09 ದಿನಾ೦ಕ:30-10-2008 
2 ದಿ:21.11.08ರಂದು ಕಡತ ಸಂಖ್ಯೆನಯೋ :ಉನಿ:ಭೂಉಬ :230:ಬಂಡೀಪಾಳ್ಯ :2008-09 ರಲ್ಲಿ 
ನಗರ ಯೋಜನಾ ನಿರ್ದೇಶಕರು ನೀಡಿರುವ ಅಭಿಪ್ರಾಯ 





ನಪ್ರಾ: ನಯೋ:ಸಭೆ: 


ಪ್ರಸಾವನೆ: 
ಮೇಲೆ (1ರಲ್ಲಿ ಓದಲಾದ ಪತ್ರದಲ್ಲಿ ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು, ಇವರು ಮೈಸೂರು 
ತಾಲ್ಲೂಕು ಕಸಬಾ ಹೋಬಳಿ, ಬಂಡೀಪಾಳ್ಯ ಗ್ರಾಮದ ಮೋಜಣಿ ಸಂಖ್ಯೆ:55/2ಬಿ1, 55/0 ಬಿ2, 560ಎ, 56/2ಬಿ, 56/ಎ1, 
57/ 57/2 57/3 63/3ಎ, 64, 66/2 ಸರ್ಕಾರಿ ಉತ್ತನಹಳ್ಳಿ ಗ್ರಾಮದ ಮೋಜಣಿ ಸಂಖ್ಯೆ 199/1, 200/2, 201/1, 201/2 
201/3 ಮತ್ತು ಹಡಜನ ಗ್ರಾಮದ ಮೋಜಣಿ ಸಂಖ್ಯೆ 185/1ರ ಒಟ್ಟು ವಿಸ್ತೀರ್ಣ 21 ಎಕರೆ 30.5 ಗುಂಟೆ ಜಮೀನನ್ನು 
ವ್ಯವಸಾಯ ವಲಯದಿಂದ ವಸತಿ ಉದ್ದೇಶಕ್ಕೆ ಭೂ ಉಪಯೋಗ ಬದಲಾವಣೆ ಕುರಿತು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ದೆ, 1961ರ ಕಲಂ 14(ಎ)ರನ್ವಯ ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಹೊರಡಿಸಿದ್ದು, ಈ ಬಗ್ಗೆ 
ಯಾವುದೇ ಆಕ್ಷೇಪಣೆ ಬಂದಿರುವುದಿಲ್ಲವೆಂದು ತಿಳಿಸುತ್ತಾ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿ ನಿರ್ದೇಶಕರು, ನಗರ 
ಯೋಜನಾ ಇಲಾಖೆ ಇವರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಮೇಲೆ (2)ರಲ್ಲಿ ಓದಲಾದ ಕಡತದಲ್ಲಿ ನಗರ ಯೋಜನಾ ನಿರ್ದೇಶಕರು ಪ್ರಸ್ತಾವನೆಯನ್ನು ಪರಿಗಣಿಸಬಹುದೆಂದು 
ಶಿಫಾರಸ್ಸು ಮಾಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ನಅಇ 789 ಮೈಅಪ್ರಾ 2008, ಬೆಂಗಳೂರು, ದಿನಾಂಕ:12ನೇ ಡಿಸೆಂಬರ್‌ 2008 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ, 1961ರ 
ಕಲಂ 14(1)(ಎ)ರ ಪ್ರಕಾರ ಮೈಸೂರು ತಾಲ್ಲೂಕು ಕಸಬಾ ಹೋಬಳಿ, ಬಂಡೀಪಾಳ್ಯ ಗ್ರಾಮದ ಮೋಜಣಿ ಸಂಖ್ಯೆ:55/ಬಿ1 , 
55/0 ಬಿ2, 56/0 ಎ. 56/2ಬಿ 562ಎ], 57/, 57/2, 57/0 63/3ಎ, 64, 66/2, ಸರ್ಕಾರಿ ಉತ್ತನಹಳ್ಳಿ ಗ್ರಾಮದ ಮೋಜಣಿ 
ಸಂಖ್ಯೆ 199/, 200/2, 201/, 201/2, 201/3 ಮತ್ತು ಹಡಜನ ಗ್ರಾಮದ ಮೋಜಣಿಸಂಖ್ಯೆ 185/ರ ಒಟ್ಟು ವಿಸ್ತೀರ್ಣ 21 
ಎಕರೆ 30.5 ಗುಂಟೆ ಜಮೀನನ್ನು ವ್ಯವಸಾಯ ವಲಯದಿಂದ ವಸತಿ ಉದ್ದೇಶಕ್ಕೆ ಭೂ ಉಪಯೋಗ ಬದಲಾವಣೆ ಮಾಡಲು 
ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 
1 ಪ್ರಸ್ತಾಪಿತ ಜಮೀನಿನ ಭೂ ಉಪಯೋಗ ಬದಲಾವಣೆ ಸಂಬಂಧ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ 
ಕಾಯ್ದೆಯ ಕಲಂ 18ರನ್ವಯ ಶಾಸನಬದ್ದ ಶುಲ್ಕವನ್ನು ಅರ್ಜಿದಾರರು ಪ್ರಾಧಿಕಾರಕ್ಕೆ ಪಾವತಿಸತಕ್ಕದ್ದು. 
2 ಈ ಭೂ ಉಪಯೋಗ ಬದಲಾವಣೆಯನ್ನು ಮಹಾ ಯೋಜನೆಯಲ್ಲಿ ಪ್ರಾಧಿಕಾರವು ಅಳವಡಿಸಿಕೊಳ್ಳತಕ್ಕದ್ದು.. 
3 ಪ್ರಸ್ತಾಪಿತ ಜಮೀನಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಮುನ್ನ ಅನುಮೋದಿತ ವಲಯ 
ನಿಯಮಾವಳಿಗಳನ್ಹಯ ವಸತಿ ವಿನ್ಯಾಸಕ್ಕೆ ನಗರಾಭಿವೃದ್ದಿ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯತಕ್ಕದ್ದು. 
4  ಮಾಸ್ಟರ್‌ಪ್ಲಾನ್‌ ಪರಿಷ್ಕರಣೆ ಸಂದರ್ಭದಲ್ಲಿ ಯೋಜನೆಯಲ್ಲಿ ಅಳವಡಿಸಬಹುದಾದ ಉದ್ದೇಶಿತ ರಸ್ತೆ ಪರಿಚಲನೆಗೆ 
ಬೇಕಾಗುವ ಅಗತ್ಯ ಜಮೀನನ್ನು ಬಿಟ್ಟುಕೊಡತಕ್ಕದ್ದು. 
5. ಅರ್ಜಿದಾರರೇ ಸದರಿ ಜಮೀನಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳತಕ್ಕದ್ದು. 
6 ಸದರಿ ಜಮೀನಿನಲ್ಲಿ ಮಳೆ ನೀರಿನ ನೀರು ಸಂಗ್ರಹಣೆ ತೊಟ್ಟಿ (Rain water harvesting storage) ವ್ಯವಸ್ಥೆಯನ್ನು 
ಅರ್ಜಿದಾರರೇ ರೂಪಿಸಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ.ಆರ್‌. 110 ಸಿ.ಟಿ. ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ 


೨೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


ವಿಷಯ : ಕೋಟನೂರ-ಡಿ ಅಭಿವೃದ್ಧಿ ಯೋಜನೆಯಡಿ 5.00 ಲಕ್ಷ ಲೀಟರ್‌ ಸಾಮರ್ಥ್ಯದ ಮೇಲ್ಮಟ್ಟ ಜಲ 
ಸಂಗ್ರಹಗಾರ ನಿರ್ಮಾಣ ಸಹಿತ ನೀರು ಸರಬರಾಜು ಕಾಮಗಾರಿಗೆ ಟೆಂಡರ್‌ ಅನುಮೋದನೆ ನೀಡುವ 
ಕುರಿತು. 





ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆೇನಅಇ 521 ಎ೦ಐಬಿ 1999, ದಿನಾ೦ಕ:12.2.2001 
2 ಪ್ರಾಧಿಕಾರದ ಟೆಂಡರ್‌ ಪ್ರಕಟಣೆ (4ನೇ ಕರೆ) ಸಂಖ್ಯೆ:251, ದಿ:17-5-2008. 
3 ಪ್ರಾಧಿಕಾರದ ಪತ್ರ ಸಂಖ್ಯೆ:ನಪ್ರಾಗು/ಡಿಬಿ/ಕೋ-ಡಿ/ನೀ.ಸ./2007-08/110, ದಿ:15.10.2008. 
ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರಮಾಂಕ (1ರ ಸರ್ಕಾರಿ ಆದೇಶದಲ್ಲಿ ಗುಲ್ಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರವು ಕೋಟನೂರು-ಡಿ 
ಗ್ರಾಮದ ಸರ್ವೆ ನಂ 18(ಭಾಗ), 19 (ಭಾಗ) 30 ಮತ್ತು 32 (ಭಾಗ) ಪ್ರದೇಶದಲ್ಲಿನ ವಸತಿ ಯೋಜನೆಯನ್ನು ರೂ. 431.00 
ಲಕ್ಷಗಳ ಅಂದಾಜಿನಲ್ಲಿ ಕೈಗೊಳ್ಳಲು ಹಲವು ಷರತ್ತುಗಳಿಗೊಳಪಡಿಸಿ ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 

ಈ ಯೋಜನೆಯಲ್ಲಿ ನೀರು ಸರಬರಾಜು ಯೋಜನೆ ಕುರಿತು ಒಟ್ಟು ರೂ. 80.30 ಲಕ್ಷಗಳಿಗೆ ತಾಂತ್ರಿಕ 
ಅನುಮೋದನೆಯನ್ನು ಪ್ರಾಧಿಕಾರವು ಮುಖ್ಯ ಇಂಜಿನಿಯರ್‌ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ, 
ಧಾರವಾಡ ರವರಿಂದ ಪಡೆದಿದ್ದು, ಅದರಂತೆ ಐಟ೦ವಾರು ಕಾಮಗಾರಿಗಳಿಗಾಗಿ ದಿನಾ೦ಕ:28.2.2008, 29-3-2008 ಮತ್ತು 
31.5.2008 ರಂದು ಟೆಂಡರ್‌ ಪ್ರಕಟಣೆಗಳನ್ನು 3 ಬಾರಿ ಹೊರಡಿಸಿದ್ದು, ದಿನಾ೦ಕ:31-5-2008 ರಂದು ಪ್ರಕಟವಾದ ಟೆಂಡರ್‌ 
ಬುಲೆಟನ್‌ಗೆ ಒಬ್ಬರೇ ಗುತ್ತಿಗೆದಾರರಾದ ಶ್ರೀ ಮಡೆಪ್ಪ ಎಸ್‌., ಗುತ್ತಿಗೆದಾರರು ರವರು ಟೆಂಡರ್‌ ಗಿಟ್ಟ (2004-05ನೇ ಸಾಲಿನ 
ದರಪಟ್ಟಿಯಂತೆ) ಅಂದಾಜು ಮೊತ್ತ ರೂ. 62,50,000 ಕೆ ಶೇ. 89.64 ರಷ್ಟು ಹೆಚ್ಚಿಸಿ ಒಟ್ಟು ರೂ. 1,17,66,973 ಗಳಿಗೆ 
ನಮೂದಿಸಿದ್ದ, ಈ ದರವು 2007-08ನೇ ಸಾಲಿನ ದರಪಟ್ಟಿಗೆ ಶೇ. 24.98 ಅಧಿಕವಾಗಿದ್ದು, 2008-09ನೇ ಸಾಲಿನ 
ಅನುಮೋದಿತ ದರಪಟ್ಟಿಗೆ ಶೇ. 19.43 ರಷ್ಟು ಹೆಚ್ಚಾಗಿರುತ್ತದೆ. ಈ ಬಡಾವಣೆಯಲ್ಲಿ ಸಾಕಷ್ಟು ಮನೆಗಳು ನಿರ್ಮಾಣವಾಗುತ್ತಿದ್ದು, 
ನೀರು ಸರಬರಾಜಿಗಾಗಿ ಸಾರ್ವಜನಿಕರು ಒತ್ತಾಯಿಸುತ್ತಿರುವುದರಿಂದ 5 ಲಕ್ಷ ಲೀಟರ್‌ ಸಾಮರ್ಥ್ಯದ ಮೇಲ್ಮಟ್ಟದ ಟ್ಯಾಂಕ್‌ 
ನಿರ್ಮಾಣ, ಪೈಪ್‌ ಲೈನ್‌ ಅಳವಡಿಕೆ ಕಾಮಗಾರಿಗಳನ್ನು ಕೋಟನೂರು-ಡಿ ಅಭಿವೃದ್ಧಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲು 
ಶ್ರೀ ಮಡೆಪ್ಪ ಎಸ್‌. ರವರ ಟೆಂಡರ್‌ ಗುತ್ತಿಗೆಯನ್ನು ರೂ. 1,17,66,973 ಗಳಿಗೆ ಅನುಮೋದನೆ ನೀಡಲು ಆಯುಕ್ತರು, 
ನಗರಾಭಿವೃದ್ಧಿ ಪ್ರಾಧಿಕಾರ, ಗುಲ್ಬರ್ಗಾ ರವರು ಮೇಲೆ ಓದಲಾದ ಕ್ರಮಾಂಕ (3)ರಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲೆ ವಿವರಿಸಿರುವ ಅಂಶಗಳನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ನಅಇ 46 ಗುಅಪ್ರಾ 2008, ಬೆಂಗಳೂರು, ದಿನಾಂಕ:27ನೇ ನವೆಂಬರ್‌ 2008 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೋಟನೂರ-ಡಿ ಅಭಿವೃದ್ಧಿ ಯೋಜನೆಯಡಿ 5.00 ಲಕ್ಷ 
ಲೀಟರ್‌ ಸಾಮರ್ಥ್ಯದ ಮೇಲ್ಮಟ್ಟ ಜಲ ಸಂಗ್ರಹಗಾರ ನಿರ್ಮಾಣ ಸಹಿತ ನೀರು ಸರಬರಾಜು ಕಾಮಗಾರಿಗೆ ಶ್ರೀ ಮಡೆಯಪ್ಪ 
ಎಸ್‌., ಗುತ್ತಿಗೆದಾರರು ನಮೂದಿಸಿರುವ ರೂ. 1,17,66,973 ಗಳ ಗುತ್ತಿಗೆಯನ್ನು ಕರ್ನಾಟಕ ನಗರ ನೀರು ಸರಬರಾಜು 
ಒಳಚರಂಡಿ ಮಂಡಳಿಯ 2008-09ನೇ ಸಾಲಿನ ಅನುಮೋದಿತ ದರಪಟ್ಟಿಗೆ ಶೇ. 19.43 ರಷ್ಟು ಹೆಚ್ಚು ಮೊತ್ತಕ್ಕೆ ಈ ಕೆಳಕಂಡ 
ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 

(1) ಸದರಿ ಯೋಜನೆಯನ್ನು ನಿಗಧಿತ ವೇಳೆಯಲ್ಲಿ ಪೂರ್ಣಗೊಳಿಸುವುದು. 

(2) ಅಂದಾಜು ಪರಿಷ್ಕರಣೆಗೆ ಯಾವುದೇ ಅವಕಾಶ ನೀಡತಕ್ಕದ್ದಲ್ಲ. 

(3) ಕಾಮಗಾರಿಗಳನ್ನು ಕೈಗೊಳ್ಳಲು ಪ್ರಾಧಿಕಾರವು ತನ್ನ ಸ್ವಂತ ಸಂಪನ್ಮೂಲಗಳನ್ನು ಬಳಸಿಕೊಳ್ಳತಕ್ಕದ್ದು ಮತ್ತು 
ಸರ್ಕಾರದಿಂದ ಯಾವುದೇ ಆರ್ಥಿಕ ಸಹಾಯವನ್ನು ನೀಡಲಾಗುವುದಿಲ್ಲ. 

(4) ಸದರಿ ಕಾಮಗಾರಿಯನ್ನು ಕೈಗೊಳ್ಳುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ 
ಅಧಿನಿಯಮ 1999 ಮತ್ತು ನಿಯಮ 2000ನ್ನು ಪಾಲಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ.ಆರ್‌. 173 ಸಿ.ಟಿ. ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೫೯ 





ವಸತಿ ಸಚಿವಾಲಯ 
ವಿಷಯ : ನಿರ್ಮಲಜ್ಯೋತಿ 2ನೇ ಹಂತದ ಕಾಮಗಾರಿಗಳಿಗೆ 2008-09ನೇ ಸಾಲಿನ ಆಯವ್ಯಯದಲ್ಲಿ 
ಒದಗಿಸಿರುವ ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1 ಸರ್ಕಾರದ ಆದೇಶ ಸಂಖ್ಯೆ:ವಇ 26 ಕೊಮಂಲೆ, 07, ಬೆ೦ಗಳೂರು, ದಿನಾಂಕ:7.1.2008 
2 ಸರ್ಕಾರದ ಆದೇಶ ಸಂಖ್ಯೆ:ವಇ 26 ಕೊಮಂಲೆ, 07, ಬೆ೦ಗಳೂರು, ದಿನಾಂಕ:29.3.2008 
3 ಆಯುಕ್ತರು, ಕಕೊನಿಮ, ಬೆಂಗಳೂರು ಇವರ ಪತ್ರ ಸಂಖ್ಯೆ:ಕಕೊನಿಮ/ಲೆಪಶಾ/ಅನುದಾನ:ನಿಜ್ಕೋ: 
2:2008-09, ದಿನಾ೦ಕ:28.8.2008. 
4 ಸರ್ಕಾರದ ಆದೇಶ ಸಂಖ್ಯೆ:ವಇ 26 ಕೊಮಂಲೆ, 07, ಬೆಂಗಳೂರು, ದಿನಾ೦ಕ:4.9.2008 
5 ಆಯುಕ್ತರು, ಕಕೊನಿಮ, ಬೆಂಗಳೂರು ಇವರ ಪತ್ರ ಸಂಖ್ಯೆ:ಕಕೊನಿಮ/ ಲೆಪಶಾ/ ಅನುದಾನ: 
ನಿಜ್ಯೋ: 2:2008-09, ದಿನಾ೦ಕ:13.10.2008 
ಪ್ರಸ್ತಾವನೆ: 
ನಿರ್ಮಲ ಜ್ಯೋತಿ ಯೋಜನೆಯನ್ನು ರೂ. 40.00 ಕೋಟಿಗಳಿಗೆ ಸೀಮಿತಗೊಳಿಸಿ ಸ್ಥಗಿತಗೊಳಿಸಬೇಕೆಂಬ 
ಷರತ್ತಿನೊಂದಿಗೆ ರೂ. 36.39 ಕೋಟಿ ಹಾಗೂ ಅನಂತರದ ಆಯುಕ್ತರ ಕೋರಿಕೆ/ಪ್ರಸ್ತಾವನೆ ಮೇರೆಗೆ ರೂ. 3,61 ಕೋಟಿ ಒಟ್ಟು 
40.00 ಕೋಟಿ ಹಣವನ್ನು ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ಮತ್ತು (2) ರ ಆದೇಶದನ್ವಯ ಮಂಡಳಿಗೆ ಬಿಡುಗಡೆ 
ಮಾಡಲಾಗಿರುತ್ತದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರಲ್ಲಿ ಆಯುಕ್ತರು 2008-09ನೇ ಸಾಲಿನ ಆಯವ್ಯಯದಲ್ಲಿ ನಿರ್ಮಲ ಜ್ಯೋತಿ 
ಕಾಮಗಾರಿಗಳಿಗೆ ರೂ. 2000.00 ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿದೆ. ಅಲ್ಲದೆ ಕಾಮಗಾರಿಗಳ ಪ್ರಗತಿಯಲ್ಲಿರುವುದರಿಂದ 
ರೂ. 1000.00 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲು ಸಲ್ಲಿಸಿದ ಪ್ರಸ್ತಾವನೆಯ ಮೇಲೆ ಓದಲಾದ ಕ್ರಮ ಸಂಖ್ಯೆ 
(4)ರಲ್ಲಿ 1ನೇ ಮತ್ತು 2ನೇ ತ್ರೈಮಾಸಿಕ ಸೇರಿ ಒಟ್ಟು 1000.00 ಲಕ್ಷಗಳ ಅನುದಾನವನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಅವರ ಆರ್ಥಿಕ ವ್ಯಾಪ್ತಿಯಲ್ಲಿ ಬಿಡುಗಡೆ ಮಾಡಲಾಗಿರುತ್ತದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (5)ರಲ್ಲಿ ಮಂಡಳಿಯ ಆಯುಕ್ತರು ಈಗಾಗಲೇ ನಿರ್ಮಲ ಜ್ಯೋತಿ ಯೋಜನೆ 
ಕಾಮಗಾರಿಗಳು ಶೇಕಡ 80 ರಿ೦ದ 90 ರಷ್ಟು ಭೌತಿಕ ಪ್ರಗತಿಯನ್ನು ಸಾಧಿಸಿದ್ದು, 2008-09 ಸಾಲಿನ ಆಯವ್ಯಯದಲ್ಲಿ ಬಾಕಿ 
ಇರುವ ಮೊತ್ತ ರೂ. 1000.00 ಲಕ್ಷಗಳನ್ನು ಮಂಡಳಿಗೆ ಬಿಡುಗಡೆ ಮಾಡಲು ಹಾಗೂ ಡಿಸೆಂಬರ್‌ 2008ರ ಅಂತ್ಯದೊಳಗೆ 
ಆರ್ಥಿಕವಾಗಿ ಹಾಗೂ ಭೌತಿಕವಾಗಿ ಪೂರ್ಣಗೊಳಿಸಲಾಗುವುದು. ಸದರಿ ಯೋಜನೆ ಮಂಜೂರಾತಿಯಂತೆ ಪೂರ್ಣಗೊಳಿಸಲು 
ಬೇಕಾಗಿರುವ ಉಳಿಕೆ ಮೊತ್ತ ರೂ. 111191 ಲಕ್ಷಗಳನ್ನು 2008-09ನೇ ಸಾಲಿನ ಪೂರಕ ಆಯವ್ಯಯದಲ್ಲಿ ಬಿಡುಗಡೆ 
ಮಾಡಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ವ ಇ 26 ಕೊಮಂಲೆ 2007, ಬೆಂಗಳೂರು ದಿನಾಂಕ:15ನೇ ಜನವರಿ 2009 
ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿರವರ ಪ್ರಸ್ತಾವನೆಯಂತೆ ನಿರ್ಮಲ ಜ್ಯೋತಿ ಯೋಜನೆಯ 
2ನೇ ಹಂತದ ಕಾಮಗಾರಿಗಳಿಗೆ 2008-09ನೇ ಸಾಲಿನ ಆಯವ್ಯಯದಲ್ಲಿ ಕೊಳಚೆ ಸುಧಾರಣೆ ಯೋಜನೆಯ ಲೆಕ್ಕ ಶೀರ್ಷಿಕೆ 
2217-04-191-2-02 ರಡಿಯಲ್ಲಿ ಬಾಕಿ ಇರುವ ಮೊತ್ತ ರೂ. 1000.00 ಲಕ್ಷಗಳ (ರೂಪಾಯಿ ಒಂದು ಸಾವಿರ ಲಕ್ಷ ಮಾತ್ರ) 
ಅನುದಾನವನ್ನು ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಗೆ ಈಗಾಗಲೇ ನಿರ್ಮಲ ಜ್ಯೋತಿ ಯೋಜನೆಯನ್ನು 
ಅನುಷ್ಟಾನಗೊಳಿಸುವಲ್ಲಿ ಇರುವ ಸೂಚನೆಗಳನ್ನು ಪಾಲಿಸಬೇಕೆಂಬ ಷರತ್ತಿಗೆ ಒಳಪಟ್ಟು ಬಿಡುಗಡೆ ಮಾಡಲಾಗಿದೆ. 
ಹೆಚ್ಚುವರಿ ಅನುದಾನದ ಅವಶ್ಯಕತೆ ಇದ್ದಲ್ಲಿ ಮಂಡಳಿಗೆ ಸರ್ಕಾರವು ಈಗಾಗಲೇ ಬಿಡುಗಡೆ ಮಾಡಲಾಗಿರುವ 
ಅನುದಾನದ ಬಳಕೆ ಬಗ್ಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಆಯವ್ಯಯದ ಮುಕ್ತಾಯದ ಅವಧಿಯೊಳಗೆ ಸರ್ಕಾರಕ್ಕೆ ಹೆಚ್ಚುವರಿ 
ಅನುದಾನದ ಪ್ರಸ್ತಾವನೆ ಸಲ್ಲಿಸಬಹುದಾಗಿರುತ್ತದೆ. 
ಈ ಮೊತ್ತವನ್ನು ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಯು ವಸತಿ ಇಲಾಖೆಯ ಉಪ ಕಾರ್ಯದರ್ಶಿಯವರ 
ಮೇಲು ಸಹಿ ಪಡೆದ ನಂತರ ಪಡೆಯತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ:ಎಫ್‌ಡಿ 793 ವೆಚ್ಚ-9/2008, ದಿನಾಂಕ:3.1.2009ರ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ.ಆರ್‌. 330 ಜಿ.ಆರ್‌. ನಾಗರಾಜ 
ಪೀಠಾಧಿಕಾರಿ-4, ವಸತಿ ಇಲಾಖೆ 


೨೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 
ವಿಷಯ : ಶ್ರೀ ಜಿ. ಚನ್ನಬಸಪ್ಪ ಸಂಶೋಧನಾಧಿಕಾರಿ, ಭಾಷಾ೦ತರ ನಿರ್ದೇಶನಾಲಯ, ಬೆ೦ಗಳೂರು ಇವರ 
ವಿರುದ್ದದ ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿಗಳು ಹಾಗೂ 
ಮಂಡನಾಧಿಕಾರಿಗಳನ್ನು ನೇಮಿಸುವ ಬಗ್ಗೆ ಆದೇಶ 
ಓದಲಾಗಿದೆ: 1 ಸರ್ಕಾರವು ಆಪಾದಿತ ನೌಕರರಿಗೆ ನೀಡಿದ ನೋಟೀಸು ಸಂಖ್ಯೆ;ಸಂವ್ಯಶಾಇ 46 ಭಾನಿವಿ 2006, 
ದಿನಾಂಕ:11.11.2006. 
2 ಆಪಾದಿತ ನೌಕರರ ವಿವರಣಾ ಮನವಿ ಸಲ್ಲಿಕೆ ದಿನಾಂಕ:21.11.2008 ಮತ್ತು 24.11.2008. 
3 ಸರ್ಕಾರದ ಸುತ್ತೋಲೆ ಸಂಖ್ಯೆ:ಲಾ 140 ಎಲ್‌ ಎಎಂ 2007, ದಿನಾಂಕ:29.3.2008. 





ಪ್ರಸಾವನೆ: 

ಮೇಲೆ (1ರಲ್ಲಿ ಸರ್ಕಾರವು ಆಪಾದಿತ ನೌಕರರಾದ ಶ್ರೀ ಜಿ. ಚನ್ನಬಸಪ್ಪ, ಸಂಶೋಧನಾಧಿಕಾರಿ, ಭಾಷಾಂತರ 
ನಿರ್ದೇಶನಾಲಯ, ಇವರ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನು ಜಾರಿ ಮಾಡಿರುತ್ತದೆ. ಸದರಿ ದೋಷಾರೋಪಣಾ 
ಪಟ್ಟಿಯೊಂದಿಗೆ ಆಪಾದಿತ ನೌಕರರ ವಿರುದ್ಧ ಹೊರಿಸಲಾದ ಆರೋಪಗಳನ್ನು ಅನುಬಂಧ-1ರಲ್ಲಿ ಆರೋಪದ ವಿವರಗಳನ್ನು 
ಅನುಬಂಧ-2 ರಲ್ಲಿ ಆರೋಪಗಳನ್ನು ದೃಢಪಡಿಸುವ ದಾಖಲೆಪಟ್ಟಗಳನ್ನು ಅನುಬಂಧ-3ರಲ್ಲಿ ಹಾಗೂ ಆರೋಪ ಗಳನ್ನು 
ಸಮರ್ಥಿಸುವ ಸಾಕ್ಷಿಗಳನ್ನು ಅನುಬಂಧ-4ರಲ್ಲಿ ನೀಡಲಾಗಿದೆ. 

ಮೇಲೆ (2)ರಲ್ಲಿ ಆಪಾದಿತ ನೌಕರರು ತಮ್ಮ ವಿರುದ್ಧ ಸಲ್ಲಿಸಲಾದ ಆರೋಪಗಳ ಬಗ್ಗೆ ವಿವರಣೆಯನ್ನು 
ಸಲ್ಲಿಸಿರುತ್ತಾರೆ. ಸದರಿ ವಿವರಣೆ ತೃಪ್ತಿಕರವಲ್ಲದ ಕಾರಣ, ಆಪಾದಿತ ನೌಕರರ ವಿರುದ್ಧ 1957ರ ಕರ್ನಾಟಕ ಸಿವಿಲ್‌ 
ಸೇವಾ(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಯ 11ನೇ ನಿಯಮದ ರೀತ್ಯಾ ವಿಚಾರಣೆ ನಡೆಸಲು 
ಶಿಸ್ತುಪ್ರಾಧಿಕಾರವು ನಿರ್ಣಯಿಸಿರುತ್ತದೆ. 

ಮೇಲೆ (3)ರಲ್ಲಿ ಸರ್ಕಾರವು, 1957ರ ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿಯ 11ನೇ ನಿಯಮದ ರೀತ್ಯಾ ಇಲಾಖೆ ವಿಚಾರಣೆಯನ್ನು ನಡೆಸಲು ಹಾಗೂ ಸದರಿ ವಿಚಾರಣೆಯನ್ನು ನಿವೃತ್ತ 
ನ್ಯಾಯಾಧೀಶರುಗಳಿಗೆ ವಹಿಸಲು ಸುತ್ತೋಲೆ ಹೊರಡಿಸಿರುತ್ತದೆ. 

ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ:ಸಂವ್ಯಶಾಇ 46 ಭಾನಿವಿ 2006, ದಿನಾಂಕ:27ನೇ ಡಿಸೆಂಬರ್‌ 2008 

ಪ್ರಸ್ತಾವನೆಯಲ್ಲಿ ವಿವರಿಸ್ಪಟ್ಟ ಸಂದರ್ಭಗಳಿಂದಾಗಿ ಕರ್ನಾಟಕ ನಾಗರೀಕ ಸೇವೆ (ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಗಳು, 1957ರ ನಿಯಮ 11(2)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು, 
ಶ್ರೀ ಜಿ. ಚನ್ನಬಸಪ್ಪ, ಸಂಶೋಧನಾಧಿಕಾರಿ, ಭಾಷಾಂತರ ನಿರ್ದೇಶನಾಲಯ, ಬೆಂಗಳೂರು ಇವರ ಮೇಲಿನ ಆರೋಪಗಳ ಬಗ್ಗೆ 
ಇಲಾಖಾ ವಿಚಾರಣೆ ನಡೆಸಲು ಶ್ರೀ ಎನ್‌. ಸುಬ್ಬರಾವ್‌ ನಿವೃತ್ತ ಜಿಲ್ಲಾ ಸೆಷನ್ಸ್‌ ನ್ಯಾಯಾಧೀಶರು ಇವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದೆ. 

ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ಕರ್ನಾಟಕ ನಾಗರೀಕ 
ಸೇವೆಗಳ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, ನಿಯಮ 115)(0)ರಲ್ಲಿ ಪ್ರದತ್ತವಾದ ಅಧಿಕಾರದ 
ಮೇರೆಗೆ ಶ್ರೀ ಹೆಚ್‌. ರಾಜ್‌ ಕುಮಾರ್‌, ಶಾಖಾಧಿಕಾರಿ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ ಇವರನ್ನು 
ಮಂಡನಾಧಿಕಾರಿಯನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. 

ಸದರಿ ಇಲಾಖಾ ವಿಚಾರಣೆಯನ್ನು ಈ ಆದೇಶದ ದಿನಾಂಕದಿಂದ ಮೂರು ತಿಂಗಳೊಳಗಾಗಿ ಪೂರ್ಣಗೊಳಿಸಿ 
ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ಸದರಿ ಇಲಾಖಾ ವಿಚಾರಣಾಧಿಕಾರಿಗಳಿಗೆ ಇಲಾಖಾ ವಿಚಾರಣೆ ನಡೆಸಲು 
ಸ್ಥಳ ಹಾಗೂ ಶೀಘ್ರಲಿಪಿಗಾರರ ವ್ಯವಸ್ಥೆಯನ್ನು ಮಾಡುವಂತೆ ನಿರ್ದೇಶಕರು, ಭಾಷಾ೦ತರ ನಿರ್ದೇಶನಾಲಯಕ್ಕೆ 
ಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ.ಆರ್‌. 231 ಜಿ. ಶ್ರೀಧರ್‌ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೬೧ 





WOMEN & CHILD DEVELOPMENT SECRETARIAT 
Sub: Appointment of CRISIL Ltd., Mumbai as consultant for selecting Fund Manager and 
Central Record keeping Agency for implementation of Bhagyalakshmi scheme. 
Read: 1) Government Order No. WCD 99 SWW 2007 dt:17.10.2008 
2) Government Order No. WCD 152 SWW 2008 dt:14.8.2008 
3) Government Order No. WCD 152 SWW 2008 dt:6.9..2008 
Preamble: 

In order to show the State Government's concern for the girl child and change society’s attitude 
towards her, in the order read at (1) above, Government of Karnataka have sanctioned ‘Bhagyalakshmi’ 
scheme under which Government of Karnataka would deposit Rs. 10,000/- in the name of girl child born 
in BPL family, so that the said beneficiary would get the deposited amount along with interest on attaining 
the age of 18 years subject to fulfillment of conditions laid down in the said Order. 

In the Order read at (2) above,” Bhagyalakshmi” Scheme has been partially modified, inter alia, 
revising the amount to be deposited in the name of the beneficiary, so that the girl child would get an 
amount of not exceeding Rs. 1,00,000/- on attaining the age of 18 years and also she would be entitled to 
procure a loan of Rs. 50,000/- on attaining the age 15" year if she desires to study further after passing 
Secondary Schoold Leaving Certificate, by mortgaging the fixed deposit bond issued by the selected 
financial institution, in any Scheduled Bank, The said Government Order also provides for selecting a 
Central Record Keeping Agency in line with guidelines of the Pension Regulatory Fund and Development 
Authority Government of India for maintaining and protecting the records of the beneficiaries and a 
partner financial institution, which will maximize the amount deposited in the name of the beneficiary, so 
that the beneficiary would get an amount not exceeding Rs. 1,00,000/- on attaining the age of 18 years. 
The said two external Agencies will have to be selected in accordance with the Karnataka Transparency 
Public Procurement Act, 1999 and the Rules made there under. 

In the Government Order read at (3) above, pending selection of the said two External Agencies, 
sanction has been accorded to implement the Revised ‘Bhagyalakshmi’ Scheme sanctioned in the Order 
read at (2) above, in co-ordination of Life Insurance Corporation of India for a period of three months OR 
till selection of Partner Financial Institution whichever is earlier. 

In order to take steps for selecting the two External Agencies, a meeting was held on Dt: 18-8- 
2008, along with the Secretary to Government.,FD (B&R) and Sri K.P. Krishnan, Joint Secretary, 
Department of Economic Affairs, Government of India, Having regard, to take immediate steps within a 
time frame and also prescribe conditions and modalities to be followed by the said the two External 
Agencies to be selected. It was felt necessary to appoint Messrs. CRISIL Ltd., Mumbai as consultant to 
assist the Government of Karnataka for selecting the said two External Agencies. 

Messrs. CRISIL Ltd., Mumbai is India’s leading writings, research and policy and advisory 
company having unimpeachable credibility and unmatched, analytical rigour having assisted in the past. 
Employees Provident Fund Organisation, Pension Fund Regulatory and Development Authority and Coal 
Mines Provident Fund Organisations in selecting Investment Managers to manage their respective 
Retirement Schemes. 

Messrs. CRISIL Ltd., Mumbai have proposed for their appointment as consultant for selecting a 
suitable Central Record Keeping Agency and Investment Managers, so that the minimum amount 
deposited in the name of the beneficiary could fetch a maximum of Rs, 1,00,000/- to the beneficiary on 
attaining the age of 18 years on payment of fee of Rs 25,00,000/- along with applicable taxes for the main 


೨೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





assignment and Rs. 7,00,000./- along with applicable taxes for one year’s assignment for monitoring of 
AMC ‘s performance along with the terms and conditions. 

After careful scrutiny of the proposal of Messrs. CRISIL Ltd., Mumbai and pending issue of 
exemption under Section 4 (g) of the Karnataka Transparency in Public procurement Act 1999, the 
following Orders are issued. 

Order No .WCD 152 SWW 08, Bangalore, Dated:16" December 2008 

Sanction has been accorded to appoint Messrs. CRISIL Ltd., Mumbai as consultant on a fee of 
Rs 25,00,000/- (Rs Twentyfive lakhs only) along with applicable taxes but inclusive of travel and out of 
pocket expenses for assisting the Governemnt of Karnataka to select suitable External Agency as Central 
Record Keeping Agency for maintaining the records of the beneficiaries under ‘Bhagyalakshmi’ Scheme 
and another External Agency as Investment Manager for depositing amounts in the names of 
beneficiaries, so that the beneficiaries could secure not more than Rs. 1,00,000/- on attaining the age of 
18 years besides having liberty to secure a maximum loan of 50,000/- by mortgaging the Fixed Deposit 
Bond/Receipt on attaining the 15" year of age for pursuing studies further to passing of Secondary School 
Leaving Certificate to perform the following in assisting the Government of Karnataka to select the said 
two External Agencies: 


Preparing of request of a aproposal for selection of Investment Managers. 


2. To prepare tender document. 
3. Preparation of the evaluation of frame work for selection of Investment Managers. 
4. Developing frame work for monitoring the performance of the chosen Investment Managers 


which would also include among others the methodology for development of a bench mark 
index. 

Framing Investment Pattern for management of the fund under “Bhagyalakshmi” Scheme. 
Preparation of the Investment Management Agreement to be entered into between the 
Government of Karnataka and the selected Investment Managers. 

7. Studying the frame work for the verification process of the scheme and assisting the 
Government in developing MIS formats in which the data collected by the fleet on street, in 
this process can be sent to the Central Record Keeping Agency, so as to ensure optimal 
effectiveness of the functioning of the CRA. 

8. Studying the current trustee organization structure and composition and suggest steps for 
improvement, if any. 

9. Preparation of request, for proposal for selection of Central Record Keeping Agency. 

10. Preparation of the evaluation frame work for selection of the CRA 

11. Drafting of agreement to be entered into between the Government and the selected CRA 

12. Monitoring the investment performance of the selected Investment Managers for a year which 
would include inter alia, the maintainance of an appropriate bench mark index to be 
developed for this purpose. 

The aaforesaid assignment shall be completed in accordance with the time frame, to be 
prescribed, as would be mutually agreed upon. 

Sanction has also been accorded to CRISIL for monitoring of AMC ‘s performance for a period of 
one year on a fee of Rs .7,00,000/- (Rs Seven lakhs only) along with aplicable taxes inclusive of travel 
and out of pocket expenses. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೬೩ 





Sanction has been accorded to the Director, Women & Child Development Department to enter 
into an agreement with Messrs .CRISIL Ltd., Mumbai in terms of the above. 
Orders granting exemption to Messrs. CRISIL Ltd., Mumbai under the provisions of the Karnataka 
Transparency in Public Procurement Act 1999 shall be issued separately. 
The expenditure in this regard shall be borne under “Bhagyalakshmi Scheme-2235-02-102-0-25- 
100(೧)'' 
This Order issues with the concurrence of the Finance Department vide their No. 4951/SECY 
(B&R)/2008 dt:16.12.2008. 
By order and in the name of the Governor of Karnataka 
೧.5. ASHWATH 
P.R. 205 Secretary to Government, 
Women & Child Development Department 
ಆರ್ಥಿಕ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅಬಕಾರಿ ಅಧಿಕಾರಿ /ಸಿಬ್ಬಂದಿ ಕರ್ತವ್ಯಲೋಪದ ಬಗ್ಗೆ ಅಬಕಾರಿ ಉಪ 
ಆಯುಕ್ತರಾಗಿದ್ದ ಶ್ರೀ ತಿಪ್ಪಣ್ಣ ಬಿ. ಕೊ೦ಡಾಪುರ್‌ ಮತ್ತು ಶ್ರೀ ಎ.ಎಸ್‌. ಮಂಗಾಣಿ, ಅಬಕಾರಿ 
ಅಧೀಕ್ಷಕರು, ಗುಲ್ಬರ್ಗಾ ಅಬಕಾರಿ ಜಂಟಿ ಆಯುಕ್ತರ ಕಛೇರಿ, ಗುಲ್ಬರ್ಗಾ ರವರುಗಳ್ನು 
ಕರ್ತವ್ಯಲೋಪಕ್ಕಾಗಿ ಅಮಾನತ್ತುಗೊಳಿಸಲಾಗಿರುವ ಬಗ್ಗೆ. 
ಓದಲಾಗಿದೆ: 1 ಅಬಕಾರಿ ಆಯುಕ್ತರ ಪತ್ರ ಸಂಖ್ಯೆ:ಇಸಿಇ 13 ಡಿಎಸ್‌ಸಿ (2) 2008, ದಿನಾ೦ಕ:4.10.2008. 
2 ಅಬಕಾರಿ ಜಂಟಿ ಆಯುಕ್ತರು (ಜಾರಿ ಮತ್ತು ತನಿಖೆ), ಗುಲ್ಬರ್ಗಾ ವಿಭಾಗ ಇವರ ವರದಿ 
ಸಂಖ್ಯೆ:ಜಿಸಿಇ/ಆಡಳಿತ/08-09, ದಿನಾಂಕ:3.10.2008. 
3 ಸರ್ಕಾರದ ಆದೇಶ ಸಂಖ್ಯೆ:ಆಇ 192 ಇಪಿಎಸ್‌ 2008, ದಿನಾ೦ಕ:10.10.2008. 
4 ಶ್ರೀ ಎ.ಎಸ್‌. ಮಂಗಾಣಿ, ಅಬಕಾರಿ ಅಧೀಕ್ಷಕರು (ಅಮಾನತ್ತಿನಲ್ಲಿ) ರವರು ಸರ್ಕಾರಕ್ಕೆ ಸಲ್ಲಿಸಿರುವ 
ಮನವಿ ದಿನಾಂಕ:22.10.2008. 
ಪ್ರಸ್ತಾವನೆ: 
ಮೇಲೆ ಓದಲಾದ (1 ಮತ್ತು (2)ರ ಉಲ್ಲೇಖಿತ ಪತ್ರಗಳಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಆಳಂದ, ಚಿಂಚೋಲಿ ಅಫಜಲ್‌ 
ಪುರ ಮತ್ತು ಯಾದಗಿರಿ ವಲಯ/ತಾಲ್ಲೂಕುಗಳಲ್ಲಿ ಅಕ್ರಮ ಅಬಕಾರಿ ಚಟುವಟಿಕೆಗಳು ನಡೆಯುತ್ತಿರುವ ಬಗ್ಗೆ ಅಲ್ಲಿನ ಸ್ಥಳೀಯ 
ಅಬಕಾರಿ ಅಧಿಕಾರಿಗಳು/ಸಿಬ್ಬಂದಿ ವರ್ಗದವರು ಸೂಕ್ತ ಕಮ ಜರುಗಿಸದೇ ಕರ್ತವ್ಯ ನಿರ್ಲಕ್ಷ್ಯತೆ ಮತ್ತು 
ಕರ್ತವ್ಯಲೋಪವೆಸಗಿರುವ ಬಗ್ಗೆ ಗುಲ್ಬರ್ಗಾ ಜಿಲ್ಲೆಯ ಅಬಕಾರಿ ಅಧೀಕ್ಷಕರಾಗಿ (518 ಮುಖ್ಯಸ್ಥರು) ದಿನಾಂಕ:18.1.2006 ರಿಂದ 
31.3.2008ರ ವರೆಗೆ ಕಾರ್ಯ ನಿರ್ವಹಿಸಿದ್ದ ಶ್ರೀ ಎ.ಎಸ್‌. ಮಂಗಾಣಿ, ಅಬಕಾರಿ ಅಧೀಕ್ಷಕರವರನ್ನು ಉಲ್ಲೇಖ(3)ರಲ್ಲಿರುವ 
ಆದೇಶಾನುಸಾರ ಸಮಾನತ್ತುಗೊಳಿಸಲಾಗಿತ್ತು. 
ಸದರಿ ಅಧಿಕಾರಿಯವರು ಸರ್ಕಾರಕ್ಕೆ ಸಲ್ಲಿಸಿರುವ ಉಲ್ಲೇಖ (4)ರಲ್ಲಿರುವ ದಿನಾ೦ಕ: 22.10.2008ರ ಮನವಿಯಲ್ಲಿ 
ಉದ್ದೇಶಿತ ಶಿಸ್ತು ಕ್ರಮವನ್ನು ಕೈಬಿಡಲು ಹಾಗೂ ಪುನರ್‌ ನೇಮಕಗೊಳಿಸಲು ಸರ್ಕಾರವನ್ನು ಕೋರಿರುತ್ತಾರೆ. ಇದಕ್ಕೆ 
ಪೂರಕವಾಗಿ ಅವರ ಪ್ರಭಾರದ ಅವಧಿಯಲ್ಲಿ ಒಟ್ಟು 325 ಮೊಕದ್ದಮೆಗಳನ್ನು ದಾಖಲು ಮಾಡಿದ್ದು, 1250 ಪ್ರಕಣಗಳಲ್ಲಿ 
ಅಂತಿಮ ವರದಿಯನ್ನು ಸಲ್ಲಿಸಿರುವುದಾಗಿ ಹಾಗೂ ಪ್ರಮುಖವಾಗಿ 13 ಪ್ರಕರಣಗಳಲ್ಲಿ ದಂಡನೆಯಾಗಿರುತ್ತದೆ ಎಂದು 
ತಿಳಿಸಿರುತ್ತಾರೆ. 
ವಿಷಯವನ್ನು ಪರಿಶೀಲಿಸಿ, ಶ್ರೀ ಎ.ಎಸ್‌. ಮಂಗಾಣಿ, ಅಬಕಾರಿ ಅಧೀಕ್ಷಕರು ಇವರ ವಿರುದ್ಧದ ಇಲಾಖಾ 
ವಿಚಾರಣೆಯನ್ನು ಕಾಯ್ದಿರಿಸಿ, ಸದರಿಯವರ ಅಮಾನತ್ತನ್ನು ತೆರವು ಗೊಳಿಸಿ, ಸರ್ಕಾರದ ಸೇವೆಗೆ ಪುನರ್‌ ನೇಮಕ ಮಾಡಲು 
ಸರ್ಕಾರವು ನಿರ್ಧರಿಸಿರುತ್ತದೆ. ಆದ್ದರಿಂದ ಈ ಕೆಳಕಂಡಂತೆ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ:ಆಇ 192 ಇಪಿಎಸ್‌ 2008, ಬೆಂಗಳೂರು, ದಿನಾಂಕ:17ನೇ ಡಿಸೆಂಬರ್‌ 2008 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸಂದರ್ಭಗಳ ಹಿನ್ನೆಲೆಯಲ್ಲಿ ಶ್ರೀ ಎ.ಎಸ್‌ ಮಂಗಾಣಿ, ಅಬಕಾರಿ 
ಅಧೀಕ್ಷಕರು, ಅಬಕಾರಿ ಜಂಟಿ ಆಯುಕ್ತರ ಕಚೇರಿ ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ ಇವರ ವಿರುದ್ದದ ಇಲಾಖಾ 


೨೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


ವಿಚಾರಣೆಯನ್ನು ಕಾಯ್ದಿರಿಸಿ, ಸದರಿಯವರ ಅಮಾನತ್ತನ್ನು ರದ್ದುಪಡಿಸಲು ಹಾಗೂ ಇವರನ್ನು ಸರ್ಕಾರದ ಸೇವೆಗೆ ಪುನರ್‌ 
ನೇಮಕಗೊಳಿಸಲು ಸರ್ಕಾರವು ಆದೇಶಿಸಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎನ್‌. ಜಗದೀಶ್‌ 
ಪಿ.ಆರ್‌. 200 ಸಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಅಬಕಾರಿ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ:ಮಮಇ 9 ಎಸ್‌ಜೆಡಿ 2008(ಭಾ) ಬೆಂಗಳೂರು, ದಿನಾಂಕ:10ನೇ ಡಿಸೆಂಬರ್‌ 2008 
ಸರ್ಕಾರದ ಅಧಿಸೂಚನೆ ಸಂಖ್ಯೆಮಮಇ 9 ಎಸ್‌ಜೆಡಿ 2008 ದಿ:7-8-2008ರ 5ನೇ ಸಾಲಿನಲ್ಲಿ ನಮೂದಿಸಿರುವ 
ರೂ... 14050-350-14400-400-16800-450-19500-525-22650-600-25050ರ ವೇತನ ಶ್ರೇಣಿ ಎಂಬ ಬದಲಿಗೆ 
ರೂ. 7400-200-8800-260-10880-320-13120ರ ವೇತನ ಶ್ರೇಣಿ (ಪರಿಷ್ಕೃತ ವೇತನ ಶ್ರೇಣಿ ರೂ 14050-350- 
14400-400-16800-450-19500-525-22650-600-25050) ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ.ಆರ್‌. 206 ಆರ್‌. ನರಸಿಂಹಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2(ಪ್ರಭಾರ), 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ 
ವಿಷಯ : ಶ್ರೀ ಜೆ.ಬಿ. ಕಿರಣ್‌, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು (ಅಮಾನತ್ತಿನಲ್ಲಿರುವವರು) ಅರಸೀಕೆರೆ, 
ಇವರನ್ನು ಸೇವೆಗೆ ಪುನರ್‌ ಸ್ಥಾಪಿಸುವ ಬಗ್ಗೆ. 
ಓದಲಾಗಿದೆ : ಸರ್ಕಾರಿ ಆದೇಶ ಸಂಖ್ಯೆಮಮಇ 326/ಎಸ್‌ ಜೆಡಿ 2008, ದಿ:19.7.2008 
ಪ್ರಸ್ತಾವನೆ: 
ಮೇಲೆ ಓದಲಾದ ದಿನಾಂಕ:19-7-2008ರ ಆದೇಶದಲ್ಲಿ ಶ್ರೀ ಜಿ.ಬಿ. ಕಿರಣ್‌, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, 
ಅರಸೀಕೆರೆ, ಹಾಸನ ಜಿಲ್ಲೆ, ಇವರನ್ನು ಶ್ರೀಮತಿ ಭಾಗ್ಯಬಾಯಿ ಕೋಂ ಕೆ೦ಪನಾಯ್ಕ ಎಂಬ ಮಹಿಳೆಯೊಂದಿಗೆ ಅನುಚಿತ ವರ್ತನೆ 
ಆರೋಪ ಕಾರಣಕ್ಕಾಗಿ ಸೇವೆಯಿ೦ದ ಅಮಾನತ್ತಿನಲ್ಲಿರಿಸಿ ಆದೇಶಿಸಿದೆ. ಸದರಿಯವರ ಎರುದ್ಧ ಜಿಲ್ಲಾ ಪಂಚಾಯತ್‌, ಹಾಸನ 
ಇವರ ವತಿಯಿಂದ ಪರಿಶೀಲನಾ ಸಮಿತಿಯು ವಿಚಾರಣೆ ನಡೆಸುತ್ತಿದ್ದು, ಈ ಸಮಿತಿಯ ವರದಿಯು ಬಾಕಿ ಇರುತ್ತದೆ. 
ಪ್ರಕರಣವನ್ನು ಸರ್ಕಾರವು ಕೂಲಂಕುಷವಾಗಿ ಪರಿಶೀಲಿಸಿ ವಿಚಾರಣೆ ಬಾಕಿ ಇರಿಸಿ ಸದರಿ ಅಧಿಕಾರಿಯವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ಸೇವೆಗೆ ಪುನರ್‌ ಸ್ಥಾಪಿಸಲು ನಿರ್ಧರಿಸಿ ಕೆಳಗಿನಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ:ಮಮಇ 326 ಎಸ್‌ಜೆಡಿ 2008, ಬೆಂಗಳೂರು, ದಿ:22ನೇ ಡಿಸೆಂಬರ್‌ 2008 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀ ಜಿ.ಬಿ. ಕಿರಣ್‌ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ. 
ಅರಸೀಕೆರೆ, ಹಾಸನ ಜಿಲ್ಲೆ ಇವರನ್ನು ಅವರ ಮೇಲಿನ ಇಲಾಖಾ ವಿಚಾರಣೆಯನ್ನು ಬಾಕಿಯಿರಿಸಿ ಹಾಗೂ ಜಿಲ್ಲಾ ಪಂಚಾಯತಿ 
ಹಾಸನ ಇವರು ಈ ಬಗ್ಗೆ ರಚಿಸಿರುವ ಪರಿಶೀಲನಾ ಸಮಿತಿಯ ವರದಿಯ ಶಿಫಾರಸ್ಸುಗಳನ್ನು ಕಾಯ್ದಿರಿಸಿ ಇವರ ಅಮಾನತ್ತನ್ನು 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ತೆರವುಗೊಳಿಸಿ, ಸೇವೆಗೆ ಪುನರ್‌ ಸ್ಥಾಪಿಸಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, 
ಶ್ರೀನಿವಾಸಪುರ, ಕೋಲಾರ ಜಿಲ್ಲೆ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ನರಸಿಂಹಯ್ಯ 
ಪಿ.ಆರ್‌. 207 ಸರ್ಕಾರದ ಅಧೀನ ಕಾರ್ಯದರ್ಶಿ-2(ಪ್ರಭಾರ), 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ 
ಕೃಷಿ ಸಚಿವಾಲಯ 
ವಿಷಯ : ಶ್ರೀ ವಿಷ್ಣುದಾಸ್‌ ಮುರ್ಗಾಕರ್‌, ಸಹಾಯಕ ಕೃಷಿ ನಿರ್ದೇಶಕರು, ಜ೦ಟಿ ಕೃಷಿ ನಿರ್ದೇಶಕರ ಕಚೇರಿ, 
ಬೀದರ್‌, ಇವರು ಸ್ವ ಇಚ್ಚಾ ನಿವೃತ್ತಿ ಹೊ೦ದಲು ಅನುಮತಿ. 
ಓದಲಾಗಿದೆ : 1 ಕೃಷಿ ಆಯುಕ್ತರ ಪತ್ರ ಸಂ:ಕೃಷಿಪ-1/31/2008-09 ದಿನಾ೦ಕ:23.9.2008 & 18.11.2008. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೬೫ 
ಪ್ರಸ್ತಾವನೆ: 

ಮೇಲೆ ಓದಲಾದ (1ರ ಕೃಷಿ ಆಯುಕ್ತರ ಪ್ರಸ್ತಾವನೆಯಲ್ಲಿ ಶ್ರೀ ವಿಷ್ಣುದಾಸ್‌ ಮುರ್ಗಾಕರ, ಸಹಾಯಕ ಕೃಷಿ 
ನಿರ್ದೇಶಕರ (ವಿ.ತ).. ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಬೀದರ್‌ ಇವರು ತಮ್ಮ ಕೌಟುಂಬಿಕ ಕಾರಣಗಳನ್ನು ಉಲ್ಲೇಖಿಸಿ 
ದಿನಾಂಕ:30-9-2008ರ೦ದ ಜಾರಿಗೆ ಬರುವಂತೆ ಸ್ವ ಇಚ್ಚಾ ನಿವೃತ್ತಿ ಕೋರಿ ಸಲ್ಲಿಸಿರವ ದಿನಾಂಕ:2.8.2008ರ 
ಮನವಿಯೊಂದಿಗೆ, ಸದರಿ ಅಧಿಕಾರಿಯು ಈ ಹಿಂದೆ ಸಲ್ಲಿಸಿರುವ ಕಚೇರಿಗಳಿಂದ ಬಂದಿರುವ ಮಾಹಿತಿಗಳಂತೆ ಸರ್ಕಾರಕ್ಕೆ 
ಬರಬೇಕಾದ ಬಾಕಿ ಯಾವುದೂ ಇರುವುದಿಲ್ಲ ಜೊತೆಗೆ ಈ ಅಧಿಕಾರಿಯ ಎರುದ್ಧ ಯಾವುದೇ ಇಲಾಖಾ ವಿಚಾರಣೆ 
ಇರುವುದಿಲ್ಲವೆಂದು ಹಾಗೂ ಸಕ್ಷಮ ಪ್ರಾಧಿಕಾರವಾದ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ, ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ ನಿಯಮ 2851) ಅನ್ವಯ ಸ್ವಇಚ್ಚಾ ನಿವೃತ್ತಿ ಹೊಂದಲು ಅನುಮತಿ ನೀಡಿ ಆದೇಶ ಹೊರಡಿಸುವಂತೆ 
ಕೋರಿರುತ್ತಾರೆ. 

ಪ್ರಸ್ತಾನೆಯನ್ನು ಪರಿಶೀಲಿಸಿ ಈ ಕೆಳಕ೦ಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆಕೃತೋಇ 305 ಕೃಪಸೇ 2008, ಬೆಂಗಳೂರು, ದಿನಾಂಕ:29ನೇ ಡಿಸೆಂಬರ್‌ 2008 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀ ವಿಷ್ಣುದಾಸ ಮುರ್ಗಾಕರ, ಸಹಾಯಕ ಕೃಷಿ 
ನಿರ್ದೇಶಕರು, ಇವರಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿ ಏನಾದರೂ ಇದ್ದರೆ ಅದನ್ನು ಅವರಿಗೆ ನೀಡಬೇಕಾದ 
ಸವಲತ್ತುಗಳಿಂದ ವಸೂಲಿ ಮಾಡುವ ಷರತ್ತಿಗೊಳಪಟ್ಟು ಅವರ ಸ್ವಂತ ಇಚ್ಚೆಯ ಮೇಲೆ ಕೃಷಿ ಇಲಾಖೆಯ ಸೇವೆಯಿಂದ 
ದಿನಾಂಕ:31.12.2008ರಿ೦ದ ಜಾರಿಗೆ ಬರುವಂತೆ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 1958ರ ನಿಯಮ 285(1)(ಎ) 
ಅನ್ವಯ ಸ್ವಯಂ ನಿವೃತ್ತಿ ಹೊಂದಲು ಅನುಮತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ.ಆರ್‌. 216 ಜಿ.ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಇಲಾಖೆ 
INFRASTRUCTURE DEVELOPMENT SECRETARIAT 


Sub : Release of HG\oK's Share towards cost sharing Railway project-Shimoga-Talaguppa 





gauge conversion project-Reg. 
Read: 1) G.O.No. IDD 52 NSW 2007 dated:24.7.2007 
2) 2. G.0.No.IDD 52 NSW 2007 dated.19.9.2007 
3) Letter No. W. 63/B/CN/BNC/Genl dated:16.12.2008 of Chief Engineer, 
(Con.,)SWR, Bangalore. 
Preamble: 

In the Government Order referred to at Sl.No. (1) above Government of Karnataka has released 
an amount of Rs. 20.00 crore towards cost sharing for Shimoga-talaguppa gauge conversion project with 
the condition of having an MoU with railways for sharing this project on 50:50 cost sharing basis and 
getting matching share from MoR. 

2. However SWR in their letter dated 21.8.07 clarified that the railways have not entered into MoU 
for cost sharable work for other cost sharing railway projects. Accordingly in G.O. read at 51120. (2) 
above, the said condition has been deleted. 

3. The Chief Engineer, South Western Railways, Bangalore in his letter read at Sl.No. (3) above, 
has stated that the railways had already exceeded the proportionate share of their expenditure and have 
spent Rs. 90.4781 crore towards Shimoga-Talaguppa gauge conversion project. He has therefore 
requested for immediate balance deposit of 50% share of Government of Karnataka which comes to 
Rs. 34.71 crore. 

4. The proposal of Railways has been examined and it has been decided to release an amount of 
Rs. 30.00 crore out of the Budget of Rs. 100.00 crore provided under the Head of Account "5465-01-190- 
0-3-05"(Plan) 211 investment towards cost sharing for new railway projects during 2008-09. Hence this 
order. 


೨೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





Government Order No. IDD 52 NSW 2007, Bangalore, Dated:26th December 2008 

After careful examination of the request of Railways, Government is pleased to release Rs. 30.00 
crore (Rupees Thirty Crore only) towards Shimoga-Talaguppa gauge conversion project being the part of 
the balance 50:50 share of Government of Karnataka. 

2. The expenditure shall be met under the Head of Account "5465-01-190-3-05” (Plan) 211 
investment out of the budget provision Rs. 100.00 crore. towards cost sharing for new railway projects 
during 2008-09. 

3. The Chief Executive Officer, K-RIDE is authorized to draw the amount on a payee's receipt 
duly countersigned by the Under Secretary to Government, Infrastructure Development Department and 
K-RIDE shall in turn deposit the same with the Financial Advisor and Chief Accounts Officer 
(Construction), South Western Railway, Bangalore. 

4. This order is issued in accordance with the concurrence of Finance Department given vide 
U.0.Note, No.FD 1732 Exp-l /08 dated 23.12.2008. 

By order and in the name of the Governor of Karnataka 
N. MANJULA GEETHA 
P.R. 222 Under Secretary to Government 
Infrastructure Development Department 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ರೇಷ್ಮೆ ಇಲಾಖೆಯ ಸರ್ಕಾರಿ ರೇಷ್ಮೆಗೂಡು ಮಾರುಕಟ್ಟೆ, ಕೊಳ್ಳೇಗಾಲ ಇಲ್ಲಿಯ ಅವ್ಯವಹಾರ-ಶಿಸ್ತುಕ್ರಮ- 
ಜಂಟಿ ವಿಚಾರಣೆ ಬಗ್ಗೆ. 
ಓದಲಾಗಿದೆ : 1 ಸಿಬ್ಬಂದಿ 3ಎ/ಶಿಸ್ತು/08/2007-08 ದಿನಾಂಕ:25.7.2007 
2 ಕಾರಣ ಕೇಳುವ ನೋಟೀಸ್‌ ಸಂಖ್ಯೆವಾಕೈ 84 ರೇಸೇವಿ 07 ದಿ:1.2.2008 
3 ಶ್ರೀ ಕೆ.ಹೆಚ್‌. ಪೃಥ್ವಿರಾಜ್‌ ರೇಷ್ಮೆ ಉಪ ನಿರ್ದೇಶಕರು, ಇವರ ರಕ್ಷಣಾ ಹೇಳಿಕೆ 
ದಿನಾ೦ಂಕ:26.2,2008. 
4 ಶ್ರೀ ಹೆಚ್‌.ಬಿ. ಬೋರಯ್ಯ, ರೇಷ್ಮೆ ವಿಸ್ತರಣಾಧಿಕಾರಿ ಇವರ ರಕ್ಷಣಾ ಹೇಳಿಕೆ ದಿನಾಂಕ:21.2.2008 
5 ಶ್ರೀ ಹೆಚ್‌.ಪಿ. ಮರಿಬಸಪ್ಪ, ರೇಷ್ಮೆ ಪ್ರವರ್ತಕರು, ಇವರ ರಕ್ಷಣಾ ಹೇಳಿಕೆ ದಿನಾಂಕ:21.2.2008 
6 ಶ್ರೀ ಎಸ್‌. ಮಹದೇವ ಪ್ರಸಾದ್‌ (ಸಂಖ್ಯಾತಿರಿಕ್ರ) ರೇಷ್ಮೆ ಪ್ರವರ್ತಕರು, ಇವರ ರಕ್ಷಣಾ ಹೇಳಿಕೆ 
ದಿನಾಂಕ:21.2.2008 
ಸಂಖ್ಯೆವಾಕೈೆ 84 ರೇಸೇವಿ 2007 ದಿನಾಂಕ:22.5.2008 
ಸಂಖ್ಯೆ.ಸಿಬ್ಬಂದಿ-3 (ಎ) /ಶಿಸ್ತು/8/2007-08, ದಿನಾಂ೦ಕ:18.6.2008 


ಪತ್ರ 
ಪತ್ರ 
ಪ್ರಸ್ತಾವನೆ: 

ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಮೇಲೆ ಓದಲಾದ 1ರ ಪತ್ರದಲ್ಲಿ ಮಾನ್ಯ ರೇಷ್ಮೆ 
ಸಚಿವರು ಕೊಳ್ಳೆಗಾಲ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ದಿನಾಂಕ:15.5.2007ರಂದು ಅನಿರೀಕ್ಷಿತವಾಗಿ ಭೇಟಿ ನೀಡಿ ಮಾರುಕಟ್ಟೆಯ 
ದೈನಂದಿನ ಚಟುವಟಿಕೆಗಳನ್ನು ಪರಿಶೀಲಿಸಿದಾಗ ಮಾರುಕಟ್ಟೆ ಘಟಕ 1ರ ಹಣ ಸ್ವೀಕರಿಸುವ ಕ್ಯಾಷ್‌ ಕೌಂಟರ್‌ನಲ್ಲಿ ಭೌತಿಕವಾಗಿ 
ಶೇಖರಿಸಲಾಗಿದ್ದ ರೂ. 1,65,000-00 ಕ್ಕಿಂತಲೂ ಹೆಚ್ಚು ಹಣ ಶೇಖರಿಸಿದ್ದ ಬಗ್ಗೆ ಆಕ್ಷೇಪ ಸೂಚಿಸಿ ಈ ಕೆಳಕಂಡ 
ಅಧಿಕಾರಿ/ನೌಕರರು ಈ ಅವ್ಯವಹಾರಕ್ಕೆ ಕಾರಣಕರ್ತರಾಗಿರುವುದರಿಂದ ಇವರ ಎರುದ್ಧ 1957ರ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 13ರಡಿಯಲ್ಲಿ ಜ೦ಟಿ ಇಲಾಖಾ ವಿಚಾರಣೆ ನಡೆಸಲು ಕೋರಿರುತ್ತಾರೆ. 

1) ಶ್ರೀ ಕೆ.ಹೆಚ್‌. ಪೃಥ್ವಿರಾಜ್‌ ರೇಷ್ಮೆ ಉಪ ನಿರ್ದೇಶಕರು, 

2 ಶ್ರೀ ಹೆಚ್‌.ಬಿ. ಬೋರಯ್ಯ, ರೇಷ್ಮೆ ವಿಸ್ತರಣಾಧಿಕಾರಿ 

3) ಶ್ರೀ ಹೆಚ್‌.ಪಿ. ಮರಿಬಸಪ್ಯ ಪ್ರವರ್ತಕರು, 


4) ಶ್ರೀ ಎಸ್‌. ಮಹದೇವ ಪ್ರಸಾದ್‌ ರೇಷ್ಮೆ (ಸಂ) ರೇಷ್ಮೆ ಪ್ರವರ್ತಕರು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೬೭ 


ಈ ಮೇಲ್ಕಂಡ ಅಧಿಕಾರಿ/ ನೌಕರರುಗಳ ಮೇಲಿನ ಆರೋಪಿಗಳಿಗೆ ಸಂಬಂಧಿಸಿದಂತೆ ದೋಷಾರೋಪಣೆ ಪಟ್ಟಗಳನ್ನು 
ಮೇಲೆ ಓದಲಾದ 2ರ ಪತ್ರಗಳಲ್ಲಿ ಪ್ರತ್ಯೇಕವಾಗಿ ಜಾರಿ ಮಾಡಿ ರಕ್ಷಣಾ ಹೇಳಿಕೆಗಳನ್ನು ಪಡೆಯಲಾಗಿದೆ. ಅವರುಗಳು ತಮ್ಮಗಳ 
ಮೇಲೆ ಮಾಡಲಾಗಿರುವ ಆರೋಪಗಳನ್ನು ನಿರಾಕರಿಸಿ ಅವರುಗಳ ಮೇಲಿನ ಆರೋಪಗಳನ್ನು ಕೈಬಿಟ್ಟು 
ದೋಷಮುಕ್ತರನ್ನಾಗಿಸಲು ಕೋರಿರುತ್ತಾರೆ. 

ಈ ಅಧಿಕಾರಿ/ನೌಕರರು ಸಲ್ಲಿಸಿದ್ದ ರಕ್ಷಣಾ ಹೇಳಿಕೆಗಳನ್ನು ರೇಷ್ಮೆ ಆಯುಕ್ತರಿಗೆ ಮೇಲೆ ಓದಲಾದ 7ರ ಪತ್ರದ 
ಮುಖೇನ ಕಳುಹಿಸಿ ಅವುಗಳನ್ನು ಪರಿಶೀಲಿಸಿ ಸದರಿಯವರ ವಿರುದ್ಧ ವಿಚಾರಣೆಯನ್ನು ನಡೆಸಬೇಕೇ ಅಥವಾ ವಿಚಾರಣೆಯನ್ನು 
ಕೈಬಿಟ್ಟು ದೋಷಮುಕ್ತರನ್ನಾಗಿಸಬೇಕೇ ಎ೦ಬ ಬಗ್ಗೆ ಸ್ಪಷ್ಟ ಅಭಿಪ್ರಾಯವನ್ನು ನೀಡುವಂತೆ ಕೋರಲಾಗಿತ್ತು. 

ರೇಷ್ಮೆ ಆಯುಕ್ತರು ಓದಲಾದ 8ರ ಪತ್ರದಲ್ಲಿ ಈ ಪ್ರಕರಣವು ಇಲಾಖಾ ಅಧಿಕಾರಿ ನೌಕರರನ್ನೊಳಗೊಂಡ ಜಂಟಿ 
ವಿಚಾರಣೆಯಾಗಿದ್ದು, ಸರ್ಕಾರವೇ ಶಿಸ್ತು ಪ್ರಾಧಿಕಾರ ಆಗಿರುವುದರಿಂದ ದಂಡನೆ ವಿಧಿಸುವ ಬಗ್ಗೆ ತೀರ್ಮಾನವನ್ನು 
ತೆಗೆದುಕೊಳ್ಳುವುದು ಸರ್ಕಾರದ ವಿವೇಚನೆಗೆ ಸೇರಿರುವ ವಿಷಯವಾಗಿರುತ್ತದೆ ಎಂದು ವರದಿ ಮಾಡಿರುತ್ತಾರೆ. 

ಆದುದರಿಂದ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯಲು ಜಂಟಿ ವಿಚಾರಣೆಯ ಅವಶ್ಯಕತೆ ಇದೆ ಎಂದು 
ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆವಾಕೈ 84 ರೇಸೇವಿ 2007, ಬೆಂಗಳೂರು, ದಿನಾಂಕ:29ನೇ ಡಿಸೆಂಬರ್‌ 2008 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಕೊಳ್ಳೇಗಾಲ ಇಲ್ಲಿಯ ಘಟಕ 1ರ ಕ್ಯಾಷ್‌ 
ಕೌಂಟರ್‌ನಲ್ಲಿ ಭೌತಿಕವಾಗಿ ಶೇಖರಿಸಲಾಗಿದ್ದ ರೂ. 1,65,000-00 ಕೈಿಂತಲು ಹೆಚ್ಚು ಹಣ ಶೇಖರಿಸಿದ್ದ ಬಗ್ಗೆ ನಡೆಯಿತೆನ್ನಲಾದ 
ಅವ್ಯವಹಾರ ಕುರಿತಂತೆ ಈ ಕೆಳಕಂಡ ಅಧಿಕಾರಿ/ ನೌಕರರ ವಿರುದ್ಧ ಮಾಡಲಾಗಿರುವ ದೋಷಾರೋಪಣೆಗಳ ಬಗ್ಗೆ ಕರ್ನಾಟಕ 
ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 13ರ ಪ್ರಕಾರ ಜಂಟಿ 
ವಿಚಾರಣೆ ನಡೆಸಲು ಆದೇಶಿಸಿದೆ. 

1) ಶ್ರೀ ಕೆ.ಹೆಚ್‌. ಪೃಥ್ವಿರಾಜ್‌ ರೇಷ್ಮೆ ಉಪ ನಿರ್ದೇಶಕರು, 

2 ಶ್ರೀ ಹೆಚ್‌.ಬಿ. ಬೋರಯ್ಯ, ರೇಷ್ಮೆ ವಿಸ್ತರಣಾಧಿಕಾರಿ 

3) ಶ್ರೀ ಹೆಚ್‌.ಪಿ. ಮರಿಬಸಪ್ಪ ರೇಷ್ಮೆ ಪ್ರವರ್ತಕರು, 

4) ಶ್ರೀ ಎಸ್‌. ಮಹದೇವ ಪ್ರಸಾದ್‌ (ಸಂಖ್ಯಾತಿರಿಕ್ರು ರೇಷ್ಮೆ ಪ್ರವರ್ತಕರು 

ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಗಳು 1957ರ ನಿಯಮ 11ರ ಉಪ ನಿಯಮ(3)ನ್ನು ಓದಿಕೊಂಡಂತೆ 
ಅದೇ ನಿಯಮದ ಉಪ ನಿಯಮ (2)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ವಿಚಾರಣೆಯನ್ನು ನಡೆಸಲು ಶ್ರೀ ಕೆ.ಆರ್‌. 
ಲಕ್ಷ್ಮೀಕಾಂತರಾಜ ಅರಸ್‌, ಜಂಟಿ ನಿರ್ದೇಶಕರು, ಮೈಸೂರು ವಿಭಾಗ, ಮೈಸೂರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ 
ನೇಮಿಸಿದೆ. 

ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ಕರ್ನಾಟಕ ನಾಗರೀಕ 
ಸೇವಾ (ಸಿಸಿಎ) ನಿಯಮಗಳು 1957ರ ನಿಯಮ  115)ಸಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಹೆಚ್‌.ಎಸ್‌. ಸರ್ವೇಶ್‌ಕುಮಾರ್‌, ಸಹಾಯಕ ನಿರ್ದೇಶಕರು, ರೇಷ್ಮೆ ಜ೦ಟಿ ನಿರ್ದೇಶಕರ ಕಛೇರಿ, ಮೈಸೂರು, ಇವರನ್ನು 
ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಿದೆ. 

ಸದರಿ ವಿಚಾರಣೆಯನ್ನು 3 ತಿಂಗಳ ಒಳಗಾಗಿ ಪೂರ್ಣಗೊಳಿಸಿ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ 
ನಿರ್ದೇಶಿಸಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಬಿ. ದೇವಿಕ 
ಪಿ.ಆರ್‌. 226 ಸರ್ಕಾರದ ಅಧೀನ ಕಾರ್ಯದರ್ಶಿ(ರೇಷೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 


ವಿಷಯ : ಶ್ರೀ ರಾಮಕೃಷ್ಣ ಟಿ. ಪಡಗಣ್ಣನವರ, ಸಹಾಯಕ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಇಲಾಖೆ, ಬೀದರ್‌, ಇವರ ಅಮಾನತ್ತಿನ ಆದೇಶವನ್ನು ರದ್ದುಪಡಿಸಿ ಸೇವೆಗೆ ಪುನರ್‌ ಸ್ಥಾಪಿಸುವ 
ಕುರಿತು-ಆದೇಶ. 
ಓದಲಾಗಿದೆ : 1 ಜಿಲ್ಲಾಧಿಕಾರಿಗಳು, ಬೀದರ್‌, ಕಚೇರಿ ಆದೇಶ ಸಂಖ್ಯೆಕಂ/ಸಿಬ್ಬಂದಿ/ಸಿಆರ್‌/ಜಿಎ/2008-09/4770 
ದಿ:16.8.2008. 


2 ಕೆ.ಎ.ಟಿ. ಅರ್ಜಿ ಸಂಖ್ಯೆ:4069/2008 ರಲ್ಲಿ ಮಾನ್ಯ ನ್ಯಾಯಮಂಡಳಿಯು ದಿ:13.10.2008 ರಂದು 
ನೀಡಿರುವ ತೀರ್ಪು. 


೨೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





3 ಸರ್ಕಾರದ ಪತ್ರ ಸಂಖ್ಯೆ:ಮಮಇ 460 ಎಸ್‌ಜೆಡಿ 2008 ದಿ:1.12.2008 
4 ಮುಖ್ಯ ಚುನಾವಣಾಧಿಕಾರಿಯವರ ಕಛೇರಿ, ಕರ್ನಾಟಕ ರವರ ಪತ್ರ ಸಂಖ್ಯೆಸಿಆಸುಇ 9783 
ಚುನಾವಣೆಗಳು 2008 ದಿ:10-12-2008. 
ಪ್ರಸ್ತಾವನೆ: 

ಬೀದರ್‌ ನಗರದಲ್ಲಿ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರಗಳ ಕಾರ್ಯನಿರ್ವಹಣೆ ಬಗ್ಗೆ ಸಾರ್ವಜನಿಕರಿಂದ ಹಾಗೂ 
ಚುನಾಯಿತ ಪ್ರತಿನಿಧಿಗಳಿಂದ ಅನೇಕ ಬಾರಿ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರಗಳ ತಪಾಸಣೆಯನ್ನು 
ಹಿರಿಯ ಅಧಿಕಾರಿಗಳಿಂದ ನಡೆಸಿ ಕೇಂದ್ರಗಳ ತಪಾಸಣೆ ಬಳಿಕ ನ್ಯೂನತೆಗಳು ಇರುವುದು ವರದಿಯಾಗಿರುವ ಕುರಿತು 
ದಿ:16-8-2008 ರ ಜನಸ್ಪಂದನ ಸಮಿತಿ ಸಭೆಯಲ್ಲಿ ವಿವರವಾಗಿ ಚರ್ಚಿಸಿ ತಪಾಸಣೆ ತಂಡದವರ ಅಭಿಪ್ರಾಯದ ಪ್ರಕಾರ 
ಅಂಗನವಾಡಿ ಕೇಂದ್ರಗಳ ಕಾರ್ಯನಿರ್ವಹಣೆ ತೃಪ್ತಿಕರವಾಗಿಲ್ಲದಿರುವುದನ್ನು ಮನಗಂಡು, ಅನೇಕ ಅಂಗನವಾಡಿ ಕೇಂದಗಳಿಗೆ 
ವರ್ಷ ಕಳೆದರೂ ಶ್ರೀ ರಾಮಕೃಷ್ಣ ಟಿ. ಪಡಗಣ್ಣನವರ, ಉಪ ನಿರ್ದೇಶಕರು ಹಾಗೂ ಸಹಾಯಕ ನಿರ್ದೇಶಕರು, ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್‌ ಇವರು ನಿಯಮಿತವಾಗಿ ಭೇಟಿ ನೀಡಿ ಮೇಲ್ವಿಚಾರಣೆ ಮಾಡದೆ ಇರುವುದರಿಂದ 
ಈ ಕಾರ್ಯಕ್ರಮವು ಒಂದು ಖೋಟಾ ಕಾರ್ಯಕ್ರಮವಾಗಿ ಪರಿಗಣಿಸಿದ್ದು, ಮಕ್ಕಳು ಹಾಗೂ ಸ್ತ್ರೀಯರಿಗಾಗಿ ರೂಪಿಸಿದ 
ಕಾರ್ಯಕ್ರಮವನ್ನು ಬುಡಮೇಲು ಮಾಡಿದಂತಾಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ, ಬೀದರ್‌ 
ರವರು ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿ:16.8.2008ರ ಆದೇಶದಲ್ಲಿ ಶ್ರೀ ರಾಮಕೃಷ್ಣ ಟಿ. ಪಡಗಣ್ಣವರ, ಸಹಾಯಕ 
ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್‌ ಇವರನ್ನು ಅಮಾನತ್ತುಗೊಳಿಸಿ ಆದೇಶ 
ಹೊರಡಿಸಿರುತ್ತಾರೆ. 

ಜಿಲ್ಲಾಧಿಕಾರಿಗಳು ಬೀದರ್‌ ರವರು ಅಮಾನತ್ತುಗೊಳಿಸಿ ಹೊರಡಿಸಿರುವ ದಿ:16.8.2008ರ ಆದೇಶವನ್ನು ಪ್ರಶ್ನಿಸಿ 
ಶ್ರೀ ರಾಮಕೃಷ್ಣ ಟಿ. ಪಡಗಣ್ಣವರ, ಸಹಾಯಕ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್‌ ರವರು 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ: 4069/2008 ರಲ್ಲಿ ಮೊಕದ್ದಮೆ ಹೂಡಿ, ಜಿಲ್ಲಾಧಿಕಾರಿ, ಬೀದರ್‌ 
ರವರು ಅಮಾನತ್ತುಗೊಳಿಸಿ ಹೊರಡಿಸಿರುವ ದಿ:16.8.2008ರ ಆದೇಶವನ್ನು ರದ್ದುಗೊಳಿಸುವಂತೆ ಕೋರಲಾಗಿದ್ದು, ಸದರಿ 
ಪ್ರಕರಣವನ್ನು ಮಾನ್ಯ ನ್ಯಾಯಮಂಡಳಿಯ ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ದಿ:13.10.2008 ರಂದು ವಿಚಾರಣೆ 
ನಡೆಸಿ ಶಿಸ್ತು ಪ್ರಾಧಿಕಾರವಲ್ಲದ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಗ್ರೂಪ್‌ 'ಎ' ಅಧಿಕಾರಿಯನ್ನು ಅಮಾನತ್ತುಗೊಳಿಸಲು 
ಅಧಿಕಾರವಿಲ್ಲದಿದ್ದರೂ ಸಹ ಜಿಲ್ಲಾಧಿಕಾರಿಗಳು, ಬೀದರ್‌ ರವರು ದಿ:16-8-2008 ರಂದು ಅಮಾನತ್ತುಗೊಳಿಸಿ ಹೊರಡಿಸಿರುವ 
ಆದೇಶವನ್ನು ಗಂಭೀರವಾಗಿ ಪರಿಗಣಿಸಿ ಜಿಲ್ಲಾಧಿಕಾರಿಗಳಿಗೆ ರೂ. 5,000/- ಗಳನ್ನು ದಂಡವನ್ನಾಗಿ ಪಾವತಿಸುವಂತೆ ಹಾಗೂ 
ಜಿಲ್ಲಾಧಿಕಾರಿಗಳು ಹೊರಡಿಸಿರುವ ಅಮಾನತ್ತಿನ ಆದೇಶವನ್ನು ರದ್ದುಪಡಿಸಿ ತೀರ್ಪು ನೀಡಿರುತ್ತದೆ. ಮಾನ್ಯ ನ್ಯಾಯಮಂಡಳಿಯು 
ದಿ:13.10.2008 ರಂದು ನೀಡಿರುವ ತೀರ್ಪಿನ ಬಗ್ಗೆ ಕಾನೂನು ಕೋಶದ ಮುಖ್ಯಸ್ಥರ ಅಭಿಪ್ರಾಯವನ್ನು ಕೋರಲಾಗಿ , 
ಅದರಂತೆ ಕಾನೂನು ಕೋಶದ ಮುಖ್ಯಸ್ಥರು ಮಾನ್ಯ ನ್ಯಾಯಮಂಡಳಿಯು ನೀಡಿರುವ ತೀರ್ಪನ್ನು ಪರಿಶೀಲಿಸಿ ಸದರಿ ತೀರ್ಪು 
ಮೇಲ್ಮನವಿಗೆ ಅರ್ಹ ಪ್ರಕರಣವಲ್ಲವೆಂದು ತಿಳಿಸಿ ನೀಡಿರುವ ಅಭಿಪ್ರಾಯದ ಉದ್ಭತ ಭಾಗವು ಈ ಕೆಳಕಂಡಂತಿದೆ. 

The Applicant has challenged the order of suspension passed by the Deputy Commissionr, Bidar 
District, Bidar i,e, Respondent No. 1 before the Hon'ble KAT in A.No. 4069/2008. The Hon'lble KAT has 
much discussed about the Rule (10) of the Karnataka Civil Service (CCA) Rules 1957 and come to the 
conculsion that the order of suspension passed by R1 is not sustainable as no power has vested with the 
R11 and on the other hand, the State Government alone is the competent authority under the said CCA 
Rules to place the officers belongs to Group-A and Group-B category under suspension and in this case 
applicant is a Group-A officer. 

Considering the finding given by the Hon'ble KAT holding that R1 is not the competent authority to 
pass order of suspension of the applicant and also order passed setting aside the order of suspension 
passed by R1 and granting other relief's are found to be correct. 

In view of the above, | found no error in the order passed by the Hon'ble KAT. For the above 
reasons, | am of the opinion that it is not a fit case to prefer a writ appeal. 

ಸರ್ಕಾರವು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ದಿ:13.10.2008 ರ ತೀರ್ಪ ಹಾಗೂ ಕಾನೂನು ಕೋಶದ 
ಮುಖ್ಯಸ್ಥರು ನೀಡಿರುವ ಅಭಿಪ್ರಾಯ ಹಾಗೂ ಪ್ರಕರಣದ ವಾಸ್ತವಾಂಶಗಳನ್ನು ಕೂಲಕುಂಷವಾಗಿ ಪರಿಶೀಲಿಸಿ ಶ್ರೀ ರಾಮಕೃಷ್ಣ 
ಟಿ. ಪಡಗಣ್ಣನವರ, ಸಹಾಯಕ ನಿರ್ದೇಶಕರು, ಇವರನ್ನು ಜಿಲ್ಲಾಧಿಕಾರಿಗಳು, ಬೀದರ್‌ ರವರು ಅಮಾನತ್ತುಗೊಳಿಸಿ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೬೯ 


ದಿ:16.8.2008 ರಂದು ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸಿ ಸೇವೆಗೆ ಪುನರ್‌ ಸ್ಥಾಪಿಸಲು ತೀರ್ಮಾನಿಸಿ ಅವರ ಎರುದ್ಧದ 
ಆರೋಪಗಳನ್ನು ಹಿಂಪಡೆದು ಅವರಿಗೆ ಇನ್ನು ಮುಂದೆ ಬದ್ಧತೆಯಿಂದ ಕಾರ್ಯನಿರ್ವಹಿಸಲು ಎಚ್ಚರಿಕೆ ನೀಡಿ, ಅವರನ್ನು 
ಗುಲ್ಬರ್ಗಾದಲ್ಲಿ ಖಾಲಿ ಇರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲು ತೀರ್ಮಾನಿಸಿ 
ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಮಮ 460 ಎಸ್‌ಜೆಡಿ 2008, ಬೆಂಗಳೂರು, ದಿನಾಂಕ:23ನೇ ಡಿಸೆಂಬರ್‌ 2008 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಗಳ ಹಿನ್ನೆಲೆಯಲ್ಲಿ, ಜಿಲ್ಲಾಧಿಕಾರಿಗಳು ಬೀದರ್‌ ರವರು ಶ್ರೀ ರಾಮಕೃಷ್ಣ ಟಿ. 
ಪಡಗಣ್ಣನವರ, ಸಹಾಯಕ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೀದರ್‌ ಇವರನ್ನು ಕಛೇರಿ ಆದೇಶ 
ಸಂಖ್ಯೆ:ಸಿಬ್ಬಂದಿ/ಸಿಆರ್‌/ಜಿಎ/2008-09/4770 ದಿ:16-8-2008 ರಂದು ಅಮಾನತ್ತುಗೊಳಿಸಿ ಹೊರಡಿಸಿರುವ ಆದೇಶವನ್ನು 
ರದ್ದುಪಡಿಸಿ ಇವರ ಎರುದ್ಧ ಇರುವ ಆರೋಪಗಳನ್ನು ಹಿಂಪಡೆದು ಅವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಗೆ 
ಪುನರ್‌ ಸ್ಥಾಪಿಸಿ ಮಹಿಳಾ ಮತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಗುಲ್ಬರ್ಗಾ, ಇಲ್ಲಿ ಖಾಲಿ ಇರುವ ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. ಮುಂದುವರೆದು ಸದರಿಯವರು ಇನ್ನು ಮುಂದೆ ಅವರ 
ಕಾರ್ಯನಿರ್ವಹಣೆಯಲ್ಲಿ ಎಚ್ಚರಿಕೆ ವಹಿಸುವಂತೆ ಸೂಚಿಸಿ ಅವರಿಗೆ ಒಂದು ಆಡಳಿತಾತ್ಮಕ ಎಚ್ಚರಿಕೆಯನ್ನು ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಆರ್‌. ನರಸಿಂಹಯ್ಯ 
ಪಿ.ಆರ್‌. 208 ಸರ್ಕಾರದ ಅಧೀನ ಕಾರ್ಯದರ್ಶಿ-2(ಪ್ರಭಾರ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ 

ವಿಷಯ : ಭಾಗ್ಯಲಕ್ಷ್ಮಿ ಯೋಜನೆಯಡಿ ಪಾಲುದಾರ ಹಣಕಾಸು ಸಂಸ್ಥೆಯಾದ ಭಾರತೀಯ ಜೀವವಿಮಾ 
ನಿಗಮದೊಂದಿಗಿನ ಒಡಂಬಡಿಕೆಯ ಅವಧಿಯನ್ನು ಪರಿಷ್ಕರಿಸುವ ಬಗ್ಗೆ. 
1 ಸರ್ಕಾರಿ ಆದೇಶ ಸಂ:ಮಮಣಇ 99 ಮಭಾಅ 2006, ದಿನಾ೦ಕ:17.10.2006 
2 ಸರ್ಕಾರಿ ಆದೇಶ ಸಂ:ಮಮಳ*ಇ 152 ಮಭಾಅ 2008, ದಿನಾ೦ಕ:14.8.2008 
3 ಸರ್ಕಾರಿ ಆದೇಶ ಸಂ:ಮಮಣಇ 152 ಮಭಾಅ 2008, ದಿನಾ೦ಕ:6.9.2008 
4 ವಿಭಾಗೀಯ ವ್ಯವಸ್ಥಾಪಕರು (ಪಿ ಅಂಡ್‌ ಜಿಎಸ್‌), ಭಾರತೀಯ ಜೀವವಿಮಾ ನಿಗಮ ಇವರ 

ದಿನಾಂಕ:17.12.2008 ಮತ್ತು ದಿನಾಂಕ:18.12.2008ರ ಪತ್ರ. 





ಓದಲಾಗಿದೆ : 


ಪ್ರಸಾವನೆ: 

ಮೇಲೆ ಓದಲಾದ ಕ್ರಮಾಂಕ (1ರ ಆದೇಶದಲ್ಲಿ ಕರ್ನಾಟಕ ಸರ್ಕಾರವು ಹೆಣ್ಣು ಮಗುವಿನ ಸ್ಥಾನವನ್ನು ಕುಟುಂಬ 
ಹಾಗೂ ಸಮುದಾಯದಲ್ಲಿ ಹೆಚ್ಚಿಸಲು ಭಾಗ್ಯಲಕ್ಷ್ಮಿ ಎಂಬ ವಿನೂತನ ಯೋಜನೆಯನ್ನು ಅನುಷ್ಟಾನಗೊಳಿಸಲು ಅನುಮೋದನೆ 
ನೀಡಿದೆ. ಸದರಿ ಯೋಜನೆ 2006-07ನೇ ಸಾಲಿನಿಂದ ಜಾರಿಗೆ ಬಂದಿದ್ದು, ದಿನಾ೦ಕ:31.3.2006ರ ನಂತರ ಹುಟ್ಟಿದ ಹೆಣ್ಣು 
ಮಗುವಿನ ಹೆಸರಿನಲ್ಲಿ ರೂ. 10,000/- ಗಳನ್ನು ಪಾಲುಗಾರ ಹಣಕಾಸು ಸಂಸ್ಥೆಯಲ್ಲಿ ಠೇವಣಿ ಹೂಡಿ ಠೇವಣಿ ಮೇಲಿನ 
ಆದಾಯವನ್ನು ಗರಿಷ್ಠಗೊಳಿಸಿ ಠೇವಣಿ ಹಣವನ್ನು ಬಡ್ಡಿ ಸಮೇತವಾಗಿ ಫಲಾನುಭವಿಗೆ 18 ವರ್ಷಗಳು ಪೂರ್ಣಗೊಂಡ 
ನಂತರ ದೊರಕಿಸಿಕೊಡುತ್ತದೆ. 

ಅದರಂತೆ, ಆಯ್ಕೆಯಾದ ಫಲಾನುಭವಿಯ ಹೆಸರಿನಲ್ಲಿ ಠೇವಣಿ ಹೂಡಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ, 1999ರನ್ವಯ ಭಾರತೀಯ ಜೀವವಿಮಾ ನಿಗಮವನ್ನು ಪಾಲುದಾರ ಹಣಕಾಸು ಸಂಸ್ಥೆಯಾಗಿ 
ಆಯ್ಕೆ ಮಾಡಿ ಅದರ ಸಹಭಾಗಿತ್ವದೊಂದಿಗೆ ದಿನಾಂಕ:13.7.2007ರಲ್ಲಿ ಭಾರತೀಯ ಜೀವವಿಮಾ ನಿಗಮದೊಂದಿಗೆ 
ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು ಒಡಂಬಡಿಕೆಯ ಒಪ್ಪಂದ (MoU) 
ಮಾಡಿಕೊಂಡಿರುತ್ತಾರೆ. 

ಭಾರತೀಯ ಜೀವವಿಮಾ ನಿಗಮದೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದವು 2006-07 ಮತ್ತು 2007-08ನೇ 
ಸಾಲಿನಲ್ಲಿ ರೂ. 10,000/- ಮೊತ್ತವನ್ನು ಠೇವಣಿಯಲ್ಲಿರಿಸಿ 18 ವರ್ಷಗಳ ನ೦ತರ ಪರಿಪಕ್ವ ಮೊತ್ತವನ್ನು ಫಲಾನುಭವಿಗಳಿಗೆ 
ಒದಗಿಸುವ ಭಾಗ್ಯಲಕ್ಷ್ಮಿ ಯೋಜನೆಗೆ ಸೀಮಿತಗೊಂಡಿದ್ದು, ಸದರಿ ಅವಧಿಯ ನಂತರ ಯೋಜನೆಯ ಮುಂದುವರಿಕೆಯ 
ಅನುಷ್ಠಾನಕ್ಕೆ ಸಂಬಂಧಿಸಿರುವುದಿಲ್ಲ ಹಾಗೂ ಠೇವಣಿ ಹೂಡಿಕೆಯ ಒಪ್ಪಂದವು 2007-08ನೇ ಸಾಲಿಗೆ ಅಂತ್ಯವಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮಾಂಕ (2) ರ ಆದೇಶದಲ್ಲಿ ದಿನಾಂಕ: 17.7.2008ರ ಆಯವ್ಯಯ ಭಾಷಣದಲ್ಲಿ ಭಾಗ್ಯಲಕ್ಷ್ಮಿ 
ಯೋಜನೆಗೆ ಸರ್ಕಾರವು ನೀಡುತ್ತಿದ್ದ ಕೊಡುಗೆಯನ್ನು ದ್ವಿಗುಣಗೊಳಿಸುವುದೆಂದು ಹೆಣ್ಣಮಗುವು 18ನೇ ವಯಸ್ಸಿಗೆ ಬಂದಾಗ 
ರೂ 100 ಲಕ್ಷವನ್ನು ಪಡೆಯಲಾಗುವುದೆಂದು ಮಾನ್ಯ ಮುಖ್ಯಮಂತ್ರಿಯವರು ಘೋಷಿಸಿದ್ದು, ಮೇಲೆ ಓದಲಾದ ಕ್ರಮಾಂಕ 


೨೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





(2)ರ ಆದೇಶದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಮೂಲವಾಗಿ ಅನುಷ್ಟಾನಗೊಳಿಸಿರುವ ದಿನಾಂಕ:17.10.2006ರ ಆದೇಶವನ್ನು 
ಪರಿಷ್ಕರಿಸಿ ಹೊರಡಿಸಲಾಗಿದೆ. ಈ ಪರಿಷ್ಕೃತ ಯೋಜನೆಯನ್ವಯ ದಿನಾಂಕ:1.8.2008ರ ನಂತರ ಬಡತನ ರೇಖೆಗಿಂತ ಕೆಳಗಿನ 
ಕುಟುಂಬದಲ್ಲಿ ಜನಿಸಿದ ಮಗುವಿಗೆ ಅನ್ವಯವಾಗುವಂತೆ 18 ವರ್ಷಗಳ ನಂತರ ರೂ. 1.00 ಲಕ್ಷ ಪರಿಪಕ್ವ ಮೊತ್ತವನ್ನು 
ಪಡೆಯಲು ಅವಶ್ಯವಿರುವಂತೆ ರೂ. 10,000/- ಕ್ಕಿಂತ ಹೆಚ್ಚಿನ ನಿಗಧಿಪಡಿಸುವ ಮೊತ್ತವನ್ನು ನಿಯಮಾನುಸಾರ ಆಯ್ಕೆ 
ಮಾಡುವ ಹಣಕಾಸು ಸಂಸ್ಥೆಯಲ್ಲಿ ಠೇವಣಿಯಲ್ಲಿರಿಸಬೇಕು ಮತ್ತು ಕೇಂದ್ರ ಸರ್ಕಾರದ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು 
ಅಭಿವೃದ್ಧಿ ಪ್ರಾಧಿಕಾರದ ಮಾರ್ಗಸೂಚನೆಗಳ ಮಾನದಂಡದನ್ವಯ ಫಲಾನುಭವಿಗಳ ದಾಖಲೆಗಳನ್ನು ನಿರ್ವಹಿಸಿ ಸಂರಕ್ಷಿಸಿ 
ಪೂರೈಸುವಂತಹ ಭಾಹ್ಯ ಸಂಸ್ಥೆಯನ್ನು ಸಹ ನಿಯಮಾನುಸಾರ ಆಯ್ಕೆ ಮಾಡಬೇಕಾಗುತ್ತದೆ. 

ಪರಿಷ್ಕರಿಸಿದ ಭಾಗ್ಯಲಕ್ಷ್ಮಿ ಯೋಜನೆಯಡಿ ದಾಖಲೆ ನಿರ್ವಹಿಸುವ ಮತ್ತು ಠೇವಣಿ ಹೂಡುವ ಎರಡು ಪ್ರತ್ಯೇಕ 
ಸಂಸ್ಥೆಯ ಆಯ್ಕೆಯನ್ನು ನಿಯಮಾನುಸಾರ ಮಾಡಲು ಕಾಲಾವಕಾಶದ ಅವಶ್ಯಕತೆಯಿರುವುದನ್ನು ಸರ್ಕಾರವು ಮನಗಂಡಿದ್ದು, 
ಯೋಜನೆಯ ಅನುಷ್ಠಾನವನ್ನು ಎಳಂಬಕ್ಕೆ ಎಡೆಮಾಡಿಕೊಡದೆ, ತಕ್ಷಣದಿಂದ ಜಾರಿಗೆ ತರುವ ಅವಶ್ಯಕತೆ ಯನ್ನು ಪರಿಗಣಿಸಿ 
ಮೇಲೆ ಕ್ರಮ ಸಂಖ್ಯೆ (3)ರಲ್ಲಿ ಓದಲಾದ ಆದೇಶದಲ್ಲಿ ದಿನಾಂಕ:1.8.2008ರ ನ೦ತರ ಜನಿಸಿದ ಮಗುವಿಗೆ ಅನ್ವಯವಾಗುವಂತೆ 
ಮೇಲೆ ಕ್ರಮ ಸಂಖ್ಯೆ (2)ರ ಪರಿಷ್ಕೃತ ಭಾಗ್ಯಲಕ್ಷಿ ಯೋಜನೆಯನ್ನು 3 ತಿಂಗಳ ಅವಧಿಗೆ ಅಥವಾ ಅರ್ಹ ಹಣಕಾಸು 
ಸಂಸ್ಥೆಯನ್ನು ನಿಯಮಾನುಸಾರ ಆಯ್ಕೆ ಮಾಡುವ ಅವಧಿಯವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು ಒಪ್ಪಂದವನ್ನು ಮಾಡಿಕೊಂಡ ಯೋಜನೆಯನ್ನು 
ಜಾರಿಗೊಳಿಸಲು ಮಂಜೂರಾತಿ ನೀಡಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (4)ರಲ್ಲಿ ಓದಲಾದ ಪತ್ರದಲ್ಲಿ ಪರಿಷ್ಕೃತ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು 
ಭಾರತೀಯ ಜೀವವಿಮಾ ನಿಗಮವನ್ನು ಪಾಲುದಾರ ಹಣಕಾಸು ಸಂಸ್ಥೆಯಾಗಿ ನೇಮಕಾತಿ ಮಾಡುವಂತೆ ಹಾಗೂ ಈಗಾಗಲೇ 
3 ತಿಂಗಳ ಅವಧಿಗೆ ಜಾರಿ ಮಾಡಲು ನೀಡಿದ ಆದೇಶಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲ್ಲಿಸಲಾದ ದಿನಾಂಕ:1.9.2008ರ 
ಪತ್ರದಲ್ಲಿದ್ದಂತೆ ಮೊದಲನೇ ಮಗುವಿನ ಹೆಸರಿನಲ್ಲಿ ರೂ. 19,300/- ಮೊತ್ತವನ್ನು ಠೇವಣಿಯಲ್ಲಿರಿಸಿದಲ್ಲಿ 18 ವರ್ಷಗಳ ನಂತರ 
ಶಿಕ್ಷ ಸಹಯೋಗ ಯೋಜನೆ, ವಿದ್ಯಾರ್ಥಿ ವೇತನ ಒಳಗೊಂಡಂತೆ ರೂ. 1,00,097/-ಮೊತ್ತವನ್ನು ದೊರಕಿಸಿಕೊಡುವುದರ 
ಜೊತೆಗೆ 15ನೇ ವರ್ಷದಲ್ಲಿ ರೂ 50.000/- ಸಾಲವನ್ನು ಸಹ ಪಡೆಯಬಹುದೆಂದು ಮತ್ತು ಫಲಾನುಭವಿಯ ಪೋಷಕರ 
ಹೆಸರಿನಲ್ಲಿ "ಜನಶ್ರೀ ವಿಮಾ ಯೋಜನೆ” ಅನ್ವಯ ವಿಮೆಯನ್ನು ಮಾಡುವುದು ಕಡ್ಡಾಯವಾಗಿರುವುದೆಂದು ಸಹ ತಿಳಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ದಿನಾಂಕ:14.8.2008ರ ಆದೇಶದಲ್ಲಿ ನಿಗಧಿಪಡಿಸಿರುವಂತೆ 
ಠೇವಣಿಯಲ್ಲಿರಿಸಬೇಕಾದ ಬಾಹ್ಯ ಹಣಕಾಸು ಸಂಸ್ಥೆ ಮತು ಕೇಂದ್ರ ಸರ್ಕಾರದ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ 
ಪ್ರಾಧಿಕಾರದ ಮಾರ್ಗಸೂಚಿಯ ಮಾನದಂಡದನ್ನ್ವಯ ಫಲಾನುಭವಿಗಳ ದಾಖಲೆಗಳನ್ನು ನಿರ್ವಹಿಸಿ ಸಂರಕ್ಷಿಸಿ 
ಪೋಷಿಸುವಂತಹ ಮತ್ತೊಂದು ಬಾಹ್ಯ ಸಂಸ್ಥೆಯನ್ನು ಆಯ್ಕೆ ಮಾಡುವ ಅಂಶಗಳನ್ನು ಮತ್ತು ಭಾರತೀಯ ಜೀವವಿಮಾ 
ನಿಗಮ ಕೋರಿರುವಂತೆ ಪಾಲುದಾರ ಹಣಕಾಸು ಸಂಸ್ಥೆಯಾಗಿ ನೇಮಕಾತಿ ಮಾಡುವುದನ್ನು ಪುನರ್ಪರಿಶೀಲಿಸಲಾಗಿದ್ದು, 
ಈ ಕೆಳಗೆ ಸೂಚಿಸಿದಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂ:ಮಮಳ 330 ಮಮಅ 2008(2) ಬೆಂಗಳೂರು, ದಿನಾಂಕ:23ನೇ ಡಿಸೆಂಬರ್‌ 2008 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ, ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಪರಿಷ್ಕರಿಸಿ ಹೊರಡಿಸಲಾಗಿರುವ ಸರ್ಕಾರಿ 
ಆದೇಶ ಸಂ:ಮಮಇ 152 ಮಮಅ 2008 ದಿನಾಂಕ:148.2008ರ ಆದೇಶ ಭಾಗದ ಕಂಡಿಕೆ-(4)(ಅ)ನ್ನು ಭಾಗಶಃ 
ಮಾರ್ಪಡಿಸಿ ಪರಿಷ್ಕೃತ ಬಾಗ್ಯಲಕ್ಷ್ಮಿ ಯೋಜನೆಯನ್ವಯ ಫಲಾನುಭವಿಗಳ ಪ್ರಾರಂಭಿಕ ನೊಂದಣಿ, ನಿಗದಿತ ಅವಧಿಗೆ 
ಚುಚ್ಚುಮದ್ದು ಕೊಡಿಸುವಿಕೆ, ಅಂಗನವಾಡಿ ಕೇಂದಗಳಿಗೆ ಹಾಜರಾಗುವಿಕೆ, ಶಾಲೆಗೆ ಕ್ರಮವಾಗಿ ಹಾಜರಾಗುವಿಕೆ ಮತ್ತು 8ನೇ 
ತರಗತಿಯ ವ್ಯಾಸಂಗ ಪೂರ್ಣಗೊಳಿಸುವಿಕೆಯ ಉಸ್ತುವಾರಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ 
ನಿರ್ದೇಶಕರು ಆಯ್ಕೆಯಾದ ಪಾಲುದಾರ ಹಣಕಾಸು ಸಂಸ್ಥೆಯ ಮುಖಾಂತರ ಅನುಷ್ಠಾನಗೊಳಿಸಲು ಮಂಜೂರಾತಿ 
ನೀಡಲಾಗಿದೆ. 

ಪರಿಷ್ಕೃತ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ದಿನಾ೦ಕ:1.8.2008ರ ನಂತರ ಜನಿಸಿದ ಮಗುವಿಗೆ ಅನ್ವಯವಾಗುವಂತೆ 
ಜಾರಿಗೊಳಿಸಲು ಪಾಲುದಾರ ಹಣಕಾಸು ಸಂಸ್ಥೆಯಾಗಿ ಭಾರತೀಯ ಜೀವವಿಮಾ ನಿಗಮದೊಂದಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ದಿನಾಂಕ:31.7.2009ರ ವರೆಗೆ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು ಒಪ್ಪಂದವನ್ನು 
ಮಾಡಿಕೊ೦ಡು ಯೋಜನೆಯನ್ನು ಜಾರಿಗೊಳಿಸಲು ಸಹ ಮಂಜೂರಾತಿ ನೀಡಲಾಗಿದೆ. 

ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ ಪ್ರಕರಣ 4(ಜಿ)ರನ್ವಯ 
ಭಾರತೀಯ ಜೀವವಿಮಾ ನಿಗಮಕ್ಕೆ ವಿನಾಯಿತಿ ನೀಡುವ ಬಗ್ಗೆ ಆದೇಶವನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೭೧ 


ಈ ಆದೇಶವನ್ನು ಕರ್ನಾಟಕ ಸರ್ಕಾರ (ವ್ಯವಹಾರ ನಿರ್ವಹಣೆ) ನಿಯಮಗಳು 1977ರ ನಿಯಮ 17(2)ರನ್ವಯ 
ಹೊರಡಿಸಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ. ಶಿವಕುಮಾರ್‌ 
ಪಿ.ಆರ್‌. 209 ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಯ ವಿಶೇಷ ಕಾರ್ಯದರ್ಶಿಗಳಿಗೆ ಪೂರಕ ಸಿಬ್ಬಂದಿ ಹುದ್ದೆಗಳನ್ನು 
ಸೃಜಿಸುವ ಬಗ್ಗೆ. 
ಓದಲಾಗಿದೆ : 1 ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌ 499 ಎಸ್‌ ಎಎಸ್‌ 2008, ದಿನಾಂಕ:4.11.2008 
2 ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಟಿಪ್ಪಣಿ ಸಂಖ್ಯೆಮೂಅಇ 33 ಉಕಾ 2008 
ದಿನಾಂಕ:5.11.2008 
ಪ್ರಸ್ತಾವನೆ: 
ಮೇಲೆ (ರಲ್ಲಿ ಓದಲಾದ ದಿನಾಂಕ:4.11.2008ರ ಅಧಿಸೂಚನೆಯಲ್ಲಿ ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಯ 
ವಿಶೇಷ ಕಾರ್ಯದರ್ಶಿಯವರನ್ನು ನೇಮಕ ಮಾಡಲಾಗಿದೆ. ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಯು ಮೇಲೆ (2)ರಲ್ಲಿ 
ಓದಲಾದ ದಿನಾಂಕ:5.11.2008ರ ಅನಧಿಕೃತ ಟಿಪ್ಪಣಿಯಲ್ಲಿ ವಿಶೇಷ ಕಾರ್ಯದರ್ಶಿ ಹುದ್ದೆಗೆ ಪೂರಕ ಸಿಬ್ಬಂದಿ ಹುದ್ದೆಗಳನ್ನು 
ಸೃಜಿಸಲು ಕೋರಿದೆ. ಇದನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 875 ಸಅಸೇ 2008, ಬೆ೦ಗಳೂರು, ದಿನಾಂಕ:29ನೇ ಜನವರಿ 2009 
ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಯ ವಿಶೇಷ ಕಾರ್ಯದರ್ಶಿಗಳಿಗೆ ಈ ಕೆಳಕಂಡ ಪೂರಕ ಸಿಬ್ಬಂದಿ 




















ಹುದ್ದೆಗಳೊಡನೆ ಸೃಜಿಸಿ ಮುಂದುವರಿಸಲಾಗಿದೆ. 
ಕ್ರ.ಸಂ. ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ 
1 (ಆಪ್ತ ಕಾರ್ಯದರ್ಶಿ ಗ್ರೇಡ್‌-2 1 ಹುದ್ದೆ 
2 | ಆಪ್ತಸಹಾಯಕರು (ಶೀಘ್ರಲಿಪಿಗಾರರು) 2 ಹುದ್ದೆಗಳು 
3 | ಕಿರಿಯ ಸಹಾಯಕ 1 ಹುದ್ದೆ 
4 | ವಾಹನ ಚಾಲಕ 1 ಹುದ್ದೆ 
5 | ಜಮೇದಾರ್‌ 2 ಹುದ್ದೆಗಳು 














ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: :ಆ೪ 2440 ವೆಚ್ಚ-5/2008 
ದಿನಾಂಕ:15.12.2008ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ.ಆರ್‌. 341 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
HEALTH AND FAMILY WELFARE SECRETARIAT 
CORRIGENDUM No. HFW(PR) 27 WBA 2008 , Bangalore, Dated:6th January 2008 
In the Government Order No. HFW (PR) 27 WBA 2008, Bangalore dated 1.1.2009 for words "the 
date of his joining" mentioned in the order portion shall be read as "the date of his joining which is 
15.12.2008" 
By order and in the name of the Governor of Karnataka 
SUSHAMA GODBOLE 
P.R. 326 Deputy Secretary to Government, KHSDRP, 
Health and Family Welfare Department 





೨೨೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


ವಸತಿ ಸಚಿವಾಲಯ 
ವಿಷಯ : ಸರ್ಕಾರದ ಬೆಳ್ತಂಗಡಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಾತಿ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂ:ವಇ 42 ಹೆಚ್‌ಎಎಂ 1999 ದಿನಾಂಕ:10.5.2000 

ಪ್ರಸ್ತಾವನೆ: 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು 
ಪುನರ್ರಚಿಸಲು ತೀರ್ಮಾನಿಸಿದ್ದು, ಅದರಂತೆ ಬೆಳ್ತಂಗಡಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ 
ಪರಿಶೀಲಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂ.ವಇ 31 ಹೆಚ್‌ಎಎಸ್‌ 2008, ಬೆಂಗಳೂರು, ದಿನಾಂಕ:12ನೇ ಡಿಸೆಂಬರ್‌ 2008 

ಬೆಳ್ತಂಗಡಿ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ ತಕ್ಷಣದಿಂದ 

ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್ರಚಿಸಲಾಗಿದೆ. 
































ಅಭ್ಯರ್ಥಿಯ ಹೆಸರು ವರ್ಗ 

1 | ಶ್ರೀ ಶಂಕರಶೆಟ್ಟಿ ಬಿನ್‌ ಮುತ್ತಣ್ಣಶೆಟ್ಟಿ ಪಾರ ಮನೆ, ಗರ್ಡಾಡಿ ಗ್ರಾಮ ಮತ್ತು ಅಂಚೆ, ಸಾಮಾನ್ಯ 
ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 

2 |ಶ್ರೀ ಡಾಕಯ್ಯ ಪೂಜಾರಿ ಬಿನ್‌ ಅಮ್ಮಿ ಪೂಜಾರಿ ಜಿ.ಎಲ್‌. ನಾರಾವಿ ಗ್ರಾಮ ಮತ್ತು ಹಿಂದುಳಿದ ವರ್ಗ 
ಅಂಚೆ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 

3 |ಶೀ ಅಶೋಕ್‌ ಗೋವಿಯಸ್‌ ಬಿನ್‌ ಜೊಕ್ಕಿಂ ಗೋವಿಯಸ್‌, ಪುತ್ಯೆ ಮನೆ, ಅಲ್ಪಸಂಖ್ಯಾತರು 
ಪಡಂಗಡಿ ಗ್ರಾಮ ಮತ್ತು ಅಂಚೆ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, 

4 (ಶ್ರೀಮತಿ ಜಯಂತಿ ಬಿನ್‌ ತನಿಯಪ್ಪ ನಾಯ್ಕ ಶಿಶಿಲ ಗ್ರಾಮ ಮತ್ತು ಅಂಚೆ ಮಹಿಳೆ (ಎಸ್‌.ಟಿ.) 
ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 106 ಕೆ.ಆರ್‌. ವಲ್ಲೂರ 
ಪೀಠಾಧಿಕಾರಿ-2, ವಸತಿ ಇಲಾಖೆ 
ವಿಷಯ : ರಾಣೆಬೆನ್ನೂರ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಾತಿ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂ:ವಇ 42 ಹೆಚ್‌ಎಎ೦ 1999 ದಿನಾಂಕ:10.5.2000 

ಪ್ರಸ್ತಾವನೆ: 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು 
ಪುನರ್ರಚಿಸಲು ತೀರ್ಮಾನಿಸಿದ್ದು, ಅದರಂತೆ ರಾಣೇಬೆನ್ನೂರು ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು 
ನೇಮಿಸುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂ.ವಇ 32 ಹೆಚ್‌ಎಎಸ್‌ 2008, ಬೆಂಗಳೂರು, ದಿನಾಂಕ:31ನೇ ಡಿಸೆಂಬರ್‌ 2008 

ರಾಣೇಬೆನ್ನೂರು ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ ತಕ್ಷಣದಿಂದ 

ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್ರಚಿಸಲಾಗಿದೆ. 




















ಅಭ್ಯರ್ಥಿಯ ಹೆಸರು ವರ್ಗ 
1 |ಶೀ ಹೊನ್ನೇಶ ಗೊಲ್ಲರ ಹರಳಯ್ಯ ನಗರ, ರಾಣೇಬೆನ್ನೂರ ಎಸ್‌.ಸಿ 
2 | ಶೀ ಸಿದ್ದಯ್ಯ ಶಿವಲಿಂಗಯ್ಯ ನೂರಂದೇವರಮಠ, ದೊಡ್ಡಪೇಟೆ, ರಾಣೇಬೆನ್ನೂರು ಸಾಮಾನ್ಯ 
3 [ಶ್ರೀ ಶಿವರಾಜ ಬ್ಯಾಡಗಿ, ದೊಡ್ಡಪೇಟೆ, ರಾಣೇಬೆನ್ನೂರು ಒ.ಬಿ.ಸಿ 
4 | ಶೀಮತಿ ಕುರ್ಶಿದ್‌ಬಿ ಅಬ್ದುಲ್‌ ಗಘೂರ್‌ಸಾಬ್‌ ಅಖ್ತಾರ್‌, ರಾಣೇಬೆನ್ನೂರು ಅಲ್ಪಸಂಖ್ಯಾತ 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 217 ಕೆ.ಆರ್‌. ವಲ್ಲೂರ 
ಪೀಠಾಧಿಕಾರಿ-2, ವಸತಿ ಇಲಾಖೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೭೩ 





ವಿಷಯ : ಚನ್ನಗಿರಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಕರ ನೇಮಕಾತಿ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂ:ವಇ 42 ಹೆಚ್‌ಎಎಂ 1999 ದಿನಾಂಕ:10.5.2000 

ಪ್ರಸ್ತಾವನೆ: 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು 
ಪುನರ್ರಚಿಸಲು ತೀರ್ಮಾನಿಸಿದ್ದು, ಅದರಂತೆ ಚನ್ನಗಿರಿ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ 
ಪರಿಶೀಲಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂ.ವಇ 53 ಹೆಚ್‌ಎಎಸ್‌ 2008, ಬೆಂಗಳೂರು, ದಿನಾಂಕ:31ನೇ ಡಿಸೆಂಬರ್‌ 2008 

ಚನ್ನಗಿರಿ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್ರಚಿಸಲಾಗಿದೆ. 
ಅಭ್ಯರ್ಥಿಯ ಹೆಸರು ವರ್ಗ 
1 |ಶೀ ಸಿ.ಆರ್‌. ಕೆಂಚಪ್ಪ ಬಿನ್‌ ರಾಮಪ್ರ ಚನ್ನಗಿರಿ, ದಾವಣಗೆರೆ ಜಿಲ್ಲೆ ಪ.ಪಂ. 








2 | ಶ್ರೀ ಪಟ್ಟಿ ನಾಗರಾಜ್‌ ಬಿನ್‌ ಸಣ್ಣರುದ್ರಪ್ಪ, ಹಳ್ಳಿಕಾರರ ರಸ್ತೆ, ಚನ್ನಗಿರಿ, ದಾವಣಗೆರೆ ಜಿಲ್ಲ | ಬಿ.ಸಿ.ಎ೦-ಎ (ಕುರುಬ) 
3 | ಶ್ರೀಮತಿ ಜರಿನಾಬಿ ಕೋಂ ಮಹಮದ್‌ ಉಸ್ಮಾನ್‌, ಟಿಪ್ಪುನಗರ, 4ನೇ ವಾರ್ಡ್‌ | ಅಲ್ಪಸಂಖ್ಯಾತ ಮಹಿಳೆ 
ಚನ್ನಗಿರಿ, ದಾವಣಗೆರೆ ಜಿಲ್ಲೆ 


4 [ಶ್ರೀ ಎಂ.ಎ. ರುದ್ರಪ್ಪ ಬಿನ್‌ ಅಡಿವೆಪ್ರ ಅಗಸರ ಬೀದಿ, ಚನ್ನಗಿರಿ, ದಾವಣಗೆರೆ ಜಿಲ್ಲೆ ಸಾಮಾನ್ಯ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ.ಆರ್‌. 219 ಕೆ.ಆರ್‌. ವಲ್ಲೂರ 
ಪೀಠಾಧಿಕಾರಿ-2, ವಸತಿ ಇಲಾಖೆ 


























ವಿಷಯ : ತೇರದಾಳ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಾತಿ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂ:ವಇ 42 ಹೆಚ್‌ಎಎಂ 1999 ದಿನಾಂಕ:10.5.2000 

ಪ್ರಸ್ತಾವನೆ: 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು 
ಪುನರ್ರಚಿಸಲು ತೀರ್ಮಾನಿಸಿದ್ದು, ಅದರಂತೆ ತೇರದಾಳ ಪಟ್ಟಣ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ 
ಪರಿಶೀಲಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂ.ವಇ 58 ಹೆಚ್‌ಎಎಸ್‌ 2008, ಬೆಂಗಳೂರು, ದಿನಾಂಕ:31ನೇ ಡಿಸೆಂಬರ್‌ 2008 

ತೇರದಾಳ ಪಟ್ಟಣ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ ತಕ್ಷಣದಿಂದ 

ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್ರಚಿಸಲಾಗಿದೆ. 





























ಅಭ್ಯರ್ಥಿಯ ಹೆಸರು ವರ್ಗ 
1 (ಶ್ರೀ ಶಂಕರ ಪರಪ್ಪ ಮಂಗಸೂಳಿ ಸಾಮಾನ್ಯ 
2 ಮುಸ್ತಾಫ್‌ ನಭಿಸಾಬ್‌ ನದಾಫ್‌ ಅಲಸಂಖ್ಯಾತ 
3 |ಶೀ ಭರ್ಮಪ್ಪ ಭೀಮಪ್ಪ ಬಜೇಂತ್ರಿ ಎಸ್‌.ಸಿ 
4 | ಶೀಮತಿ ರತ್ನಾ ಶ್ರೀಶೈಲ ಮೇಗಾಡಿ ಹಿಂ.ವರ್ಗ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 220 ಕೆ.ಆರ್‌. ವಲ್ಲೂರ 
ಪೀಠಾಧಿಕಾರಿ-2, ವಸತಿ ಇಲಾಖೆ 
HORTICULTURE SECRETARIAT 


Sub: Constitution of State Level Steering Committee for National Mission on Medicinal 
Plants. 
Read: 1) GOlletter No 18020/32/2008-NMPB dated 17.10.2008 


2) GOl letter No. 11019/22/2007-NMPB (Pt.l) dated 4.12.2008. 


೨೨೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





PREAMBLE 

Government of india has launched a New Centrally Sponsored Scheme of National Mission on 
Medicinal Plants. The Opertional Guidelines has been circulated to the participating States vide 
Government of India letter read at (1) above. 

Government of India has proposed calendar of activities for Constitution of State Level Steering 
Committee, preparation of action plan, approval of action plan by the State Level Steering Committee and 
for consideration of State Action Plan in the standing Finance Committee/National Level Steering 
Committee as per Government of India letter read at (2) above. 

Hence, this Order. 

Government Order No. AHD 174 HPP 2008, Bangalore Dated:17th December 2008 

Government is pleased to constitute the State Level Steering Committee for National Mission on 
Medicinal Plants as below: 















































1 Additional Chief Secretary and Development Commissioer Chairman 
2 Principal Secretary /Secretary, Health and Family Welfare . Member 
3 Principal Secretary, Commerce and Industries Department Member 
4 Secretary, Horticulture Department Member 
5 Representative from National Medicinal Plants Board Member 
6 Chief Executive Officer, State Medical Plant Authority, Bangalore Member 
7 Director, Indian Institute of Horticultural Research, Bangalore Member 
8 Director, Central Institute for Medicinal and Aromatic Plants, Bangalore Member 
9 Principal Chief Conservator of Forests or his representative Member 
10 | Domain experts in the field of Medicinal Plants & (two ) Member 
11 Director of Horticulture and Mission Director,. Member- Member 

Secretary Karnataka State Horticulture Mission Agency Lalbagh Bangalore 

this Order Comes into immediate effect. 





By order and in the name of the Governor of Karnataka 
P.R. 202 S. RAJU 
Under Secretary to Government, Horticulture Department 
FINANCE SECRETARIAT 
Sub : Provision for price Adjustment for specified materials for works - Revision Reg 
Read : Government Order No. FD 59 PRO CELL 2004, dated:26-11-2004 
PREAMBLE: 
In Government Order No. FD 59 PRO CELL 2004 dated 26th November 2004 read above, the 
following instructions were issued about price adjustment. 
(a) A Price Adjustment clause shall be included in all Works contracts whose estimated cost put 
to tender is Rs. 100 lakhs or more and the period of completion is 12 months or more.The 
Price Adjustment Clause and the formulae for adjustment shall be as per Annexure-1 of the 
said ಅ.0೦. 
(b) In works contracts where, Price Adjustment Clause is provided the Price Adjustment shall be 
admissible from the date of opening of tenders (original or extended). 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೭೫ 





(c) Price Adjustment Clause shall not be included in Goods and Equipment tender documents. 
However in respect of tender documents for procurement of electric cables, transformers, 
generators, motors, that have raw material component subject to price fluctuations, 
appropriate Price Adjustment clauses may be incorporated by the Tender Inviting Authority in 
the tender documents, with the specific approval of the concerned Head of the Department or 
Managing Director of the Public Undertaking /Board. 

The PWD has requested for certain modifications in the above conditions as the Department is 
facing problem in procurement of agencies for implementation of various works due to rapid fluctuation of 
rates of construction materials especially cement, steel and bitumen. This has resulted in poor response 
to the tenders floated by the department and also slowdown or stoppage of on-going works by the 
agencies, Further, the tender Premiums being quoted by the agencies are very high which creates an 
opinion that the Schedule of Rates or the estimates are defective. Hence, P.W.D. has requested to 
resolve this problem suitably by modifying the existing contract agreement to absorb the fluctuation in the 
market prices of major construction viz.,cement, steel and bitumen. 

In the procurement Reforms Standing Committee Meeting held on 2.8.2008, the proposal of PWD 
for effecting certain changes in the price adjustment clause in the Tender Documents was discussed in 
detail and considering the frequent fluctuations in the basic rates of construction materials i.e. Cement, 
Steel, Bitumen, it was recommended by the Committee to modify the Government Order 
dated:26.11.2004 referred to above. 

The Government has considered the issue in detail and accordingly the following orders are 
issued. 

Government Order No.FD 3 PCL 2008, Bangalore, dated:21st November 2008 

In the circumstances explained in the preamble, in modification of the Government Order 
dated:26.11.2004, it is directed that the following price adjustment methods are applicable hereafter. 

(a) For all works costing more than Rs. 50 lakhs, if the period of execution is more than 12 
months, the price adjustment will be claculated as prescribed in Annexure 10 ಅ.0. No. FD 59 
PRO Cell/2004, dt:26.11.2004. 

(0) Ifthe period of execution is more than 6 months but less than or equal to 12 months for work 
costing more than Rs. 50 lakhs, star rates in respect of Specified materials (cement, steel and 
bitumen) only shall be payable to the contractor based on the all India average wholesale 
price index for the said materials . The star rates adjustment shall be as per the increase or 
decrease in the index as applied to the said materials between the last date for receiving bids 
and the date of execution as per the approved programme of works submitted by the 
contractor at the time of execution of agreement which shall mandatorily be a part of the 
agreement. 

(c) If the period of execution is less than or equal to 6 months, for all works irrespective of the 
cost of the works, price adjustment or star rates shall not be applicable. 

(d) In works contracts where price adjustment clause is provided, the price adjustment shall be 
admissible from the date of opening of tenders (Original or extended). 

(e) Price adjustment clause shall not be included in Goods and Equipment tender documents. 
However, in respect of tender documents for procurement of Electric Cables, Transformers, 
Generators, Motors that have raw material component subject to price fluctuations, 


೨೨೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





appropriate price adjustment clauses may be incorporated by the Tender Inviting Authority in 
the tender documents, with the specific approval of the concerned Head of the Department or 
Managing Director of the Public Sector Undertaking/Board. 
2. The above mentioned methods of price adjustment clause are subject to the following 
conditions: 

(1) The price adjustment clause or the star rates shall not be admissible if the contract period is 
extended due to lapse on the part of the contractor. 

(ii) For the cases (a) and (0) above, if the contract period is extended due to no fault of the 
contractor, the modified programme shall be approved by the competent authority and shall 
become a part of agreement for which price adjustment/star rates will be applicable 

(iii) For the purpose of working out price adjustment and star rates, the price index issued from 
time to time by the Ministry of Commerce and Industry, Government of India should be 
adopted. 

(iv) The formulae for price adjustment shall be as prescribed in Annexure-1 to the ಅ.೦. No. :FD 
59 PRO. Cell/2004 dated 26.11.2004, which is appended. 

3. The above instructions will only be applicable prospectively and shall not be applicable for 
contracts concluded in the past or being conculded presently or for tenders already invited. 
4. The above instructions shall apply to all Procurement Entities as defined in Section 2(d) 
Chapter | of the Karnataka Transparency in Public Procurement, Act, 1999. 
5. The above Instructions should be appropriately incorporated in the Standard Tender 
Doucments. 
By order and in the name of the Governor of Karnataka 
P.R. 1666 M.R. SREENIVASA MURTHY 
Principal Secretary to Government, Finance Departmet 
INFORMATION TECHNOLOGY, BIOTECHNOLOGY AND SCIENCE & TECHNOLOGY SECRETARIAT 
Sub : Approval of the Project proposal of M/s OZONE URBANA LAND DEVELOPMENT 
PVT. LTD., No. 38, Ulsoor Road, Bangalore-560042, for establishment of Integrated 
Township with IT /ITES Park Commercial, Residential , Retail, School & Hospitality 
Complex” in 167 acres 6.5 guntas at Kannamangala Village, Devanahalli Taluk, 
Bangalore Rural District. 
Read : Proceedings of the 15th State High Level Clearance Committee (SHLCC) meeting held 
on 21.8.2008. 
PREAMBLE: 
|) M/s Ozone Urbana Land Development Pvt. Ltd., (formerly M/s MFAR Infrastructure 
Development Pvt. Ltd.,) is a Private Limited Company incorporated under Indian Companies Act, 1956 on 
18.1.2006 and amended on 7.3.2008 with the main objectives of development construction of business 
park, technology parks, buildiings structures and etc., 
The company had obtained approval from SLSWCC in its 36th meeting held on 27.9.2007 of its 
proposed project to establish Integrated Development Centre. Aircraft Training Centre, Convention 
Centre, Hospital and Warehouse, with an investment of Rs. 48.67 crores, in 32 acres and 7 guntas of land 


in various Sy. Nos. of Kannamangala Village, Devanahalli Taluk, Bangalore Rural District. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೭೭ 





Subsequently the company had proposed a revised composite plan to establish "Integrated 
Township with 11/17೯5-57, Commercial, Residential, Retail, Hospitality & School Complex" with an 
investment of Rs. 6247.20 crores in 172 acres and 17'/ guntas of land in various Sy. Nos of 
Kannamangala and Poojanahalli Villages, Devanahalli Taluk, Bangalore Rural District. The Proposal was 
examined in the Screening Committee meeting held on 14th March 2008 and the committee deferred the 
subject for want of clear opinion from BIAAPA. 

Now the company has submitted a revised proposal to establish “Integrated Township with 
ITITES Park, Commercial, Residential, Retail School & Hospitality Complex" with an investment of 
Rs. 4404.46 crores and provide employment to about 67790, in 167 acres 6.5 guntas of land in various 
Sy. Nos of Kannamangala Village, Devanahalli Taluk, Bangalore Rural District. The company has 
excluded the Government lands proposed earlier. 

In the 15th SHLCC Meeting held on 21.8.2008 the proposal was discussed in detail the proposal 
has been approved. 

Government has examined the recommendations of the SHLCC. Hence the following order; 

Government Order No. ITD:66:MDA[4] :2008, Bangalore, Dated:19th November 2008 

In the circumstances explained in the Preamble, Government are pleased to accord approval to 
M/s OZONE URBANA LAND DEVELOPMENT PVT LTD., No. 38, Ulsoor Road, Bangalore-560 042, for 
establishment of Integrated Township with IT/ITES Park, Commercial, Residential, Retail, School & 
Hospitality Complex” in 167 acres 6.5 guntas (27 acres 17.5 guntas for acquisition through KIADB the 
remaining is own land) at Kannamangala Village, Devanahalli Taluk, Bangalore Rural District with the 
following facilities and incentives. 

INFRASTRUCTURE FACILITIES: 

LAND: The Committee resolved to permit the company to establish the facilities in 167 acres 6.5. guntas 
(out of which KIADB to acquire 27 acres and 17.5. guntas of land on consent basis) of various Sy. Nos 
(as per Annexure) of Kannamangala Village, Devanahalli Taluk, Bangalore Rural District. 

The company shall bring consents from the landowners for at least 80% of the proposal area of the 
project before commencement of acquisition process by KIADB. 

The company shall obtain prior approval from BIAAPA for the plan before starting any civil works. BIAAPA 
to consider to sanction development plan. 

WATER: 25 Lakh LPD from local authorities. The unit to minimize the usage of water and shall establish 
structure/facility for rian water harvesting and ground water recharge. Conducting an annual "Water 
Audit” is also recommended. 

Environmental: The promoters to obtain CFE and CFO from KSPCB and environmental clearnce from 
MOEF, GOI, No works shall commence prior to obtaining EC as per prevailing law. 

INCENTIVES & CONCESSIONS: 

As per Millennium IT policy for IT Park portion. 

Employment: The Company shall prepare a plan for development of human resourece required for the 
project, train local people and provide employmnet to these trained local youth and comply with 
Government policy of employment to local people. A copy of human resource development plan shall be 
sent to the Director of IT& Biotechnology for monitoring. 

Vendor Development: Wherever there is scope for vendor development for the project, the company 
shall prepare a vendor development plan, develop local vendors and procure the required inputs, 
components and sub assemblies from these local vendor units. A copy of the vendor development plan 
shall be sent to the director of IT & Biotechnology for monitoring. 


೨೨೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





Social Infrastructure Development: The Company is advised to take up social infrastructure 
development projects in the vicinity of proposed location of the unit. A copy of such projects shall be sent 
to the Director of IT & Biotechnology for monitoring. 

Others: 

The Promoter shall take all statutory and other necessary clearances and shall submit milestones 
progress in implementation of the project regularly, which will be monitored by the Departmetns 
concerned. 

By order and in the name of the Governor of Karnataka 
M.V. KRISHNAMURTHY 


Under Secretary to Government, Information Technology, 


Biotechnology and Science & Technology Department 
Annexure to Go.No. ITD:66:MDA (4):2008, Dt:19.11.2008 M/s Ozone Urbana Land 


Development Pvt Ltd., 


KANNAMANGALA VILLAGE, KASABA HOBLI, DEVANAHALLI TALUK BANGALORE DISTRICT 
LIST OF SURVEY NUMBERS COMMERCIAL 

















































































































Sl.No | Survey No Extent Conversion Status Name of the 
Acres Guntas Village 
1 115 0 14 Commercial Kannamangala 
2 115 0 15.5 Commercial Kannamangala 
3 116 0 18 Commercial Kannamangala 
4 116 0 26.5 Commercial Kannamangala 
5 117 1 28 Commercial Kannamangala 
6 117 0 38 Commercial Kannamangala 
4 20 
LIST OF SURVEY NUMBERS RESIDENTIAL 
1 93 6 34 Residential Kannamangala 
2 153 1 15 Residential Kannamangala 
3 153 0 25 Residential Kannamangala 
4 91/1 0 18.5 Residential Kannamangala 
5 91/1 1 17.5 Residential Kannamangala 
6 91/2 0 39 Residential Kannamangala 
7 91/2 1 2 Residential Kannamangala 
8 91/3 2 Residential Kannamangala 
9 91/4 1 1.5 Residential Kannamangala 
10 91/4 1 1.5 Residential Kannamangala 
11 89/1 6 0 Residential Kannamangala 
12 92 1 30.5 Residential Kannamangala 
13 106 4 12 Residential Kannamangala 
14 100/3 0 23 Residential Kannamangala 











ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ 


೨೨೭೯ 






































































































































15 101 0 18 Residential Kannamangala 
16 103/2 0 28 Residential Kannamangala 
17 77/4 0 27 Residential Kannamangala 
18 83/3 1 9 Residential Kannamangala 
19 83/2 0 7.5 Residential Kannamangala 
20 76/5 1 20 Residential Kannamangala 
21 102 0 20 Residential Kannamangala 
22 104-5B 0 36 Residential Kannamangala 
23 87/1 2 39 Residential Kannamangala 
24 74 8 11 Residential Kannamangala 
25 104/5A 0 37 Residential Kannamangala 
26 104/6 0 5 Residential Kannamangala 
27 76/1B 0 34 Residential Kannamangala 
28 86/1 0 23 Residential Kannamangala 
29 77/1 0 15 Residential Kannamangala 
30 75 1 0 Residential Kannamangala 
31 79 0 6 Residential Kannamangala 
32 80 0 16.5 Residential Kannamangala 
33 80 0 16.5 Residential Kannamangala 
34 90 4 24 Residential Kannamangala 
35 101 1 29 Residential Kannamangala 
36 102 0 32.5 Residential Kannamangala 
37 103/1 2 0 Residential Kannamangala 
38 103/2 0 20 Residential Kannamangala 
39 84/1 4 27 Residential Kannamangala 
40 84/2 2 17 Residential Kannamangala 
41 85 2 24 Residential Kannamangala 
42 87/3 1 9.5 Residential Kannamangala 
43 86/2 2 0 Residential Kannamangala 
44 83/2 1 17 Residential Kannamangala 
45 83/4 1 34 Residential Kannamangala 
46 77/1 0 15 Residential Kannamangala 
47 77/2 0 33 Residential Kannamangala 
48 7713 0 27 Residential Kannamangala 
49 77/5 0 27 Residential Kannamangala 
50 77/6 0 27 Residential Kannamangala 
51 76/1A 1 10 Residential Kannamangala 
52 76/1B 1 28 Residential Kannamangala 
53 76/2 1 35 Residential Kannamangala 
54 76/6 1 0 Residential Kannamangala 












































































































































೨೨೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 
55 76/7 0 1 Residential Kannamangala 
56 76/8 0 2 Residential Kannamangala 
57 76/0 0 2 Residential Kannamangala 
58 76/19 0 2 Residential Kannamangala 
59 76/11 0 3 Residential Kannamangala 
60 76/12 0 2 Residential Kannamangala 
61 102 0 7.5 Residential Kannamangala 
62 79 0 12 Residential Kannamangala 
63 76/4 1 31 Residential Kannamangala 
64 76/3 1 0 Residential Kannamangala 
65 79 0 13 Residential Kannamangala 
66 79 0 6 Residential Kannamangala 
67 79 0 12 Residential Kannamangala 
68 79 0 Residential Kannamangala 
69 79 0 Residential Kannamangala 
70 79 0 12 Residential Kannamangala 
71 126 2 0 Residential Kannamangala 
72 90 7 25 Residential Kannamangala 

TOTAL 101 6.5 Residential Kannamangala 

Annexure to Go.No. ITD:66:MDA (4):2008, Dt:19.11.2008 M/s Ozone Urbana 

Land Development Pvt Ltd., 
LIST OF SURVEY NUMBERS PUBLIC/SEMI PUBLIC 

1 107/1 1 20 Public/Semipublic | Kannamangala 
2 107/1 1 20 Public/Semipublic | Kannamangala 
3 107/2 2 38 Public/Semipublic | Kannamangala 
4 152/1 2 10 Public/Semipublic | Kannamangala 
5 152/2 0 30 Public/Semipublic | Kannamangala 
6 127 2 Public/Semipublic | Kannamangala 
7 128 6 Public/Semipublic | Kannamangala 
8 129 2 Public/Semipublic | Kannamangala 
9 16/1 1 20 Public/Semipublic Poojanahalli 
10 16/1 1 20 Public/Semipublic Poojanahalli 
11 16/1 0 22 Public/Semipublic Poojanahalli 
12 108 2 25.5 Public/Semipublic | Kannamangala 
13 108 0 5.5 Public/Semipublic | Kannamangala 
14 151 6 0 Public/Semipublic | Kannamangala 
15 112 2 0 Public/Semipublic | Kannamangala 
16 113 2 0 Public/Semipublic | Kannamangala 
17 123 4 0 Public/Semipublic | Kannamangala 
18 123 2 0 Public/Semipublic | Kannamangala 





























ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೮೧ 












































19 130 2 0 Public/Semipublic | Kannamangala 
20 158 3 20 Public/Semipublic | Kannamangala 
21 75 1 0 Public/Semipublic | Kannamangala 
22 90 4 24 Public/Semipublic | Kannamangala 
23 159 2 Public/Semipublic | Kannamangala 
24 73P5 1 2 Public/Semipublic | Kannamangala 
25 73P2 4 Public/Semipublic | Kannamangala 
26 133 2 3 Public/Semipublic | Kannamangala 
TOTAL 61 20 








M.V. KRISHNAMURTHY 
P.R. 1656 Under Secretary to Government, Information Technology, 
Biotechnology and Science & Technology Department 


Sub : Approval of the Project proposal of M/s GOPALAN ENTERPRISES (INDIA) PVT. 
LTD., No. 5, Richmond Road, Bangalore-560 025, for establishment of SEZ for Bio- 
Technology in Kundalahalli Village & Nallurahalli Village, Bangalore East Taluk, 
Bangalore Urban District. 
Read : Proceedings of the 15th State High Level Clearance Committee (SHLCC) meeting held 
on 21.8.2008. 
PREAMBLE: 
1) M/s GOPALAN ENTERPRISES (INDIA) PVT. LTD., is a Private Limited Company registered under 
Companies Act, 1956, on 21st September 1998, in Bangalore. 

The main objects of the company are to carry on the business as to acquire land, building & other 
immovable properties & to construct residential apartments, commercial buildings, industrial sheds and 
etc., 

The company is currently in the business of property development & has developed tech parks, 
residential apartments, commercial buildings, in Bangalore and the sales turnover for the year ended 31st 
March 2006 is Rs. 31.04 crores. 

The present proposal of the company is to establish a "SEZ for Bio-Technology” with an 
investment of Rs. 190.00 crores and provide employment to about 45,000 persons, in 27.05 acres of own 
land, at Sy. No.s 47/1, 50/1, 50/3, 50/4,51/3, 52/1 & 52/2 of Kundalahalli Village & Sy Nos 74/2, 75/1 75/2 
751/3 76/1 76/2, 76.13, 77/1, 77/2, 77/3 & 78/1 of Nallurahalli Village, Bangalore East Taluk. 

SLSWCC in its 237th meeting held 19.1.2004 has approved the company's earlier project 
proposal to setup a "Software Technology Park" with an investement of Rs 48.50crores, in the above land 
and recommended to KIADB to acquire and allot the same as "SUC" for the project. 

The promoters of the company have now informed that, KIADB has not acquired the above land 
and in order to expedite the process of project implementation, they have purchased the land on their 
own. They have also informed that, in the revised CDP i.e., the Master Plan 2015 of Bangalore, the said 
land is now earmarked as Commercial/Hi-tech Zone. Also they now want to establish an "SEZ for Bio- 
Technology” in the above land, instead of the "Software Technology Park” aprroved by SLSWCC and 
have sought SHLCC celarance for the same as the project cost exceeds Rs .50.00 crores. 


೨೨೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





They have requested KIADB to adjust the amount paid for acquisition of the above land, towards 
land allotment that is being considered by KIADB for their other projects in industrial areas. 

In the 15th SHLCC Meeting held on 21.8.2008 the proposal was discussed in detail, the proposal 
has been approved. 

Government has examined the recommendations of the SHLCC Hence the following order; 

Government Order No. ITD:66:MDA|[5] :2008, Bangalore, Dated:19th November 2008 

In the circumstances explained in the Preamble, Government are pleased to accord approval to 
M/s GOPALAN ENTERPRISES (INDIA) PVT. LTD., for establishment of SEZ for Bio-Technology in 
27.05 acres of own land at Sy.Nos 47/1 50/1 50/3, 50/4 51/3, 52/1 & 52/2 of Kundalhalli Village & Sy.No.s 
74/2, 75/1, 75/2, 75/3, 76/1, 76/2, 76/3, 77/1, 77/2, 77/3 & 78/1 of Nallurahalli village, Bangalore East 
Taluk with the following facilities and incentives. 
INFRASTRUCTURE FACILITIES: 
LAND: The Committee resolved to recommend Deputy Commissioner, Bangalore Urban District to permit 
the company to establish the facility in 27.05 acres of own land at Sy.No.s 47/1, 50/1, 50/3, 50/4, 51/3, 
52/1 & 52/2 of Kundalahalli Village & Sy. Nos. 74/2, 75/1, 75/2, 75/3, 76/1, 76/2, 76/3, 77/1, 77/2 7713 & 
78/1 of Nallurahalli Village, Bangalore East Taluk and conversion of the same thereafter. As per the 
revised CDP i.e. Master Plan 2015 of Bangalore, the said land is now earmarked as commercial/hi-tech 
Zone. 

The company shall obtain prior approval from BDA for the plan before starting any civil works. 
POWER: 15000 KVA to be serviced by BESCOM 
WATER: 12 Lakh LPD to be supplied by BWSSB in 2nd Phase project after 2012. The unit to minimize 
the usage of water and shall establish structure/facility for rian water harvesting and ground water 
recharge. Conducting an annual "Water Audit" is also recommended. 
Environmental: The promoters to obtain CFE and CFO from KSPCB and environmental clearance from 
MOEF, GOI, No. works shall commence prior to obtaining EC as per prevailing law. 
INCENTIVES & CONCESSIONS: 
As per Millennium Biotech policy and as per SEZ policy of GOI. 
Employment: The Company shall prepare a plan for development of human resourece required for the 
project, train local people and provide employmnet to these trained local youth and comply with 
Government policy of employment to local people. A copy of human resource development plan shall be 
sent to the Director of IT & Biotechnology for monitoring. 
Vendor Development: Wherever there is scope for vendor development for the project, the company 
shall prepare a vendor development plan, develop local vendors and procure the required inputs, and 
services from these local vendor units. A copy of the vendor development plan shall be sent to the 
Director of IT & Biotechnology for monitoring. 
Social Infrastructure Development: The Company is advised to take up social infrastructure 
development projects in the vicinity of proposed location of the unit. A copy of such projects shall be sent 


to the Director of IT & Bitechnology for monitoring. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೮೩ 





Others: 

The Promoter shall take all statutory and other necessary clearances and shall submit milestones 
progress in implementation of the project regularly, which will be monitored by the Departmetns 
concerned. 

By order and in the name of the Governor of Karnataka 
P.R. 1657 M.V. KRISHNAMURTHY 
Under Secretary to Government, Information Technology, 
Biotechnology and Science & Technology Department 


Sub : Approval of the Project proposal of M/s PROJIN PROJECT PVT. LTD., No. 427, 80 ft 
Road, 6th Block, Koramangala, Bangalore-560 034 for establishment of IT/ITES-SEZ 
at Avalahalli Village, Bidarahalli Hobli, Bangalore Urban District. 

Read : Proceedings of the 15th State High Level Clarance Committee (SHLCC) meeting held 

on 21.8.2008. 
PREAMBLE: 
1) Mis PROJIN PROJECT PVT. LTD, is a Private Limited Company, incorporated under Indian 
Companies Act, 1956, on 11.12.2006, in Bangalore. 

The main objectives is of the company is are to carry on the business of setting up developing, 
constructing, operating, maintaining and providing infrastructual facilities to various sectors like Industrial 
Parks, Software Technology Parks, Hardware Technology Parks, Bio-Technology Parks, Special 
Economic Zones, Information Technology Parks, Export Oriented Undertakings Business Process 
Outsourcing Units and other training centers. 

The present proposal of the company 15 to establish an "IT/ITES-SEZ" with an investment of 
Rs. 318.48 crores and provided employment to about 8,500 persons, in 27 acres 03 guntas of land at 
Sy.Nos. 8, 9, 10, 11, 12, 67 (old Sy. No. 12/1) 68 (old Sy. No. 12/2), 69 (old Sy.No.12/3), 70 (old Sy.No. 
12/4), 71 (old Sy. No. 12/5) of Avalahalli Village, Bidarahalli Hobli, Bangalore Urban District. 

The above said proposal was earlier placed in the 11th SHLCC meeting held on 28.9.07 and the 
same was reviewed in the 13th SHLCC held on 13.3.08 and it was decided to obtain clarification from 
BDA, that whether the project submitted is in acordance with BDA guidelines. Accordingly the opinion was 
requested from BDA vide KUM, letter dated;1.4.08 

The promoters in their letter dated 31.3.08 have requested once again to approve their project 
proposal and have informed that out of 27 acres 03 guntas of land 21 acres 03 guntas of land in Sy. 
No.12 and its part lands are classified under Mutation corridor, in Sy No. 8, 9 & 10 measuring 3 acres 24 
guntas the classification is Residential zone & Sy No. 11 measuring 2 acres 10 guntas is under Partly 
Residential & Partly Valley zone according to Master Plan 2015 of BDA. Also, these lands are abutting the 
National Highway NH-4 of road-width of 67 Mtrs & the frontage of the lands abutting the National Highway 
is 85 Mrs. 

Further, it is informed that the above said lands are in the possession of the promoters/ 
associates of the promoters and they have obtained 100% consent from the land owners & have 
requested the committee to recommend to KIADB for consent acquisition. 

In the 15th SHLCC Meeting held on 21. 8.2008 the proposal was discussed in detail, the proposal 
of the company has been approved. 


Government has examined the recommendations of the SHLCC Hence the following order 


೨೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





Government Order No. ITD:66:MDA|[6] :2008, Bangalore, Dated:19th November 2008 

In the circumstances explained in the Preamble, Government are pleased to accord approval to 
M/s PROJIN PROJECT PVT.LTD , for establishment of IT/ITES-SEZ in 27 acres 03 guntas with 
permission U/s 109 of KLR Act at Sy. No.s 8, 9, 10,11, 12, 67 (old Sy.No. 12/1), 68 (old Sy. No. 12/2), 69 
(old Sy.No. 12/3) 70 (Old Sy.No. 12/4), 71 (old Sy No. 12/5 ) of Avalahalli Village, Bidarahalli Hobli, 
Bangalore Urban District with the following facilities and incentives. 

INFRASTRUCTURE FACILITIES: 

LAND: The Comnnittee resolved to permit the company to purchase 27 acres 03 guntas of land U/s 109 of 
KLR Act at Sy.Nos. 8, 9, 10, 11, 12, 67 (old Sy. No. 12/1), 68 (old Sy.No. 12/2), 69 (old Sy.No. 12/3), 70 
(old Sy.No. 12/4), 71 (old Sy.No. 12/5) of Avalahalli Village, Bidarahalli Hobli, Bangalore urban District 
and conversion to industrial use, thereafter, Out of 27 acres 03 guntas of land, 21 acres 03 guntas of land 
in Sy.No. 8, 9 and 10 measuring 3 acres 24 guntas the classification is residential zone and Sy No 11 
measuring 2 acres 10 guntas is under partly residential and partly valley Zone and partly mutation corridor 
according to Master plan 2015 of BDA. The mutation corridor shall be used for setting up of IT/BT 
portion, the residential 20೧5 to be used for residential accommodation and no development to be 
considered in valley 7006. 

The company shall obtain prior approval from BDA for the paln before starting any civil works. 

POWER: 10 MW to be serviced from BESCOM 

WATER: 0.35 MLD to be supplied by BWSSB only after completion of Cauvery 4th Phase by 2011, 
Subject to availbility and feasibility, The unit to minimize the usage of water and shall establish 
structure/facility for rainwater harvesting and ground water recharge. Conducting an annual "Water Audit” 
is also recommended 

Environmental Clearance : The promoters to obtain CFE and CFO from KSPCB and environmental 
clearance from State, No works shall commence pripr to obtaining EC as per prevailing law. 

INCENTIVES & CONCESSIONS: 

As per Millennium IT Policy and SEZ policy of GOI. 

Employment: The Company shall prepare a plan for development of human resource required for the 
project, train local people and provide employment to these trained local youth and comply with 
Government policy of employment to local people. A copy of human resource development plan shall be 
sent to the Director of IT& Biotechnology for monitoring. 

Vendor Development: Wherever there is scope for vendor development for the project, the company 
shall prepare a vendor development plan, develop local vendors and procure the required inputs and 
services from these local vendor units. A copy of the vendor development plan shall be sent to the 
director of IT & Biotechnilogy for monitoring. 

Social Infrastructure Development: The Company is advised to take up social infrastructure 
development projects in the vicinity of proposed location of the unit. A copy of such projects shall be sent 
to the Director of IT & Bitechnology for monitoring. 

Others: 

The Promoter shall take all statutory and other necessary clearances and shall submit milestones 
progress in implementation of the project regularly, which will be monitored by the Departmetns 
concerned. 

By order and in the name of the Governor of Karnataka 
P.R. 1658 M.V. KRISHNAMURTHY 
Under Secretary to Government, Information Technology, 
Biotechnology and Science & Technology Department 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೮೫ 





Sub : Approval of the Project proposal of M/s GULF OIL CORPORATION LTD., (Formerly 
known as IDL Chemicals Ltd.,) for establishment of SEZ for ITITES- in Kattiganahalli, 
Jala Hobli & Venkatala Village, Yelahanka Hobli, Bangalore Urban District 
Read: Proceedings of the 15th State High Level Clearance Committee (SHLCC) meeting held 
on 21.8.2008. 
PREAMBLE 
1) M/s GULF OIL CORPORATION LTD. is a Private Limited Company incorporated under Indian 
Companies Act, 1956, on 22™ October 2002 in Hyderabad. 

The company was originally incorporated as M/s Indian Detonators Ltd., on 28.4.1961. 
Subsequently the name was changed to M/s Ideal Chemicals Ltd., then to M/s. Ideal Industries Ltd., and 
further changed to M/s. Gulf Oil Corporation Ltd., 

The main objects of the company is to carryon the business to manufacture, produce, import 
export, buy, sell, fabricate, install survey, estimate and install for installation on site & generally carry on 
the business in Detonators of all types, explosives, explosives accessories, safety fuses, gun powder, 
Detonating fuses, blasting equipment, exploders, Ohmmeters, Rheostat, sequence switch, shot firing 
cables, connecting wries, insulating materials, crimping machines. 

The present proposal of the company is to set up SEZ for IT/ITES, at Sy.No 155,159,164,165,166 
& 167 of Kattiganahalli, Jala Hobli & Sy.No. 5/1A, 5/1B & 5/10 of Venkatala Village, Yelahanka Hobli, 
Bangalore Urban District with an investment of Rs. 852.07 crores and employment to about 40,000 
persons. 

The project proponents have requested SHLCC approval to establish the project in 30 acres of 
their own land, at Sy.No. 155,159,164,165,166 & 167 of Kattiganahalli, Jala Hobli & Sy.Nos 5/1A, 5/1B & 
5/1C of Venkatala Village, Yelahanka Hobli, Bangalore Urban District. 

In the 15" SHLCC Meetting held on 21.8.2008 the proposal was discussed in detail and the 
proposal has been approved. 

Government has examined the recommendations of the SHLCC Hence the following order. 

Government Order No. ITD:66:MDA|[2] :2008, Bangalore, Dated:19th November 2008 

In the circumstances explained in the Preamble, Government are pleased to accord approval to 
M/s GULF OIL CORPORATION LTD., (Formerly known as IDL Chemicals Ltd.,) for establishment of SEZ 
for IT/ITES at Sy.No. 155,159,164,165, 166,& 167 of Kattiganahalli, Jala Hobli & Sy.Nos 5/1A,5/1B & 
5/1C of Venkatala Village, Yelahanka Hobli, Bangalore Urban District with an investment of Rs. 852.37 
Crores, in 30 acres of land at different survey nos.(as per the annexure enclosed), subject to approval 
from Bangalore Development Authority for the paln before starting any civil works, with the following 
facilities and incentives. 

INFRASTRUCTURE FACILITIES: 

LAND: The Comnmittee resolved to permit the company to establish the facilities in 30 acres of companies 
own land acquired and allotted earlier by KIADB at Sy.No. 155,159,164,165,166 & 167 of Kattiganahalli, 
Jala Hobli & Sy.No.s 5/1A, 5/1B & 5/1C of Venkatala Village, Yelahanka Hobli, Bangalore Urban District 
The company shall obtain prior approval from KIADB for the plan before starting any civil works. 

POWER: 50435 KVA to be serviced by BESCOM 

WATER: 5 Lakh MLD to be supplied by BWSSB subject to availability and feasibility. The unit to minimize 
the usage of water and shall establish structure/facility for rainwater harvesting and ground water 
recharge. Conducting an annual "Water Audit” is also recommended. 


೨೨೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





Environmental Clearance : The promoters to obtain CFE and CFO from KSPCB and environmental 
clearance from MOEF, GOI, before commencement of work. 

INCENTIVES & CONCESSIONS: 

As per Millennium IT Policy and SEZ policy of GOI. 

Employment: The Company shall prepare a plan for development of human resource required for the 
project, train local people and provide employment to these trained local youth and comply with 
Government policy of employment to local people. A copy of human resource development plan shall be 
sent to the Director of IT& Biotechnology for monitoring. 

Vendor Development: Wherever there is scope for vendor development for the project, the company 
shall prepare a vendor development plan, develop local vendors and procure the required inputs, 
components and sub assemblies from these local vendor units A copy of the vendor development plan 
shall be sent to the director of IT & Biotechnology for monitoring. 

Social Infrastructure Development: The Company is advised to take up social infrastructure 
development projects in the vicinity of proposed location of the unit. A copy of such projects shall be sent 
to the Director of IT & Biotechnology for monitoring. 

Others: 

The Promoter shall take all statutory and other necessary clearances and shall submit milestones 
progress in implementation of the project regularly, which will be monitored by the Departments 
concerned. 

By order and in the name of the Governor of Karnataka 
P.R. 1655 M.V. KRISHNAMURTHY 
Under Secretary to Government, Information Technology, 
Biotechnology and Science & Technology Department 


Sub : Approval of the Project proposal of M/s Purvankara Projects Ltd., No.130/1. Ulsoor 
Road, Bangalore-560012, to establish ‘Infrastructure Facilities-Industrial Park” at 
Arehalli, Guddadahalli and Dargapura Village. Doddaballapur Taluk, Bangalore Rural 
District. 
Read: Proceedings of the 15th State High Level Clearance Committee (SHLCC) meeting held 
on 21.8.2008. 
PREAMBLE 

|) The project proposal of M/s Purvankara Projects Ltd., No. 130/1, Ulsoor Road, Bangalore-560 
042, to establish “Infrastructure Facilities —Industrial Park”, in various survey numbers of Arehalli 
Guddadahalli and Dargapura Village, Doddaballapur Taluk, Bangalore Rural District was approved by 
SLSWA in its 200" meeting held on 30" June 2000. 

The company did not pursue the project and in the meanwhile, KIADB acquired 34 acres 36 
guntas of land in the same area for the Apparel Park in Doddaballapur, Aggrieved by the action of 
KIADB, the company approached the Hon'ble High Court of Karnataka in Writ Petition No.21424- 
27/2004 and the Hon'ble High Court by its order dated 29.10.2004 directed KIADB to consider the grant 
of alternate land. Pursuant to the direction of Hon'ble High Court the company has come up with the 
proposal to establish “Software Development Park with Campus accommodation” with an investment of 
Rs. 376.88 crores and has requested for allotment of 35acres of land from out of the land acquired by the 
Government for formation of industrial area in various survey numbers in Bangalore East Taluk. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೮೭ 





Il) The said project proposal was discussed in the 5" SHLCC meeting held on 10.10.2005. The 
Committee decided that the KIADB having regard to the orders of the Hon'ble High Court may adhere to 
its commitment for acquisition of a suitable alternate land (to be identified by the applicant) in the 
Doddaballapura area on a consent acquisition basis. The Committee also recommended approval to the 
project with incentives and concessions as per the Millennium IT Policy and subject to all other statutory 
clearances being obtained. The C & | Department was requested to further process the proposal for 
requisite clearances by co-coordinating with various departments concerned. 

But, the company has filed contempt of Court cases (civil) No. 247 of 2006 in the Hon'ble High 
Court of Karnataka and contended that, the said recommendation of the Committee is contrary to the 
judgement passed by Hon'ble Court, in so far as it recommends acquisition of land on consent basis and 
by recommending the acquisition of land on consent basis, it is wholly illegal and not in accordance with 
the orders passed by the Court. They have also contended that, the conduct of the respondents 
tantamount to gross contempt of the orders of the Court. 

Principal Secretary to Government, Commerce & Industries Department, has filed an affidavit on 
1.4.2008 and informed the Hon'ble Court, the decision with regard to the final notification of the 
acquisition in respect of Bagalur Village along with other villages sent by the KIADB will be considered 
and finalized within the next three months. The request of the Complainant for alternate land in Bagalur 
Industrial Area or in any other Industrial Area of the KIADB will be considered thereafter. He has 
requested the Hon'ble Court to drop the contempt proceedings against the respondents as there is no 
disobedience or non-compliance of the order passed by the Hon'ble Court, in the interest of justice and 
equity. 

In the 15" SHLCC Meeting held on 21.8.2008 the proposal was discussed in detail, the proposal 
of the company has been approved. 

Government has examined th recommendations of the SHLCC Hence the following order. 

Government Order No. ITD:66:MDA[8] :2008, Bangalore, Dated:19th November 2008 

In the circumstances explained in the Preamble, Government are pleased to accord approval to 
M/s Purvankara Projects Ltd., to establish *IT/ITES Park with Multi Dwelling in 25 acres of land in Baglur 
Industrial Area, with an investment of Rs .484.00 Crores with the following facilities and incentives. 
INFRASTRUCTURE FACILITIES: 

LAND: The Committee resolved to recommend to KIADB to allot 25 acres of land at Bagalur Industrial 
Area out of land being acquired and after formation of layout. 

POWER: 21234 KVA to be serviced from BESCOM 

WATER: 2 Lakh LPD from Rain Water harvesting and balance 8 LPD from water recycling. The unit to 
minimize the usage of water and shall establish structure/facility for rainwater harvesting and ground 
water recharge. Conducting an annual “Water Audit" is also recommended. 

Environmental Clearance : The promoters to obtain CFE and CFO from KSPCB and environmental 
clearance from MOEF, GOI, No. works shall commence prior to obtaining EC as per prevailing law. 
INCENTIVES & CONCESSIONS: 

As per Millennium IT Policy for IT Park Portion 

Employment: The Company shall prepare a plan for development of human resource required for the 
project, train local people and provide employment to these trained local youth and comply with 
Government policy of employment to local people. A copy of human resource development plan shall be 
sent to the Director of IT& Biotechnology for monitoring. 


೨೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





Vendor Development: Wherever there is scope for vendor development for the project, the company 
shall prepare a vendor development plan, develop local vendors and procure the required inputs, and 
services from these local vendor units. A copy of the vendor development plan shall be sent to the 
director of IT & Biotechnology for monitoring. 

Social Infrastructure Development: The Company is advised to take up social infrastructure 
development projects in the vicinity of proposed location of the unit. A copy of such projects shall be sent 
to the Director of IT & Biotechnology for monitoring. 

Others: 

The Promoter shall take all statutory and other necessary clearances and shall submit milestones 
progress in implementation of the project regularly, which will be monitored by the Departments 
concerned. 

By order and in the name of the Governor of Karnataka 
P.R. 1660 M.V. KRISHNAMURTHY 
Under Secretary to Government, Information Technology, 
Biotechnology and Science & Technology Department 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ-ಕಸಂವಾಪ್ರ 282 ಕೆಎಂಯು 2007, ಬೆಂಗಳೂರು, ದಿನಾಂಕ:15ನೇ ಜನವರಿ 2009 

ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ತುಮಕೂರು ಜಿಲ್ಲೆ, ಶಿರಾ ತಾಲ್ಲೂಕಿನ ಶಿರಾ ಪಟ್ಟಣದಲ್ಲಿರುವ 
ಐತಿಹಾಸಿಕ ಕೋಟೆ ಹಾಗೂ ಕಂದಕವನ್ನು “ಕರ್ನಾಟಕ ಪ್ರಾಚೇನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ 
ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ 1961ರ ಕಲಂ 4(1ರಡಿ'” (ಕರ್ನಾಟಕ ಆಕ್ಟ್‌ ಆಫ್‌ 1962) ರಾಜ್ಯ ಸಂರಕ್ಷಿತ 
ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟಿದೆ. ಈ ಉದ್ದೇಶದಿಂದ ಸದರಿ ಸ್ಮಾರಕವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ 
ಘೋಷಿಸಲು 60 ದಿನಗಳ ಅವಧಿಯೊಳಗೆ ಆಕ್ಷೇಪಗಳನ್ನು ಆಹ್ವಾನಿಸಲಾಗಿದೆ. 

ಈ ಸ್ಮಾರಕವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸುವ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು 
ಭಾದಿತರಾದವರಿಂದ ಮೇಲ್ಕಾಣಿಸಿದ ಅವಧಿಯೊಳಗೆ ರಾಜ್ಯ ಸರ್ಕಾರವು ಸ್ವೀಕರಿಸಿದಲ್ಲಿ, ಸರ್ಕಾರವು ಅದನ್ನು ಪರಿಶೀಲಿಸುವುದು. 
ಈ ಸಂಬಂಧ ಕುರಿತಾದ ಆಕ್ಷೇಪಣೆಗಳನ್ನು ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ 
ಇಲಾಖೆ, ಕೊಠಡಿ ಸಂಖ್ಯೆ-2, ನೆಲಮಹಡಿ, ವಿಕಾಸಸೌಧ, ಬೆ೦ಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಎಂ.ಕೆ -ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 
ಅಧಿಸೂಚನೆ ಸಂಖ್ಯೆ-ಕಸಂವಾಪ್ರ 282 ಕೆಎಂಯು 2007, ದಿನಾಂಕ:15.11.2009 











ಪರಿವಿಡಿ 
ಜಿಲ್ಲೆ | ತಾಲ್ಲೂಕು | ಇರುವ ಸ್ಮಾರಕ/ ಸಂರಕ್ಷಣೆಗೆ ವಿರ್ಸೀಣ ಮೇರೆಗಳು ಒಡೆತನ ಷರಾ 
ಸ್ಥಳ ಕಟ್ಟಡದ ಒಳಪಡ (ಚಕ್ಕುಬಂದಿ) 

ಹೆಸರು ಬಹು 

ದಾದ 

ರೆವಿನ್ಯೂ 

ನಿವೇಶನ 
1 2 3 4 5 6 i 8 9 
ತುಮ ಶಿರಾ ಶಿರಾ | ಐತಿಹಾಸಿಕ ದ 25.00 | ಕೋಟೆಯ ಇದು ಕ್ರಿ.ಶ 1521 
ಕೂರು ಪಟ್ಟಣ ಕೋಟೆ ಎಕರೆ | ಸುತ್ತಲೂ ಖಾಸಗಿ ರಲ್ಲಿ ರತ್ನಗಿರಿ 



































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೮೯ 














ಹಾಗೂ ಆಳವಾದ ಒಡೆತನಕ್ಕೆ ಸಂಸ್ಥಾನದ 
ಕಂದಕ ಕಂದಕವಿದ್ದು, | ಒಳಪಟ್ಟಿರು | ಶ್ರೀ ಕಸ್ತೂರಿ 
ಒಂದು ವುದಿಲ್ಲ ರಂಗಪ್ಪ 
ಪಕ್ಕದಲ್ಲಿ ನಾಯಕರು 
ದೊಡ್ಡ ಕೆರೆ, ಕಟ್ಟಿಸಿದ 
ಕೆರೆ ಏರಿ, ಐತಿಹಾಸಕ 
ಮತ್ತು ರಸ್ತೆ ಕೋಟೆಯಾಗಿದೆ, 
ಇರುತ್ತದೆ . 
ಅಲ್ಲದೆ 
ಸರ್ಕಾರಿ 
ಜಮೀನು 
ಇರುತ್ತದೆ 























ಎಂ.ಕೆ. ಭರ್ಮರಾಜಪ್ಪ 
ಪಿ.ಆರ್‌. 332 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 
ನಗರಾಭಿವೃದ್ಧಿ ಸಚಿವಾಲಯ 

ವಿಷಯ : ನಗರಾಭಿವೃದ್ದಿ ನೀತಿ ರಚನೆಯ ಶಿಫಾರಸ್ಸಿಗಾಗಿ ತಜ್ಞರ ಸಮಿತಿ ನೇಮಕದ ಬಗ್ಗೆ. 
ಪ್ರಸ್ತಾವನೆ: 

ರಾಜ್ಯದ ನಗರ ಪ್ರದೇಶಗಳ ಅತಿ ವೇಗದ ಬೆಳವಣಿಗೆಯನ್ನು ನಿಯಂತ್ರಿಸುವ ಕಾಲದಲ್ಲಿ ಸರ್ಕಾರವು 
ತೆಗೆದುಕೊಳ್ಳುತ್ತಿರುವ ಕ್ರಮಗಳ ಹಿನ್ನೆಲೆಯಲ್ಲಿ, ಬೆಂಗಳೂರು ಸೇರಿದಂತೆ ರಾಜ್ಯದ ಇತರ ನಗರ ಪ್ರದೇಶಗಳಲ್ಲೂ ಇಂಥದ್ದೇ 
ಪರಿಸ್ಥಿತಿ ಬರದಂತೆ ನಗರೀಕರಣದ ಸವಾಲುಗಳನ್ನು ಗಮನದಲ್ಲಿಟ್ಟುಕೊ೦ಡು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲು ಅನುವಾಗುವ 
ಉದ್ದೇಶದಿಂದ ಒಂದು `ನಗರಾಭಿವೃದ್ಧಿ ನೀತಿ” ಯನ್ನು ರೂಪಿಸುವುದಕ್ಕೆ ಒಂದು ತಜ್ಞರ ಸಮಿತಿಯನ್ನು ರಚಿಸಬೇಕಾಗಿದೆ. 
ಈ ಸಮಿತಿಯು ಭಾರತ ಸಂವಿಧಾನದ 74ನೇ ತಿದ್ದುಪಡಿ ಕಾಯ್ದೆಯ 12ನೇ ಷೆಡ್ಯೂಲ್‌ನ ಅಂಶಗಳನ್ನೊಳಗೊಂಡಂತೆ, 
ಕರ್ನಾಟಕ ಸರ್ಕಾರದ ಕಾನೂನಿನ ಚೌಕಟ್ಟಿನಲ್ಲಿ ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ತನ್ನ ಶಿಫಾರಸ್ಸನ್ನು ಸರ್ಕಾರಕ್ಕೆ 
ನೀಡುವ ಸಂಬಂಧ ತಜ್ಞರ ಸಮಿತಿಯನ್ನು ನೇಮಿಸಲು ಪರಿಶೀಲಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ನಅಇ 281 ಬೆಮಪ್ರಾ 2008, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌ 2008 

ಮೇಲ್ಕಂಡ ವಿಷಯವನ್ನು ಪರಿಶೀಲಿಸಲ್ಪಟ್ಟು, `ನಗರಾಭಿವೃದ್ಧಿ ನೀತಿ' ರಚನೆಗೆ ತನ್ನ ಶಿಫಾರಸ್ಸನ್ನು ನೀಡಲು ಈ 
ಕೆಳಕಂಡ ತಜ್ಞರ ಸಮಿತಿಯನ್ನು ರಚಿಸಿ ಆದೇಶಿಸಿದೆ. 









































1 |ಡಾ:ಎ. ರವೀಂದ್ರ, ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ಅಧ್ಯಕ್ಷರು 
2 | ಪ್ರೊಃರಾಜು, ಆರ್ಥಿಕ ಸಲಹೆಗಾರರು ಸದಸ್ಯರು 
3 [ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ನಗರಾಭಿವೃದ್ದಿ ಇಲಾಖೆ ಸದಸ್ಯ 

4 | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಸದಸ್ಯರು 
5 | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಸದಸ್ಯರು 
6 | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಮೂಲಭೂತ ಸೌಕರ್ಯ ಅಭಿವೃದ್ದಿ ಇಲಾಖೆ ಸದಸ್ಯರು 
7 | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಪ್ರವಾಸೋದ್ಯಮ ಇಲಾಖೆ ಸದಸ್ಯರು 
8 | ಸರ್ಕಾರದ ಕಾರ್ಯದರ್ಶಿಗಳು, ನಗರಾಭಿವೃದ್ದಿ ಇಲಾಖೆ ಸದಸ್ಯರು 
9 | ಆಯುಕ್ತರು, ಬೆಂಗಳೂರು ಮೆಟ್ರೋಪಾಲಿಟನ್‌ ಪ್ರಾದೇಶಿಕ ಅಭಿವೃದ್ದಿ ಪ್ರಾಧಿಕಾರ ಸದಸ್ಯರು 
10 | ಆಯುಕ್ತರು, ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಸದಸ್ಯರು 
11 | ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ ಸದಸ್ಯರು 
12 | ಆಯುಕ್ತರು, ಪ್ರಾಚ್ಯ ವಸ್ತು ಇಲಾಖೆ ಸದಸ್ಯರು 














೨೨೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


13 ವ್ಯವಸ್ಥಾಪಕ ನಿರ್ದೇಶಕರು. ಕರ್ನಾಟಕ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು | ಸದಸ್ಯರು 
ನಿಗಮ 
14 ಆಯುಕ್ತರು, ನಗರ ಭೂ ಸಾರಿಗೆ ನಿರ್ದೇಶನಾಲಯ 
15 | ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ 
16 | ಸದಸ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 
17 | ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ 
18 | ನಿರ್ದೇಶಕರು ನಗರ ಯೋಜನಾ ಇಲಾಖೆ 
ಈ ಸಮಿತಿಯು ತನ್ನ ಶಿಫಾರಸ್ಸನ್ನು ಸರ್ಕಾರಕ್ಕೆ 3 ತಿಂಗಳೊಳಗೆ ನೀಡಲು ಆದೇಶಿಸಿದೆ. 
ಕರ್ನಾಟಕ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮವು ಈ ಸಮಿತಿಗೆ ಸಚಿವಾಲಯದ 
ನೆರವನ್ನು ನೀಡುವುದು ಶ್ರೀ ಪಿ. ಬತನ್‌ ಲಾಲ್‌ ಶರ್ಮ, ಸಲಹೆಗಾರರು (ಎಂ.ಆರ್‌.ಸಿ) ಕರ್ನಾಟಕ ಮೂಲಭೂತ ಸೌಕರ್ಯ 
ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ, ಇವರನ್ನು ಈ ಸಮಿತಿಗೆ ನೋಡಲ್‌ ಅಧಿಕಾರಿಯನ್ನಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹಿ.ಆರ್‌. 263 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ 
ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಶ್ರೀನಿವಾಸಯ್ಯ ಹಿಂದಿನ ತಹಶೀಲ್ದಾರ್‌, ಶಿಕಾರಿಪುರ ತಾಲ್ಲೂಕು ಹಾಗೂ ಚುನಾವಣಾಧಿಕಾರಿ, 
ಶಿಕಾರಿಪುರ ಪುರಸಭೆ ವಾರ್ಡ್‌ ನಂ. 17, ಪ್ರಸ್ತುತ ತಹಶೀಲ್ದಾರ್‌, ಪಾವಗಡ ತಾಲ್ಲೂಕು ಇವರ ವಿರುದ್ಧ 
ಇಲಾಖಾ ವಿಚಾರಣೆ ಕುರಿತು-ದಂಡನೆಯನ್ನು ವಿಧಿಸುವ ಕುರಿತು. 
ಓದಲಾಗಿದೆ : 1 ಅಧೀನ ಕಾರ್ಯದರ್ಶಿ, ರಾಜ್ಯ ಚುನಾವಣಾ ಆಯೋಗ, ಇವರ ಪ್ರಸ್ತಾವನೆ ಸಂ: ರಾಚುಆ. 42 
ಇಯುಬಿ, 2003, ದಿನಾ೦ಕ :16.1.2006. 
2 ಸರ್ಕಾರದ ಕಾರಣ ಕೇಳುವ ನೋಟಿಸ್‌ ದಿನಾಂಕ:25.11.2006. 
3 ಶ್ರೀ ಶ್ರೀನಿವಾಸಯ್ಯ, ತಹಶೀಲ್ದಾರ್‌ ಇವರ ಲಿಖಿತ ಸಮಜಾಯಿಷಿ ದಿನಾಂಕ:12.12.2006. 





[30 





ತ್ತಿ 








[30 





x [aaa 
ಟಟ ಜ ಜಿ 

[ey |e |e |e |e 
91016/1016 

















ಪ್ರಸಾವನೆ: 

ಶ್ರೀ ಶ್ರೀನಿವಾಸಯ್ಯ ಹಿಂದಿನ ತಹಸೀಲ್ದಾರ್‌, ಶಿಕಾರಿಪುರ ಇವರು ಚುನಾವಣಾಧಿಕಾರಿ, ಶಿಕಾರಿಪುರ, ಪುರಸಭೆ 
ವಾರ್ಡ್‌ ನಂ:17 ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾಗ, ದಿನಾ೦ಕ: 17.10.2004 ರಂದು ಚುನಾಯಿಸಬೇಕಾಗಿದ್ದ ಸದಸ್ಯರ 
ಚುನಾವಣೆಯಲ್ಲಿ ಶಿಕಾರಿಪುರ ಪುರಸಭೆ ವಾರ್ಡ್‌ ನಂ. 17ರಲ್ಲಿ 8 ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸದ್ದು, ಸದರಿ 
ನಾಮಪತ್ರದ ಲಗ್ತು ಸರ್ಕಾರದ ಪ್ರಕಟಣೆ ರಾಚುಆ 11 ಇಯುಬಿ 2002, ದಿನಾ೦ಕ:14.7.2003 ಮತ್ತು 1.8.2003ರಲ್ಲಿ 
ನಾಮಪತ್ರ ಸ್ವೀಕರಿಸಬೇಕಾದ ಸಂದರ್ಭದಲ್ಲಿ ಪಾಲಿಸಬೇಕಾದ ನಿಯಮಗಳು ಮತ್ತು ನಾಮಪತ್ರದ ಲಗ್ತು ಸಲ್ಲಿಸಬೇಕಾದ 
ಪ್ರಮಾಣ ಪತ್ರಗಳ ಕುರಿತು ನೀಡಲಾಗಿರುತ್ತದೆ. ಆದರೆ ಶ್ರೀಯುತರು ಸ್ವೀಕರಿಸಿದ 08 ನಾಮಪತ್ರಗಳ ಲಗ್ತು ಚುನಾವಣೆಗೆ 
ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರಗಳನ್ನು ಶುಲ್ಕ ನೀಡಿ ಬ್ಯಾಂಕುಗಳಿಂದ ಪಡೆದು ದಸ್ತಾವೇಜು 
ಹಾಳೆಯಲ್ಲಿ ಪ್ರಮಾಣೀಕರಿಸಿ ಪಡೆಯಬೇಕಾಗಿದ್ದು ಆದರೆ ಬಿಳಿ ಹಾಳೆಯಲ್ಲಿ ನೀಡಿರುವ ಪ್ರಮಾಣ ಪತ್ರಗಳನ್ನು 
ಸ್ವೀಕರಿಸಿರುವುದಾಗಿ ಹಾಗೂ ದಿನಾಂಕ: 14.7.2003ರಲ್ಲಿ ಚುನಾವಣೆ ಆಯೋಗವು ನೀಡಿರುವ ನಿರ್ದೇಶನಗಳನ್ನು ಉಲ್ಲಂಘಿಸಿ, 
ಕರ್ತವ್ಯ ಲೋಪ ಎಸಗಿರುತ್ತಾರೆ ಎಂಬ ಆರೋಪದ ಕುರಿತು ಕೆಸಿಎಸ್‌ (ನಡತೆ) ನಿಯಮ 1966ರ ನಿಯಮ 3(1/(1)(॥)ನ್ನು 
ಉಲ್ಲಂಘಿಸಿರುತ್ತಾರೆ. ಸದರಿಯವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತೆ ಅನುಬಂಧ 1 ರಿಂದ  4ರವರೆಗಿನ 
ದೋಷಾರೋಪಣಾ ಪಟ್ಟಿಯೊಂದಿಗೆ ಮೇಲೆ ಓದಲಾದ ಕ್ರಸಂ (1ರ ದಿನಾಂಕ:16.1.2006ರಲ್ಲಿ ರಾಜ್ಯ ಚುನಾವಣಾ ಆಯೋಗ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಮೇಲೆ ಓದಲಾದ ಕ್ರಸಂ. (2)ರ ದಿನಾಂಕ:25.11.2006ರಲ್ಲಿ 
ಶ್ರೀ ಶ್ರೀನಿವಾಸಯ್ಯ, ತಹಶೀಲ್ದಾರ್‌ ಇವರಿಗೆ ಅನುಬಂಧ 1 ರಿಂದ 4 ರವರೆಗಿನ ದೋಷಾರೋಪಣಾ ಪಟ್ಟಿಯೊಂದಿಗೆ ಸಿಸಿಎ 
ನಿಯಮಗಳಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಲಾಗಿತ್ತು ಸದರಿ ನೊಟೀಸಿಗೆ ಶ್ರೀ ಶ್ರೀನಿವಾಸಯ್ಯ, ಮೇಲೆ 
ಓದಲಾದ ಕ್ರಸಂ(3)ರ ದಿನಾಂಕ:12-12-2006ರಲ್ಲಿ ಸರ್ಕಾರಕ್ಕೆ ತಮ್ಮ ಲಿಖಿತ ಸಮಜಾಯಿಷಿಯನ್ನು ಸಲ್ಲಿಸಿರುತ್ತಾರೆ. ಸದರಿ 
ಸಮಜಾಯಿಷಿಯಲ್ಲಿ ಶ್ರೀಯುತರು ಪ್ರಥಮ ಬಾರಿಗೆ ತಹಶೀಲ್ದಾರ್‌ ಹುದ್ದೆಯಲ್ಲಿ ಧಾರಣೆ ಮಾಡಿರುವುದರಿಂದ, ತಮ್ಮ ಅಧೀನ 
ಸಿಬ್ಬಂದಿಯವರು ವೈಟ್‌ಶೀಟ್‌ನಲ್ಲಿ ಪ್ರಮಾಣ ಪತ್ರ ಪಡೆದರೆ ಸಾಕು ಎಂದು ತಿಳಿಸಿದ್ದರ ಮೇಲೆ ಹಾಗೂ ಕೆಲಸದ ಒತ್ತಡದಿಂದ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೯೧ 


ಚುನಾವಣಾ ಮಾರ್ಗಸೂಚಿಗಳನ್ನು ಆಳವಾಗಿ ಅಧ್ಯಯನ ಮಾಡಲು ಸಾಧ್ಯವಾಗಲಿಲ್ಲವೆಂದು ಮತ್ತು ತಮ್ಮ ಕ್ಷೇತ್ರದಲ್ಲಿ ಎಲ್ಲಾ 
ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿರುವುದರಿಂದ, ಯಾವುದೇ ರೀತಿಯಲ್ಲಿ ವಿವಾದಗಳಿಗೆ ಅಥವಾ ಶಾಂತಿ 
ಸೌಹಾರ್ಧತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಶಾಂತಿಯುತವಾಗಿ ಚುನಾವಣೆ ಮುಕ್ತಾಯವಾಗಿರುತ್ತದೆಂದು ಈ ಕುರಿತು, ಆರೋಪದ 
ತಪ್ಪನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲವೆಂದು ತಿಳಿಸಿ, ತಮ್ಮನ್ನು ಮನ್ನಿಸಬೇಕೆಂದು ಹಾಗೂ ಇನ್ನು ಮುಂದೆ ಇಂತಹ 
ಪ್ರಸಂಗಗಳಿಗೆ ಅವಕಾಶ ಕೊಡುವುದಿಲ್ಲವೆಂದು, ತಮ್ಮ ಸಮಜಾಯಿಷಿಯಲ್ಲಿ ತಿಳಿಸಿರುತ್ತಾರೆ. 
ಶ್ರೀ ಶ್ರೀನಿವಾಸಯ್ಯ ಹಿಂದಿನ ತಹಶೀಲ್ದಾರ್‌, ಶಿಕಾರಿಪುರ ಇವರು ಸಲ್ಲಿಸಿರುವ ಲಿಖಿತ ಸಮಜಾಯಿಷಿಯನ್ನು 
ಸರ್ಕಾರವು ಪರಿಶೀಲಿಸಿ, ಸದರಿಯವರು ಸಮಜಾಯಿಷಿಯಲ್ಲಿ ತಮ್ಮ ಎರುದ್ಧದ ಆರೋಪವನ್ನು ಒಪ್ಪಿಕೊ೦ಡಿರುವುದರಿಂದ, 
ಅವರ ವಿರುದ್ಧ ಸಿಸಿಎ ನಿಯಮ 12ರನ್ವಯ ಶಿಸ್ತು ಪ್ರಾಧಿಕಾರವಾದ ಸರ್ಕಾರವು ಲಘು ದಂಡನೆಯನ್ನು ವಿಧಿಸಲು ತೀರ್ಮಾನಿಸಿ 
ಶ್ರೀಯುತರಿಗೆ ವಾಗ್ದಂಡನೆ (Censure) ದಂಡನೆಯನ್ನು ವಿಧಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ಆರ್‌ ಡಿ 06 ಎಡಿಇ 2006, ಬೆ೦ಗಳೂರು, ದಿನಾಂಕ:9ನೇ ಜನವರಿ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಶ್ರೀ ಶ್ರೀನಿವಾಸಯ್ಯ, ಹಿ೦ದಿನ ತಹಶೀಲ್ದಾರ್‌, ಶಿಕಾರಿಪುರ 
ಹಾಗೂ ಚುನಾವಣಾಧಿಕಾರಿ, ಶಿಕಾರಿಪುರ ಪುರಸಭೆ ವಾರ್ಡ್‌ ನಂ:17 (ಪ್ರಸ್ತುತ ತಹಶೀಲ್ದಾರ್‌, ಪಾವಗಡ ತಾಲ್ಲೂಕು) ಇವರು 
ಸರ್ಕಾರದ ಕಾರಣ ಕೇಳುವ ನೋಟೀಸಿಗೆ ಸಲ್ಲಿಸಿರುವ ಲಿಖಿತ ಸಮಜಾಯಿಷಿಯಲ್ಲಿ ತಮ್ಮ ಎರುದ್ಧದ ಆರೋಪವನ್ನು 
ಒಪ್ಪಿಕೊಂಡಿರುವುದರಿಂದ, ಸದರಿಯವರಿಗೆ ಸಿಸಿಎ ನಿಯಮಗಳು 1957ರ ನಿಯಮ 12ರನ್ವಯ ಶಿಸ್ತು ಪಾಧಿಕಾರವಾದ 
ಸರ್ಕಾರವು ಅವರ ಎರುದ್ಧ ವಾಗ್ದಂಡನೆ (೦೧6/9) ಎ೦ಬ ದಂಡನೆಯನ್ನು ವಿಧಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ.ಆರ್‌. 300 ಬಿ.ವಿ. ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು -3) 
INFORMATION TECHNOLOGY, BIOTECHNOLOGY AND SCIENCE & TECHNOLOGY SECRETARIAT 
Sub : Approval of the Project proposal of M/s Golden Gate Developers Pvt Ltd., Golden 
House " 820, 80 Feet Road, 8th Block, Koramangala, Bangalore-560 095, to set up a 
"SEZ for 11/17 Enabled Services" at Tharabanahalli, Meenukunte and Navarathna 
Agrahara Villages, Jala Hobli., Bangalore North Taluk. 
Read : Proceedings of the 15th State High Level Clearance Committee (SHLCC) meeting held 
on 21.8.2008. 





PREAMBLE: 

The project proposal of M/s. Golden Gate Developers Put Ltd., Golden House 820, 80 Feet 
Road, 8th Block, Koramangala, Bangalore-560 095, to set up a "SEZ for IT/IT Enabled Services", with an 
investment of Rs. 554.00 in 65 acres of land, at different Sy.Nos (as per annexure enclosed) of 
Tharabanahalli Meenukunte and Navarathna agrahara villages, Jala Hobli, Bangalore North Taluk, was 
discussed in 10th SHLCC meeting held on 28.8.2008 and the same was reviewed in 13th SHLCC 
meeting held on 13.3.2008. The Committee noted that the lands identified for the project are classified 
under public and Semi public zone in the interim master plan of BIAAPA and there is no provision to 
establish the proposed activity as per zoning regulations. Hence, the Committee resolved to advise the 
project proponents to identify suitable alternate lands for the project considering the applicable Zoning 
regulations of LPA/Department of Town planning and the availablity of infrastructure. 

The project proponents have informed the committee that the identified lands for the proposal are 
closer to the New Airport and located on Devanahalli Main Road, next to the ITC factory and these areas 
are covered by many industries. Further, it is informed that they have requested BIAAPA to change the 
Zoning regulations of the above lands as "industrial zone” in the final Master Plan to enable them to 
undertake SEZ project which is already approved by Minisrty of Commerce, Gol vide letter dated 
23.8.2006 and have requested to reconsider their project proposal. 


೨೨೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





The Promoters have informed the committee that: 

They have already started acquiring land by entering into sale agreement/GPA/Consent with the 
land owners and have already invested on these lands and if the project is not approved they will be put 
to financial hardships causing severe damage to the reputation of their company. 

Requested to allow consent acquisition of the lands through KIADB since the land owners of the 
proposed lands have already entered into agreements with them for 49:20 acres out of 65 acres proposed 
or alternatively, permit them to acquire the land under section 109 of KLR Act of 1961. 

In the 15th SHLCC Meeting held on 21.8.2008 the proposal was discussed in detail, the proposal 
of the company has been approved. 

Government has examined the recommendations of the SHLCC Hence the following order; 

Government Order No. ITD:66:MDA[7] :2008, Bangalore, Dated:19th November 2008 

In the circumstances explained in the Preamble, Government are pleased to accord approval to 
M/s Golden Gate Developers Pvt., Ltd., to set up a "SEZ for IT/IT Enabled Services" in 65 acres (KIADB 
to acquire and allot on consent acquisition basis) at various Sy.Nos. of Tharabanahalli, Meenukunte and 
Navarathna agrahara villages, Jala Hobli, Bangalore North Taluk with the following facilities and 
incentives. 

INFRASTRUCTURE FACILITIES: 

LAND: The Committee resolved to recommend to KIADB to acquire, 65 acres of land on consent basis at 
various Sy.Nos. mentioned in annexure enclosed of Tharabanahalli Meenukunte and Navarathna 
agrahara villages, Jala Hobli, Bangalore North Taluk. 

The company shall bring consents from the landowners for at least 80% of the proposed area of 
the project before commencement of acquisition processes by KIADB. 

The company shall obtain prior approval from BIAAPA for the plan before starting any civil works. 
POWER:25 MW to be serviced from BESCOM 
WATER: 1.50 MLD to be supplied by BWSSB. The unit to minimize the usage of water and shall establish 
structure/facility for rian water harvesting and ground water recharge. Conducting an annual "Water 
Audit” is also recommended. 

Environmental Clearance: The promoters to obtain CFE and CFO from KSPCB and environmental 
clearance from State. No works shall commence prior to obtaining EC, as per prevailing law. 
INCENTIVES & CONCESSIONS: 

As per Millennium IT policy and SEZ Policy of Gol. 

Employment: The Company shall prepare a plan for development of human resourece required for the 
project, train local people and provide employment to these trained local youth and comply with 
Government policy of employment to local people. A copy of human resource development plan shall be 
sent to the Director of IT & Biotechnology for monitoring. 

Vendor Development: Wherever there is scope for vendor development for the project, the company 
shall prepare a vendor development plan, develop local vendors and procure the required inputs, and 
services from these local vendor units. A copy of the vendor development plan shall be sent to the 
director of IT & Biotechnology for monitoring. 

Social Infrastructure Development: The Company is advised to take up social infrastructure 
development projects in the vicinity of proposed location of the unit. A copy of such projects shall be sent 
to the Director of IT & Biotechnology for monitoring. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ 


೨೨೯೩ 





Others: 


The Promoter shall take all statutory and other necessary clearances and shall submit milestones 


progress in implementation of the project regularly, which will be monitored by the Departments 


concerned. 


By order and in the name of the Governor of Karnataka 
M.V. KRISHNAMURTHY 
Under Secretary to Government, Information Technology, 
Biotechnology and Science & Technology Department 


Annexure to Go.No. ITD:66:MDA(7):2008, Dt:19.11.2008 


11/5 Golden Gate Developers Pvt. Ltd., Annexure-4 





GOLDEN GATE DEVELOPERS (P) LTD., LAND LIST OF RESIDENTIAL PUBLIC AND SEMI PUBLIC 







































































AREA 
RESIDENTIAL ZONE PUBLIC & SEMI PUBLIC ZONE 
Sl. Sy. Exent Village Zone Sl Sy. Extent Village Zone 
No No AC | GU No No AC | GU 
1 13/P45 | 0 20 | Tharabana | Residen | 1 39 0 4 Meenu | Public & 
halli tial kunte | S Public 
2 13 0 12 | Tharabana | Residen | 2 39 0 10 Meenu | Public & 
halli tial kunte | S Public 
3 13 0 10 | Tharabana | Residen | 3 39/ 0 16 | Meenu | Public & 
halli tial P5 kunte | S Public 
4 | 13/೧44 | 0 18 | Tharabana | Residn | 4 | 39P12 | 0 4 Meenu | Public & 
halli tial kunte | S Public 
5 |13P37| 0 9 Tharabana | Residen | 5 39 1 28 | Meenu | Public & 
halli tial kunte | S Public 
6 13 0 11 Tharabana | Residen | 6 | 39/೧13 | 0 12 Meenu | Public & 
halli tial kunte | S Public 
7 |13P52| 1 12 | Tharabana | Residen | 7 39/P4 0 8 Meenu | Public & 
halli tial kunte | S Public 
8 13 0 30 | Tharabana | Residen | 8 39/P8 0 6 Meenu | Public & 
halli tial kunte | S Public 
9 13 0 25 | Tharabana | Residen | 9 39 1 10 Meenu | Public & 
halli tial kunte | S Public 
10 | 13/P42 | 0 18 | Tharabana | Residen | 10 | 39P14 | 0 18 | Meenu | Public & 
halli tial kunte | S Public 
11 | 13/P47 | 1 0 Tharabana | Residen | 11 39/P9 0 7 Meenu | Public & 
halli tial kunte | S Public 
12 | 13/P54 | 0 19 | Tharabana | Residen | 12 39 0 8 Meenu | Public & 
halli tial kunte | S Public 



















































































೨೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 
13 13 1 6 Tharabana Residen | 13 | 39P18 | 0 7 Meenu | Public & 
halli tial kunte | S Public 
14 | 13/P43 | 0 8 Tharabana Residen | 14 39 0 30 Meenu | Public & 
halli tial kunte | S Public 
15 | 13/P49 | 0 10 Tharabana Residen | 15 39 0 15 Meenu | Public & 
halli tial kunte | S Public 
16 13/೧ 1 8 Tharabana Residen | 16 39 0 32 | Meenu | Public & 
50 halli tial kunte | S Public 
17 13 0 13 Tharabana Residen | 17 | 39/೧17 | 1 15 Meenu | Public & 
halli tial kunte | S Public 
18 | 13/ P39 | 0 28 Tharabana Residen | 18 39 0 26 Meenu | Public & 
halli tial kunte | S Public 
19 13 0 10 Tharabana Residen | 19 39 0 15 Meenu | Public & 
halli tial kunte | S Public 
20 13 0 10 Tharabana Residen | 20 39 0 26 Meenu | Public & 
halli tial kunte | S Public 
21 | 13/೧48 | 0 10 Tharabana Residen | 21 39 0 28 Meenu | Public & 
halli tial kunte | S Public 
22 13 0 30 Navarathna | Residen | 22 | 39/೧2 0 22 Meenu | Public & 
Agrahara tial kunte | S Public 
23 | 13/277 | 10 0 Tharabana Residen | 23 39 0 14 Meenu | Public & 
halli tial kunte | S Public 
24 13 0 9 Tharabana Residen | 24 | 39/೧1 1 15 Meenu | Public & 
halli tial kunte | S Public 
25 | 13/೧36 | 0 22 Tharabana Residen |25 | 39/೧3 | 0 20 | Meenu | Public & 
halli tial kunte | S Public 
26 | 13/೧40 | 0 22 Tharabana Residen | 26 39 1 20 Meenu | Public & 
halli tial kunte | S Public 
27 13 0 13 Tharabana Residen | 27 | 39/೧11 | 0 20 Meenu | Public & 
halli tial kunte | S Public 
28 13 0 5 Tharabana Residen | 28 | 39/P3 0 20 Meenu | Public & 
halli tial kunte | S Public 
29 13 0 7 Tharabana Residen | 29 39 1 20 Meenu | Public & 
halli tial kunte | S Public 
30 13 0 23 Tharabana Residen | 30 39 5 0 Meenu | Public & 
halli tial kunte | S Public 
31 13 0 26 Tharabana Residen Total |22 | 36G 
halli tial A 
32 13 0 6 Tharabana Residen 
halli tial 












































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೯೫ 





33 13 0 30 Tharabana Residen 
halli tial 

34 13 0 3 Tharabana Residen 
halli tial 





35 | 13/P34 0 38 Tharabana Residen 
halli tial 
36 13/೧6 1 14 Tharabana Residen 








halli tial 
37 13 0 9 Tharabana Residen 
halli tial 





38 | 13P24 | 0 30 Tharabana Residen 
halli tial 
39 13 6 0 Tharabana Residen 
halli tial 
40 13 4 0 Tharabana Residen 



















































































halli tial 
Total 39 | 14G Tharabana Public & 
A halli S Public 
1 62 1 10 Meenukunte | Residen 
tial 
2 62 2 0 Meenukunte | Public & 
S Public 
3 62 0 10 Meenukunte | Public & 
S Public 
Total 3A | 20G 
Sy No 
13 39 14 
39 22| 36 
62 3 20 
Grand Total | 65 30 
M.V. KRISHNAMURTHY 
P.R. 1659 Under Secretary to Government, Information Technology, 


Biotechnology and Science & Technology Department 


೨೨೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಶಿವಮೊಗ್ಗದಲ್ಲಿ ಮಾಹಿತಿ ತಂತ್ರಜ್ಞಾನ ವಿಶೇಷ ಆರ್ಥಿಕ ವಲಯ ಮತ್ತು ಬಹುಮಹಡಿ ಮಾಹಿತಿ 
ತಂತ್ರಜ್ಞಾನ ಉದ್ಯಾನಗಳನ್ನು ಸ್ಥಾಪಿಸುವ ಬಗ್ಗೆ. 
ಓದಲಾಗಿದೆ : ವ್ಯವಸ್ಥಾಪಕ ನಿರ್ದೇಶಕರು, ಕಿಯೋನಿಕ್ಸ್‌ ರವರ ಪತ್ರ ಸಂಖ್ಯೆ KSEDC/MDI/IT-SEZ/ Shimoga/ 08- 
09 ದಿ:29.12.2008. 
ಪ್ರಸ್ತಾವನೆ: 
ದಿನಾಂಕ:17.7.2008ರಂದು ಮಾನ್ಯ ಮುಖ್ಯಮಂತ್ರಿಗಳಿಂದ ಘೋಷಿಸಲಾದ ಆಯವ್ಯಯ ಭಾಷಣದಲ್ಲಿ ಹುಬ್ಬಳ್ಳಿ- 
ಧಾರವಾಡ, ಬೆಳಗಾವಿ, ಗುಲ್ಬರ್ಗಾ, ಶಿವಮೊಗ್ಗ ದಾವಣಗೆರೆ, ಮಂಗಳೂರು ಮುಂತಾದ ನಗರಗಳಲ್ಲಿ ಖಾಸಗಿ 
ಸಹಭಾಗಿತ್ವದೊಡನೆ ಹಾಗೂ ಸರ್ಕಾರಿ ಸಂಸ್ಥೆಯಾದ ಕೆಐಎಡಿಬಿ ಜೊತೆಗೂಡಿ ಐಟಿಬಿಟಿ ಪಾರ್ಕ್‌ಗಳನ್ನು ಸ್ಥಾಪಿಸಲು 
ಉದ್ದೇಶಿಸಿದೆ. ಇದಕ್ಕಾಗಿ 10 ಕೋಟಿ ರೂ.ಗಳ ಬಂಡವಾಳವನ್ನು ಒದಗಿಸಲಾಗಿದೆ ಎಂದು ಘೋಷಿಸಲಾಗಿದೆ. 
ಅದರನ್ವಯ ಕಿಯೋನಿಕ್ಸ್‌ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಮೇಲೆ ಓದಲಾದ ತಮ್ಮ ಪತ್ರ 
ದಿನಾಂಕ:29.12.2008ರಲ್ಲಿ ತಮ್ಮ ಸ್ವಂತ ಬಂಡವಾಳ ಹೂಡಿಕೆಯಿಂದ ಹಾಗೂ ಖಾಸಗಿ ಸಹಭಾಗಿತ್ವದಿಂದ [PPP Mode] 
ಭದ್ರಾವತಿ-ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ 206 ಮಾಚೇನಹಳ್ಳಿಯ ಗಾಮ. ಶಿವಮೊಗ್ಗದಲ್ಲಿ ಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಹಂಚಿಕೆ ಮಾಡಲ್ಪಟ್ಟ 33 ಎಕರೆ ಜಮೀನಿನ ಪೈಕಿ, 27.75 ಎಕರೆ ಜಮೀನಿನಲ್ಲಿ ರೂ. 
1546.00 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಮಾಹಿತಿ ತಂತ್ರಜ್ಞಾನ ವಿಶೇಷ ಆರ್ಥಿಕ ವಲಯ ಐಟಿ ಪಾರ್ಕ್‌ ಮತ್ತು ವಿಶೇಷ 
ಆರ್ಥಿಕ ವಲಯ ರಹಿತ ಐಟಿ ಪಾರ್ಕ್‌ನ್ನು [ಬಹುಮಹಡಿ ಕಟ್ಟಡ ಸೇರಿದಂತೆ] ಸ್ಥಾಪಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಯೋಜನೆಯ ಹಾಗೂ ವೆಚ್ಚದ ವಿವರಗಳು ಈ ಕೆಳಕಂಡಂತೆ ಇವೆ: 








ಯೋಜನೆಯ ವೆಚ್ಚ: 

ಎ) | 25.00 ಎಕರೆ ಜಮೀನಿನಲ್ಲಿ ವಿಶೇಷ ಆರ್ಥಿಕ ವಲಯ ಮಾಹಿತಿ ರೂ. 568.40 ಲಕ್ಷಗಳು 
ತಂತ್ರಜ್ಞಾನ ಪಾರ್ಕ್‌ 

ಬಿ) | 2೩.75 ಎಕರೆಯಷ್ಟು ಜಮೀನಿನಲ್ಲಿ ವಿಶೇಷ ಆರ್ಥಿಕ ವಲಯ ರಹಿತ ರೂ. 977.59 ಲಕ್ಷಗಳು 


ಮಾಹಿತಿ ತಂತ್ರಜ್ಞಾನ ಪಾರ್ಕ್‌ [ಮೊದಲನೆಯ ಹಂತದ 50,000 
ಚ.ಅಡಿಯ ಬಹುಮಹಡಿ ಕಟ್ಟಡ ಸೇರಿದಂತೆ] 









































ಒಟ್ಟು ರೂ.1545.99 ಲಕ್ಷಗಳು. 
ಆರ್ಥಿಕ ಸಾಧನ [Means of Finance] 
ಕಿಯೋನಿಕ್ಸ್‌ ಸಂಸ್ಥೆ ಸ್ವಂತ ಮೂಲಗಳಿಂದ ವಂತಿಗೆ: 
ವಿಶೇಷ ಆರ್ಥಿಕ ವಲಯ- ರೂ. 568.40 ಲಕ್ಷಗಳು 
ವಿಶೇಷ ಆರ್ಥಿಕ ವಲಯ ರಹಿತ -ರೂ. 283.54 ಲಕ್ಷಗಳು ರೂ. 851.94 ಲಕ್ಷಗಳು 
ಖಾಸಗಿ ಪಾಲುದಾರರ ಭಾಗಿತ್ವದಿಂದ ಬಂಡವಾಳ ರೂ. 694.05 ಲಕ್ಷಗಳು 
ಒಟ್ಟು ರೂ. 1545.99 ಲಕ್ಷಗಳು. 





ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ 59 ಎಂಡಿಎ 2008, ಬೆ೦ಗಳೂರು, ದಿನಾಂಕ:17ನೇ ಜನವರಿ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಭದ್ರಾವತಿ-ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ 206 ಮಾಚೇನಹಳ್ಳಿಯ ಗ್ರಾಮ, 
ಶಿವಮೊಗ್ಗದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಹಂಚಿಕೆ ಮಾಡಲ್ಪಟ್ಟ 33 ಎಕರೆ ಜಮೀನಿನ ಪೈಕಿ, 
27.75 ಎಕರೆ ಜಮೀನಿನಲ್ಲಿ ರೂ. 1546.00 ಲಕ್ಷಗಳ [ಒಂದು ಸಾವಿರದ ಐದುನೂರ ನಲವತ್ತಾರು ಲಕ್ಷಗಳು ಮಾತ್ರ] 
ಅಂದಾಜು ವೆಚ್ಚದಲ್ಲಿ ಮಾಹಿತಿ ತಂತ್ರಜ್ಞಾನ ವಿಶೇಷ ಆರ್ಥಿಕ ವಲಯ ಐಟಿ ಪಾರ್ಕ್‌ ಮತ್ತು ವಿಶೇಷ ಆರ್ಥಿಕ ವಲಯ ರಹಿತ 
ಐಟಿ ಪಾರ್ಕನ್ನು [ಬಹುಮಹಡಿ ಕಟ್ಟಡ ಸೇರಿದಂತೆ] ಖಾಸಗಿ ಪಾಲುದಾರರೊಂದಿಗೆ ಸ್ಥಾಪಿಸಲು ಕಿಯೋನಿಕ್ಸ್‌ ಸಂಸ್ಥೆಗೆ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಹಾಗೂ ಬಹುಮಹಡಿ ವಿಶೇಷ ಆರ್ಥಿಕ ವಲಯ ರಹಿತ ಮಾಹಿತಿ ತಂತ್ರಜ್ಞಾನ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೯೭ 





ಪಾರ್ಕ್‌ನ್ನು ಅಭಿವೃದ್ಧಿಪಡಿಸಲು ಕಿಯೋನಿಕ್ಸ್‌ ಸಂಸ್ಥೆಯವರು ಖಾಸಗಿ ಪಾಲುದಾರರನ್ನು ಕಾನೂನಿನ ಪ್ರಕಾರ ಪ್ರಕ್ರಿಯೆಯನ್ನು 
ಅನುಸರಿಸಿ ಮತ್ತು ಸರ್ಕಾರದ ಪೂರ್ವಾನುಮತಿಯೊಂದಿಗೆ ಆಯ್ಕೆ ಮಾಡಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 333 ಎಂ.ವಿ. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
FOREST, ECOLOGY AND ENVIRONMENT SECRETARIAT 
CORRIGENDUM 
No FEE 171 FLL 2008, Bangalore, Dated:22nd December 2008 
In para 1 & 3 of the Preamble and in the Order portion of the Government Order No.FEE 82 FLL 
2008 dated:29.5.2008, for the words “diversion of 0.85 in Favourha Envour of President. Gudagur Grama 
Panchayat, Ranebennur Taluk, Haveri’ ‘shall be reads as "diversion of 0.85 ha. of forest land in favour of 
the concerned Zilla Panchayaths as detailed below: 























Sl. Name of the village Sy.No Extent Acres Area release in the favour of 

No Gunta 

1 Nagavanda 174 0.15 Adhyaksha, Nagavanda Grana 
Panchayath, Hirekerur taluk, Haveri 
District. 

2 Basapur M.Adur 26 1.20 Adhyaksha, Harangi Gram 
Panchayath, Hangal taluk, Haveri 
District. 

3 Gudagur 76 0.10 Adhyaksha, Gudagur Grama 
Panchayath, Rane Bennur taluk, 
Haveri District. 

Total 2-05 Acre or 
0.85 ha 

















By order and in the name of the Governor of Karnataka 
P.R. KALAVATHI 
P.R. 334 Under Secretary to Government 
Forest Ecology and Environment Department 
PERSONNEL AND ADMINISTRATIVE REFORMS SECRETARIAT 
Sub: Constitution of State level Cadre Review Comnmittee to review the IFS cadre of 
Karnataak-reg. 
Read: 1 Government of India Notification No.16016/01/2004-AIS(II)-A, dated 15.9.2006. 


PREAMBLE: 
As per rule 4 of IFS (Cadre)The 

Promoter shall take all statutory an Rules, the strength and composition of IFS cadre of a State shall be 
determined by Regulations made by the Central Government in consultation with the State Government. 
The Central Government shall at intervals of evey 5 years will re-examine the strength and composition 
of the cadre in consultation with the State Government concerned and may make such alterations as it 
deems fit. The Central Government may alter the strength and composition of the carde at any other time 
i.,e. by mid-term cadre review. The State Government may add for a period not exceeding one year and 
with the approval of the Central Government for a further period not exceeding 2 years, one or more posts 
carrying duties or responsibilities of like natureto cadre posts. The posts in a cadre are divided into 3 main 


೨೨೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





categories; namely, 1) Sneior Duty Posts under the State Government, which are generally called as 
cadre posts 2) CentralDeputation Reserve Posts 3) State Deputation Reserve posts. The other categories 
such as , leave reserve and training reserve and the Junior posts are ancillary to the 3 main categories. 
The provisions for regular cadre review once in 5 years and mid-term cadre review at any other time is 
made to adjust the strength and composition of the cadre according to the growing and changing needs of 
the State. 

The last review of IFS of Karnataka was made in 2006 and the Government of India have issued 
necessary notifivations on 15.9.2006. In the said cadre review the total authorized strength of IFS has 
been fixed at 164 as against 165 fixed earlier. 

Taking into consideration the smooth & efficient cadre management & to cope with the present 
and developing the need for expanding sphere of works of entire forest department, various schemes 
and projects such as opertation tiger, operation elephants, anti-smuggling, anti-poaching programmes, 
conservation & preservation of forest wealth, soil conservation and watershed related nedds, mining 
activities in the forest area, it is felt necessary to have adequate number of IFS officers, particularly in 
the grade of DCF& CF level to effectively handle the situation/.It is also considered necessary to increase 
the annual intake of direct recruit IFS officers to overcome the shortage of IFS officers. It is observed that 
the Central Deputation Reserve is under utilized very much. Whreas, the State Deputation Reserve posts 
1.6. ex-cadre posts have exceeded the authorized number of posts in that category Some of the IFS 
officers are holding posts outside their domain area (i.e. Forest & Ecloogy related fields) and functioning 
in non forestfields such as Zilla panchayats, Universities, Warehousing Corporation, Co-Operative 
Marking Fediration.the present situation is not only causing problems in the matter of proper & efficient 
cadre management, but also coming in the way of career prospects and promotions of the officers. It is 
therefore felt necessary to cinstitute a State level Review Committee to examine the problems. 
Deficiencies ets., in the persent system an dsuggest appropriate concrete remedial measures, to bring 
changes in strength and composition of the IFS cadre of Karnataka to enable the state Government to 
send Cadre Review proposals to the Central Government Accordingly, the following orders are issued. 

Government Order No.DPAR 05 SEP 2009, Bangalore, Dated:23" January 2009 

Sanction is accorded to constitute the State level IFS Cadre Review Committee with the following 
officers, to examine the problems and difficulties being faced in the IFS cadre management and to 
formulate and suggest measures and proposals for mid-term/regular cadre review of IFS cadre 
management and to formulate and suggest measures and proposal for mid-term/regular cadre review of 
ifs cadre of Karnataka to enable the State Government to take up the matter with the Central Government 
for the IFS cadre Review of Karnataka; at the earliest. 

1 Additional Chief Secretary to Government Chairperson 

2 Principal Secretary to Government Forest, Eclology and Environment Member 
Departmetn 

3 Principal Chief Conservator of Forests (Head of Forest Force), Karnataka Member 
Aranya Bhavan, Malleshwaram, Bangalore 

4 Secretary to Government DP& AR Convener 


By order and in the name of the Governor of Karnataka 
P.R.339 ASHOK P. ATRE 
Under Secretary to Government, 
Personnel and Administeative Reforms Department (Services-4) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೨೯೯ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಶ್ರೀ ಕೆ.ಪಿ. ಹೊನಕೇರಿ ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ ಹಿಂದಿನ ಕೇಂದ್ರ ಸ್ಥಾನಿಕ ಸಹಾಯಕರು, 
ಜಿಲ್ಲಾಧಿಕಾರಿಗಳ ಕಛೇರಿ ಹಾಸನ (ಹಾಲಿ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, ಚಿಕ್ಕಮಗಳೂರು) 
ಇವರು ಆದಾಯ ಮೀತಿ ಸಂಪತ್ತು ಹೊಂದಿರುವ ಕುರಿತು ಸಕ್ಷಮ ನ್ಯಾಯಾಲಯದಲ್ಲಿ (ಅಟ್ಯಾಚ್‌ 
ಮೆಂಟ್‌) ಜಪ್ತಿ ಕುರಿತು ಅನುಜ್ಞಾಪನ ಪತ್ರ ನೀಡುವ ಕುರಿತು ಬಗ್ಗೆ. 
ಓದಲಾಗಿದೆ: 1 ಅಪರ ಪೊಲೀಸ್‌ ಮಹಾ ನಿರ್ದೇಶಕರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ರವರ ಪತ್ರ 
ಸಂ :ಲೋಕ್‌ ಐಎನ್‌ ವಿ(ಜಿ) :ಎ೦-15ಸಿಆರ್‌ -02 2008 ಹಾಸನ ದಿ :14.7.2008. 





ಪ್ರಸ್ತಾವನೆ: 

ಶ್ರೀ ಕೆ.ಪಿ. ಹೊನಕೇರಿ ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ, ಹಿಂದಿನ ಕೇಂದ್ರ ಸ್ಥಾನಿಕ ಸಹಾಯಕರು 
ಜಿಲ್ಲಾಧಿಕಾರಿಗಳ ಕಛೇರಿ, ಹಾಸನ ಹಾಲಿ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, ಚಿಕ್ಕಮಗಳೂರು ಇವರು ತಮಗೆ ತಿಳಿದ 
ಮೂಲಕ್ಕಿಂತ ಹೆಚಿನ ಆಸ್ತಿ ಪಾಸ್ತಿಗಳನ್ನು ಅಕ್ರಮವಾಗಿ ಸಂಪಾದಿಸಿರುತ್ತಾರೆಂಬ ಖಚಿತ ಮಾಹಿತಿಯ ಮೇರೆಗೆ ಸದರಿ 
ಆರೋಪಿತ ಅಧಿಕಾರಿಯ ಎರುದ್ಧ ಹಾಸನ ಲೋಕಾಯುಕ್ತ ಠಾಣೆ ಮೊಕದ್ದಮೆ ಸಂ:2/2008 ರಲ್ಲಿ ದಿ:26.3.2008ರಂದು 
ಪ್ರಕರಣ ದಾಖಲಿಸಿ ದಿ:27.3.08 ಮತ್ತು ದಿ:28.3.2008ರಂದು ಪಂಚರುಗಳು ಸಮಕ್ಷಮ ಆರೋಪಿತರಿಗೆ ಸಂಬಂಧಿಸಿದ 
ಮನೆ/ಕಟ್ಟಡಗಳು, ಕಛೇರಿ ಮುಂತಾದ ಸ್ಥಳಗಳ ಪರಿಶೋಧನೆಯನ್ನು ಲೋಕಾಯುಕ್ತ ಪೊಲೀಸರು ಮಾಡಿದ್ದು ಮುಂದಿನ 
ತನಿಖೆ ಕೈಗೊಳ್ಳಲಾಗಿದೆ. 

ಸದರಿ ಆರೋಪಿತ ಅಧಿಕಾರಿಯು ತಮ್ಮ ಬಲ್ಲ ಆದಾಯ ಮೂಲಕ್ಕಿಂತ ಹೆಚ್ಚಿನ ಆಸ್ಕಿ ಪಾಸ್ತಿಗಳನ್ನು ಹೊಂದಿರುವುದು 
ದೃಢಪಟ್ಟಿದ್ದು, ಈ ಎಲ್ಲಾ ಆಸ್ತಿ ಪಾಸ್ತಿಗಳನ್ನು ವಿಲೇವಾರಿ ಮಾಡಬಹುದು ಎಂಬ ಗುಮಾನಿ ಇರುವುದರಿಂದ ಇವರ ಎಲ್ಲಾ 
ಆಸ್ತಿಯನ್ನು ಕ್ರಿಮಿನಲ್‌ ಲಾ (ಅಮೆಂಡ್‌ಮೆಂಟ್‌)ಅಧ್ಯಾದೇಶ (ಆರ್ಡಿನೆನ್ಸ್‌) 1994 ರ ಪ್ರಕಾರ ಆದೇಶಕ್ಕೆ ಲಗತ್ತಿಸಿರುವ 
ಅನುಬಂಧದಲ್ಲಿನ ಚರ ಮತ್ತು ಸ್ಥಿರ ಆಸ್ತಿಗಳನ್ನು ಸರ್ಕಾರವು ಮುಟ್ಟುಗೋಲು ಹಾಕಿಕೊಳ್ಳುವ ಅವಶ್ಯಕತೆ ಇರುತ್ತದೆ ಎಂದು 
ಹಾಗೂ ಈ ಬಗ್ಗೆ ಘನ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕಾಗಿದ್ದು. ಈ ಸಂಬಂಧವಾಗಿ ಕ್ರಿಮಿನಲ್‌ ಲಾ ಅಮೆಂಡ್‌ ಮೆಂಟ್‌ 
(ಆರ್ಡಿನೆನ್ಸ್‌ 1944ರ ಕಲಂ 3ರಡಿ ಅನುಜ್ಞಾ ಪತ್ರವನ್ನು ನೀಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಅಪರ ಪೊಲೀಸ್‌ 
ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಕೋರಿರುವರು. ಮಾನ್ಯ ಲೋಕಾಯುಕ್ತರ 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ 

ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 36 ಕೆಇವಿ 2008, ಬೆಂಗಳೂರು, ದಿನಾಂಕ:24ನೇ ಅಕ್ಟೋಬರ್‌ 2008 

ಮೇಲೆ ಪ್ರಸ್ತಾವನೆಯಲ್ಲಿ ಪರಿಶೀಲಿಸಿರುವಂತೆ ಶ್ರೀ ಕೆ.ಪಿ. ಹೊನಕೇರಿ, ಕೆ.ಎ.ಎಸ್‌. (ಹಿರಿಯಶ್ರೇಣಿ) ಅಧಿಕಾರಿ, 
ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, ಚಿಕ್ಕಮಗಳೂರು ಇವರು ಈ ಹಿಂದೆ ಕೇಂದ್ರ ಸ್ಥಾನಿಕ ಸಹಾಯಕರು, ಜಿಲ್ಲಾಧಿಕಾರಿಗಳ 
ಕಛೇರಿ, ಹಾಸನ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಇವರು ತಮಗೆ ತಿಳಿದ ಮೂಲಕ್ಕಿಂತ ಹೆಚ್ಚಿನ ಸ್ಥಿರ ಮತ್ತು 
ಚರಾಸ್ತಿಗಳನ್ನು ಅಕ್ರಮವಾಗಿ ಗಳಿಸಿರುವ ಮಾಹಿತಿಯನ್ನು ಆಧರಿಸಿ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ಆರೋಪಿತ 
ಅಧಿಕಾರಿಯ ಎರುದ್ಧ ಹಾಸನ ಲೋಕಾಯುಕ್ತ ಠಾಣೆಯಲ್ಲಿ ಮೊಕದ್ದಮೆ ಸಂ:2/2008 ರನ್ನು ದಿ:26.3.2008ರ೦ದು ದಾಖಲಿಸಿ 
ದಿ:27.3.2008 ಮತ್ತು ದಿ:28.3.2008 ರಂದು ಪಂಚರುಗಳ ಸಮಕ್ಷಮ ಆರೋಪಿತರಿಗೆ ಸಂಬಂಧಿಸಿದ ಮನೆ/ಕಟ್ಟಡಗಳು, 
ಕಛೇರಿ ಮುಂತಾದ ಸ್ಥಳಗಳ ಪರಿಶೋಧನೆ ಮಾಡಿದಾಗ ಇವರು ಬಲ್ಲ ಆದಾಯ ಮೂಲಕ್ಕಿಂತ ಹೆಚ್ಚಿನ ಸಂಪತ್ತು 
ಹೊಂದಿರುವುದು ಕಂಡುಬಂದಿದ್ದು, ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳುಳ್ಳ ಈ ಆಸ್ತಿಗಳನ್ನು 
ಆರೋಪಿತ ಅಧಿಕಾರಿಯು ವಿಲೇ ಮಾಡುವ ಗುಮಾನಿ ಇರುವುದರಿಂದ ದಿ ಕ್ರಿಮಿನಲ್‌ ಲಾ ಅಮೆಂಡ್‌ಮೆಂಟ್‌ ಆರ್ಡಿನೆನ್ಸ್‌ 
1944 ರ ಕಲಂ 3 ರಡಿ ಇವುಗಳನ್ನು ಜಪ್ತಿ (ಆಟ್ಯಾಚ್‌ಮೆಂಟ್‌) ಮಾಡುವ ಸಲುವಾಗಿ ಸಕ್ಷಮ ನ್ಯಾಯಾಲಯದಲ್ಲಿ ಅರ್ಜಿ 
ಸಲ್ಲಿಸಲು ಈ ಮೂಲಕ ಸರ್ಕಾರದ ಅನುಮೋದನೆಯನ್ನು ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ 
ಲೋಕಾಯುಕ್ತ ಬೆಂಗಳೂರು ಇವರಿಗೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
























































೨೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 38 ಕೆಇವಿ 08 ದಿ:24-10-08 ರ ಅನುಬಂಧ 

Sl. Particulars of the properties Value on the In whose name property 

No date of stands 

acquisition 
(in Rupees) 

1 1290 Ft RCC house constructed in a site| 20,00,000-00 | Smt Manjula @ Kokila W/o 
measuring 703/4 x 45 at Ravindra nagar Sri K.P. Honakeri (AGO) 
Hassan city property No. 164 as per SAS 

2 Shoping Complex constructed in a site| 30,00,000-00 | Smt Laxmidevamma W/o 
measuring 35x58 at Hassan City municipal Late Mallappa (Mother in law 
Khatha No.320 of AGO) 

3 |About 40 sq ft RCC Hose (Ground and 1° 40,000-00 Smt Laxmidevamma W/o 
Floor 66+64x58+75 situated at Vidyanagar city Late Mallappa (Mother in law 
Sathyamangala Grama Panchayath Khatha of AGO) 

No. 1576 

4 One site measuring 30x50 at Vidyanagar | 6,00.000-00 | Smt Manjula @ Kokila W/o 
Hassan City Sathyamangala Grama Sri K.P. Honakeri (AGO) 
Panchayath Khatha No. 2790 

5 Balance of Rs. 14,203-00 SB A/C No. 53191 at 14,203,00 Smt Manjula @ Kokila W/o 
Canara Bank, Hassan Sri K.P. Honakeri (AGO) 

6 Rs. 96,498.00 in KDR A/c No. 8222 at Canara 96,498.00 Smt Manjula @ Kokila W/o 
Bank Hassan Sri K.P. Honakeri (AGO) 

7 Rs. 69,907.00 in KDR A/c No. 1446 at Canara 69,907.00 Smt Manjula @ Kokila W/o 
Bank Hassan Sri K.P. Honakeri (AGO) 

8 Rs. 69,758.00 in KDR A/c No 8221 at Canara 69,758.,00 Smt Manjula @ Kokila W/o 
Bank Hassan Sri K.P. Honakeri (AGO) 

9 |Rs. 1,00,000.00 in KDR A/c No 111/15 at | 1,00,000.00 Smt Manjula @ Kokila W/o 
Canara Bank Hassan Sri K.P. Honakeri (AGO) 

10 | Rs. 1,00,000.00 in KDR A/c No. 14576 at | 1,00,000.00 Smt Manjula @ Kokila W/o 
Canara Bank Hassan Sri K.P. Honakeri (AGO) 

11 | Rs. 1,00,000.00 in KDR A/c No 14812 at | 1,00,000,00 Smt Manjula @ Kokila W/o 
Canara Bank Hassan Sri K.P., Honakeri (AGO) 

12 |Rs., 1,05,000.00 in KDR A/c No. 14837 at | 1,05,000.00 Smt Manjula @ Kokila W/o 
Canara Bank Hassan Sri K.P. Honakeri (AGO) 

13 | Rs. 2,00,000.00 in KDR A/c No 15135 at | 2,00,000.00 Smt Manjula @ Kokila W/o 
Canara Bank Hassan Sri K.P. Honakeri (AGO) 

14 | Rs. 2,00,000.00 in KDR A/c No 15278 at | 2,00,000.00 Smt Manjula @ Kokila W/o 
Canara Bank Hassan Sri K.P. Honakeri (AGO) 

15 | Rs. 1,050.00 in KDR A/c No. 15747 at Canara | 1,050.00 Smt Manjula @ Kokila W/o 
Bank Hassan Sri K.P. Honakeri (AGO) 

16 | Rs. 52,768.00 in KDR A/c No. 8224 at Canara | 52,768.00 Sri Chethan Kumar S/o 








Bank Hassan 








Sri K.P. Honakeri 



























































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೩೦೧ 
Sl. | Particulare of the properties Value on the In whose name property 
No date of stands 

accuisition 
(in Rupees) 
17 | Rs. 1,00,000.00 in KDR A/c No. 14844 at | 1,00,000.00 Sri Chethan Kumar S/o 
Canara Bank Hassan Sri K.P. Honakeri 
18 | Rs. 61,033.00 in KDR A/c No. 8223 at Canara | 61,033.00 Sri Chethan Kumar S/o 
Bank Hassan Sri K.P. Honakeri 
19 | Rs. 1,07,946.00 in KDR Alc No. 4784 at | 1,07,946.00 Sri Chethan Kumar S/o 
Canara Bank Hassan Sri K.P. Honakeri 
20 | Rs. 69,907.00 in FD A/c No. 4783 at Canara | 69,907.00 Rashmi D/o K.P. Honakeri 
Bank Hassan 
21 Rs. 93,7441.41 in SB A/c No. 54035076897 | 93,744.41 K.P. Honakeri 5/0 Peerappa 
at SBM Hassan Honakeri 
22 | Rs. 34,259.05 in SB A/c No. 54035009693 ` | 34,259.05 Smt Lexmidevamma W/o 
at SBM Hassan Late Mallappa (Mother in law 
of AGO) 
23 | Rs. 28,353.84 in SB A/c No. 54035078726 at | 28,353,34 Sri Chethan Kumar S/o Sri 
SBM Hassan K.P. Honakeri 
24 |95.5 Grms of gold Ornaments as per seizer | 68,600.00 K.P. Honakeri 5/೦ Peerapps 
mahazar dated 27.3.08 at AGOs House Honakeri 
22gms of gold bangles as per seizer mahazar | 24,700.00 Sri Chethan Kumar S/o 
on 28.3.08 at SBM locker No. 4 K.P. Honakeri 
25 | 436 Grms of Silver Ornaments as per seizer | 7,618.00 K.P. Honakeri 5/೦ Peerappa 
mahazar dated:27.3.08 at AGO s house Honakeri 
26 | Rs.1,25,900.00 Rs Cash as per seizer 1,25,900,00 K.P. Honakeri 5/0 Peerappa 
mahazar Dated :27.3.08 and 27.3.08 Honakeri 
27 |Rs. 12,890.00 in SB A/c No. 3683 at HDCC | 12,890.00 K.P. Honakeri 5/0 Peerappa 
Bank (Hassan Taluk Branch) Honakeri 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1560 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಸಮಾಜ ಕಲ್ಯಾಣ ಸಚಿವಾಲಯ 
ವಿಷಯ : ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡಗಳ ವಿರುದ್ದದ ದೌರ್ಜನ್ಯ ಪ್ರಕರಣಗಳನ್ನು ನಿರ್ವಹಿಸಲು ವಿಶೇಷ 
ನ್ಯಾಯವಾದಿಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ : ಪತ್ರ ಸಂ :ಅಪರಾಧ 134 ನಾಹಜಾನಿ 02, ದಿ :20-8-2008 
ಪ್ರಸ್ತಾವನೆ: 


ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡಗಳ (ದೌರ್ಜನ್ಯ ತಡೆ) ನಿಯಮಗಳ (1995) ನಿಯಮ 4ರ ಮೇರೆಗೆ 7 ವರ್ಷಗಳಿಗೆ 


ಕಡಿಮೆ ಇಲ್ಲದಂತೆ ವಕೀಲ ವೃತ್ತಿ ನಡೆಸಿದ ದಕ್ಷ ಹಿರಿಯ ನ್ಯಾಯವಾದಿಗಳನ್ನು ವಿಶೇಷ ನ್ಯಾಯಾಲಯಗಳಲ್ಲಿ ಪರಿಶಿಷ್ಟ ಜಾತಿ: 
ಪರಿಶಿಷ್ಟ ವರ್ಗದವರ ವಿರುದ್ದದ ದೌರ್ಜನ್ಯ ಪ್ರಕರಣಗಳನ್ನು ನಿರ್ವಹಿಸಲು ವಿಶೇಷ ನ್ಯಾಯವಾದಿಗಳನ್ನಾಗಿ ನೇಮಿಸುವಂತೆ 
ಅಡಿಷನಲ್‌ ಡೈರೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ನಾಗರೀಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಇವರು ಕೋರಿರುತ್ತಾರೆ. 


೨೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ಈ ಮೇರೆಗೆ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ:ಸಕಇ 47 ಎಸ್‌ಪಿಎ 2008, ಬೆ೦ಗಳೂರು, ದಿನಾಂಕ:26ನೇ ಡಿಸೆಂಬರ್‌ 2008 
ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಇವರ ವಿರುದ್ಧದ ದೌರ್ಜನ್ಯ ಪ್ರಕರಣಗಳನ್ನು ವಿಶೇಷ ನ್ಯಾಯಾಲಯಗಳಲ್ಲಿ 
ನಿರ್ವಹಿಸಲು ಇದಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ ನಮೂದಿಸಿರುವ ವಕೀಲರುಗಳನ್ನು ವಿಶೇಷ ನ್ಯಾಯವಾದಿಗಳನ್ನಾಗಿ 
ನೇಮಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಜಿಲ್ಲಾ ದಂಡನಾಧಿಕಾರಿಗಳು ಹಾಗೂ ಉಪದಂಡನಾಧಿಕಾರಿಗಳು ಅವರ ವ್ಯಾಪ್ತಿಗೆ ಬರುವ ಪ್ರಕರಣಗಳ ಗಂಭೀರತೆ 
ಅರಿತು ಅನುಬಂಧದಲ್ಲಿ ನಮೂದಿಸಿರುವ ವಕೀಲರುಗಳಲ್ಲಿ ಅವರವರ ಜಿಲ್ಲೆಗೆ ಸಂಬಂಧಿಸಿದಂತೆ ವಿಶೇಷ ನ್ಯಾಯವಾದಿಗಳಾಗಿ 
ನೇಮಿಸಿಕೊಳ್ಳಬಹುದು. 
ಅ೦ತಹ ನ್ಯಾಯವಾದಿಗಳ ಪಟ್ಟಿಯು ಮೂರು ವರ್ಷಗಳ ಅವಧಿಯಲ್ಲಿ ಚಾಲ್ತಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಸುಬ್ಬಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಮಾಜ ಕಲ್ಕಾಣ ಇಲಾಖೆ 





“ಅನುಬಂಧ' 
Panel of 10 Senior Advocates in Criminal side to be appointed as special public 
Prosecutors 
Sl. Name of the District Name of the Advocates 


No 





1 Bangalore City . CV. Dhruvakumar, Bangalore 





. Jagadish Shastri, Bangalore 





. Vithal Rao, Bangalore 





. B.H. Basavaraju, Bangalore 








. Rajanna, Bangalore 





. Dr. J.P. Udagata, Bangalore 





. Rajesh Naik Jagarpur, Bangalore 





1 
2 
3 
4 
5. Gurudatt, Bangalore 
6 
7 
8 
9 


. Sivaram Bangalore 





10. P. Jayarama Reddy, Bangalore 
11. N.R. Naik, Bangalore 
12. Lakshmikanth Rao, Bangalore 











13. P.S. Lokeshappa, Bangalore 
. Sri R.N. Narasimha Murthy, 





2) | Bangalore District 





. 5. Vljayashankar, 





. A.N. Jayaram, 





1 
2 
3 
4. G. Saragan, 
5. BV. Acharya 
6 
7 
8 
9 








.M. ೧. Eshwarappa, 





.1.G. Havanur, 





. T.R. Subbanna, 


. H. Subramanya Jois, 




















ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ 


10. 


A.B. Patil, 


೨೩೦೩ 





11. 


V. Tarakaram 





12. 


S.S. Ramdas 





13. 


Chander Kumar 





14. 


K. Subba Rao 





15 


. Lakshminarayana Rao 





16. 


M.R. Achar 





17. 


MV. Devaraj 





18. 


A.G. Holla 





19. 


H.B. Datar 





20. 


H.N. Narayan 





21. 


K. Kasturi 





22. 


M. RamBhat 





23. 


Padmanabha V. Mahale 





24. 


B.P. Holla 





25. 


B.R. Nanjundaiah 





26. 


B.T. Parthasarathy 





27. 


Smt. T.N. Manjula Devi 





28. 


S.P Shankar 





29. 


Smt Pramila Nesargi 





30. 


M.C. Narasimhan 





31. 


G.V. Shantaraju 





32. 


K.P. Kumar 





33. 


G.S. Vishveshwara 





34. 


Udaya Holla 





35. 


M.S. Padmarajaiah 





ಲು 
ರಾ 


. Srinivas N. Murthy 





3 Belgaum District 


. S.M. Angadi (Auntina), Belgaum 





. R.G. Patila Belgaum 





. BJ. Gangal, Belgaum 





R.K. Godwani, Belgaum 





S.D. Benchannawar, Belgaum 





G.B. Naika, Belgaum 





. M.H. Nandagava, Belgaum 





ol xj]loj ao | x (ಲು ಬ | 


. S.R. Mudalagi, Belgaum 





9. 


D.B. Swamy ,Belgaum 





10 


. Anila G. Mulavadamata, Belgaum 





11 


. Sri Rajashekara N. Patila, Belgaum 














12 


. Ashoka R. Patila, Belgaum 








೨೩೦೪ 


Bellary District 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


1. B. Radhakrishna, Bellary 





2. Smt. T. Shobhadevi, Bellary 





3. RV. Venkatachalapathy, Bellary 





4. M. Yariswamy, Bellary 





5. V. Galeppa, Bellary 





6. G. Pampavathi, Bellary 





7. Patil Siddareddy, Bellary 





8. J. Narayana, Bellary 





9. S.N. Sreenatha, Bellary 





10. Pinjar Chandsab, Bellary 





Bijapur District 


1. T.B. Suryavamshi, Bijapur 





2. R.S. Nandi, Bijapur 





3. Althaf A. Patila Bijapur 





R.S. Pattana Shetty Bijapur 





A.S. Hirolli Bijapur 





V.D. Pawara Bijapur 





B.K. Chalavadi Bijapur 





Shobha T. Bhajanthri Bijapur 





Balana Gowda Shun Patila Bijapur 





0. S.R. Talawar, Bijapur 





Bidar District 


. Shivaji Rao Patil, Bidar 





. Arjuna Rao Donge, Bidar 





. Ashoke Patila, Bidar 





. Prakasha Sindhe Bidar 





. K.S. Patila, Bidar 





. Babu Rao Patila, Bidar 








. B.M. Patila, Bidar 





. Sandhya Kulakarni, Bidar 





0. Pradeep Janawadkara, Bidar 





Bagalkot District 


. Shankrappa D. Lamani, Bagalkot 





. G.D. Golashetty, Bagalkot 





. M.G. Chalawadi, Bagalkot 





. G,R, Siddana Gowda, Bagalkot 





. Suresh 5. Dongar, Bagalkot 





. SiddanaGowda B. Goudar, Bagalkot 





. Shankaranna L. Kora, Bagalkot 





. Chiuttas, Bagalkot 





. Ravindra V. Koudimatti, Bagalkot 














4 
5 
6 
7 
8 
9 
1 
1 
2 
3 
4 
5 
6 
7. Satisha Kulkarni, Bidar 
8 
9 
1 
1 
2 
3 
4 
5 
6 
7 
8 
9 
1 


0. N.S. Karjagi, Bagalkot 








ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೩೦೫ 


11. Sanganna B. Katharki, Bagalkot 





12. Aruna A Raghuveer, Bagalkot 





13. S.S. Anami, Bagalkot 





14. S.M. Telakar, Bagalkot 





15. AH. Keri, Bagalkot 





Chickmagalore Dist 


1. Sri Venkatesh Chickmagalore 





.M.G. Thomas, Chickmagalore 





B.T. Dushyanth ,Chickmagalore 





H.E. Azad Ali Khan Chickmagalore 





K.N. Ramaswamy, Chickmagalore 





Aftab Ahmed, Chickmagalore 





H.M. Raghunatha, Chickmagalore 





OAD ಲ ಹಲ | 


A. Ravindra, Chickmagalore 





9. H.H. Krishnamurthy ,Chickmagalore 





10. H.G. Vamadeva, Chickmagalore 





Chitradurga District 


1. Venkastesh Nayaka, Chitradurga 





2. T. Hanumanthappa, Chitradurga 





3. K.,H. Sriramappa, Chitradurga 





. M. Ramachandrappa, Chitradurga 





. B.H. Veerappa, Chitradurga 








.Y. Thippeswamy Chitradurga 





4 
5 
6. Nagendra, Chitradurga 
7 
8 


. H. Shivakumar, Chitradurga 





9. Prasanna Kumar, Chitradurga 





10. G. Sharanappa, Chitradurga 





11. C. Thippeswamy, Chitradurga 





12. B. Thirumalesh, Chitradurga 





13. D.M. Basavaraj, Chitradurga 





14. Raghuramalu, Chitradurga 





15. S.C. Rajappa, Chitradurga 





16. N. Hanumanthappa, Chitradurga 





ಹ 


.M. Ramashekar, Chitradurga 





Chamarajanagar Dist 


. Puttananjaiah, Chitradurga 





. ಡಿ. Rajappa, Chitradurga 





. Shivaramaiah, Chitradurga 





. Puttaraju, Chitradurga 





. N. Nagaraju, Chitradurga 





. C. Ravikumar, Chitradurga 





. A.D. Sreekantaraju Ars. Chitradurga 

















OIA OO ಲಿ | |ಲು | N | ಎಡ | ಎಷ 


. K.M. Srinivasamurthy, Chitradurga 











೨೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 
9. K.S. Ganeshprasad, Chitradurga 
10. B. Vidyalatha, Chitradurga 
11 Dharwad Distrct 1. D.A. Holeyannavar, Dharwad 





S.C. Koppad, Dharwad 





. A.L. Desai, Dharwad 





D.P. Naik, Dharwad 





A.G. Vajape, Dharwad 





Srikanta Desai, Dharwad 





K.M. Shiralli, Dharwad 





೦ ರಾ ಲ ಹ | ಲ| 


B.V. Somapur, Dharwad 





9. K.L. Patil, Dharwad 





10. M.M. Patil, Dharwad 





Dakshinakannada 


1. A Jayaram, Dakshinakannada 





2. Naveen Kumar, Dakshinakannada 





3. Guruprasad Shetty, Dakshinakannada 





4. Henri E. Kestalino, Dakshinakannada 





Davangere District 


1. S.A. Guruaj, Davangere 





2. T.R. Avinash, Davangere 





3. Veerabhadrappa Pujar, Davangere 





4. Kalavathi, Davangere 





5.Rama H. Gubbi, Davangere 





6. P.N. Rajaram, Davangere 





7. K. Gayathri Mallya, Davangere 





8. K.S. Shankarashastri Davangere 





9. H.G. Ganapathi, Davangere 





10. S.A. Channappa, Davangere 





Gadag District 


1. M.T. Miskin Gadag 





|.B. Hiremani Patil Gadag 





S.C. Hosamani, Gadag 





B.A. Hiremath, Gadag 





R.K. Kagadagar, Gadag 





A.A. Hosur, Gadag 





M.T. Patil, Naragunda 





OA OME WN 


C.B. Narasannavar, Lakshmeshwar 





9. S.B. Kusuga, Rona 





10. A.K. Jain Mundargi 





Gulbarga Dsitrict 


1. Subhashchandra Bharni, Gulbarga 





2. G.D. Kulakarni, Gulbarga 





3. M. Jhanshirani, Gulbarga 














4. S.S. Mathapathi Gulbarga 








ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ 


5. ೧,೧. Mehbood Ali, Gulbarga 


೨೩೦೭ 





6. Patil Yeshwanthrao, Gulbarga 





7. Pushpalatha Siddaramulu, Gulbarga 





8. Kalanlu S. Bidar, Gulbarga 





9. Appa Rao, Frahathabad 





10. Jaganath Hundekar 





Haveri District 


1. B.M. Gourapoora, Haveri 





. V.B. Bijjura, Haveri 





N.V. Chandana Gowada, Haveri 





. B.M. Kanade, Haveri 





H.Y. Vaderahalli, Haveri 





. M.S. Shigli, Haveri 





M.B. Chanapanavar, Haveri 





. N.M. Bhat, Haveri 





N.H. Kademani, Haveri 





0. P.F. Jadava, Haveri 





Hassan District 


. S.N. Gopala, Hassan 





. M. Suresha, Hassan 





M.R. Rangaswamy, Hassan 





H.A., Mahadeva, Hassan 





. M.S. Thimmegowda, Hassan 





S.N. Murthy, Hassan 





M.B. Somashekhara, Hassan 





. H.C. Devaraju, Hassan 





|0| ರಾ sol N= |3lo[o Noa ೬೩ (ಬಬ 


. K.T. Manjayya, Hassan 





10. Geetha, Hassan 





Hubli-Dharwad City 


1 Prabhu Basava Bhovi 





2. Mallikarjun Hanamappa Kukanur 





. Muthappa Karmappa Madar 





. Nagaraj K. Yakkundi 





. T. Subhash 





- Manjappa. B.H. 





. Hulageppa H. Bajapur 





. Laxman N. Malagatti 





Kolar District 


B.N. Vasudevamurthy, Kolar 





S.N. Somanna, Kolar 





. B. Sadashivachari, Kolar 





S.N. Murthy, Kolar 





P.N. Krishna Reddy, Kolar 





N.M. Lakshmana, Kolar 





. B. Kumar, Kolar 





olla |x |ಲು|ಬ ಎಇ ೦ |ಇ|ರಾ|[ಲಾ|ಜ. (ಲು 


. B. Venkateshaiah, Kolar 





9. T. Amarendra, Kolar 





10. B.S. Vijayakumari, Kolar 





11., L. Ravi, Kolar 














12. Subramanyam, Kolar 








೨೩೦೮ 
20 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 


K.G.F 


1. N. Srinivasa, K.G.F 





2. KY. Shantamma, K.G.F 





3. KV. Prakash Kumar, Robertson (pet) 
K.G.F 





4. K.M. Venkataramaiah, K.G.F 





5. Sundaram Reddy, K.G.F 





6. Jayaprakash, K.G.F 





7. Barakulla Huseni, Bangarpet 





8. B.S. Venugopal, Bangarpet, 





9. Omaresh, Bangarpet, 





10. Gurusala Srinivas, K.G.F. 





21 


Koppal District 


1. K. Muralidhar Rao, Koppal 





2. A.S. Mangalore, Koppal 





.V.L. Malipatil Koppal 





. S.G. Langat, Koppal 





M.S. Karri, Koppal 





M.A. Bagmar, Koppal 





. Meenakshi Namati, Koppal 





. Neeloder Rampur, Koppal 





. LV. Pattar, Koppal 





0. V.S. Soppimath , Koppal 





22 


Kodagu District 


B.M. Bheemaiah, Madikeri 





. B.U. Muthappa, Madikeri 





R.K. Nagendra, Madikeri 





. K.S. Venkataramana Rao Madikeri 





. C.D. Renuka, Madikeri 





. H.U. Nagesh Kumar, Madikeri 





23 


Mandya District 


H. Basavaiah, Mandya 





M.B. Rajashekar, Mandya 





. 1.5. Linge Gowda, Mandya 





. Imyanual, Mandya 





H.V. Nagaraju, Malavalli 





. A.S. Subbakrishnamurthy, Malavalli 





. Dwarakanath, Malavalli 





೦ ಇಲಾ ಲ| (ಲು ಬ (ಲಾಲಾ | x wl ಬ (ಎ ಮ (೦ | Noon |x| 


, C.S. 51666 Gowda Malavalli 





9. Shivananjappa, Malavalli 





10. B.A. Mohan, Malavalli 





24 


Mysore City District 


1,.Venkataraje Arsu, Mysore 





2. N. Govinda, Mysore 





3. S.B. Nagavasavarnna, Mysore 





4. Dharmaraj, Mysore North 





5. H.V. Basappa,. Mysore 





6. Geetha R. Mysore 














7. Anil Kumar Sindhya, Mysore 








ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೩೦೯ 


8. C. Lakshminarayana, Mysore 





9. Saraswathi Mysore 





10. Puttaswmy,. Mysore 





25 


Raichur District 


1. H. Narasappa Raichur 





2.G. Eshwarappa, Raichur 





3. Poojari Shivaraj, Raichur 





A. Hanumanthappa Raichur 





Panduranga Pai, Raichur 





Narasappa, Raichur 





H. Hameed, Raichur 





26 


Shimoga District 


Rama H. Gubbi, Shimoga 





D.N. Rajarama Shimoga 





Gayathri K. Malla . Shimoga 





S.A. Gururaj, Shimoga 





T.R. Avinash, Shimoga 





Veerabhadrappa Pujar, Shimoga 





Kalavathi Shimoga 





27 


Tumkur District 


B.N. Shankar, Tumkur 





T.G. Rangaraju Tumkur 





T.N. Krishnashasthri, Tumkur 





T.R. Chikkaranganna, Tumkur 





H.S. Sheshadri Tumkur 





Mohan Tumkur 





Tumkur 





M.M. Mallikarjunaiah - Tumkur 





. S.K. Mallikarjunaiah, Tumkur 





0. Geetha Jagadish Tumkur 





28 


Udupi District 


Seetharamashetty Udupi 





B. Nagaraja, Udupi 





Dinesh C. Naik, Udupi 





K. Krishna Shetty, Karkal 





29 


Uttara Kannada District 


Pradeep M. Naik, Karwar 





Kirshnananda Tukaran Bothe, Karwar 





Sharad H., Thanse, Karwar 





R.V. Nake, Karwar 





Aravinda G. Naika, Karwar 





Krishnananda B. Naika, Karwar 





G. S. Jambhavalikar Karwar 





S.P. Gaonkar, Karwar 














OMA OO PON (2B ON S(O OA OOP ON 2/10 02/0 ಜ| ರಾ ಲ (ಜಿ 


D.R. Bhat Karwar 








P.R. 234 


K. SUBBAIAH 
Under Secretary to Government 
Social Welfare Department 


೨೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





ENERGY SECRETARIAT 
Sub : Establishment of 4000 MW Ultra Mega Thermal Power Project in Kudgi, Bijapur District. 
Read: Letter No PCKL/DDP-2/UMPP/08-09/3177-78 dated 6.9.2008 received from the 
Managing Director, Power Company of Karnataka Limited. 
PREAMBLE: 

1. The issue of locating an Ultra Mega Power Project (UMPP) of 4000MW capacity at Bijapur 
District has been discussed at the highest levels in the Government. The State Cabinet, at its meeting 
held on 31.7.2008, approved the plan of posing two UMPPs to the Central Government. A UMPP at 
Bijapur was to be taken up in the first instance and there after the one already proposed at Tadadi could 
be followed up. Accordingly, the State Government presented this at the meeting of the UMPPs convened 
by Government of India in New Delhi on 4.8.2008. It was reiterated that considering Karnataka’s power 
requirements, two UMPPs would be required and that the one at Bijapur be taken up immediately, 
followed by Tadadi (North Kanara) in due course. 

2. In the letter read at above, the Managing Director, Power Company of Karnataka has requested 
Government to initiate the following activities to speed up the project: 


a) To acquire 1500 to 2000Acres of land on priority 

0) To allocate 4 TMC of water from Almatti Dam and obtain CWC clearance. 

c) To examine early clearance of Raliway line from Hubli-Ankola. 

d) To examine Development of alternate Port to Goa either at Karwar or at Tadadi 

ಅ) To establish a Special Purpose Vehicle (SPV) and initiate action for appointment of 


Technical Consultants. 

3. At the request of the State Government in the New Delhi Meeting, a team from the Central 
Electricity Authority (CEA) and the Power Finance Corporation (PFC) visited Karnataka between 25" and 
28" August, 2008. The team inspected the facilities at the Goa Port, held discussions with the South 
Wetern Railway authorities at Hubli, and made detailed site inspection in Bijapur District. 

4. The visit of the team to Goa was to assess the capacity and futre expansion plans of the 
Mormugoa Port for handling 12 Million Metric Tonnes of coal per annum required for the 4000MW 
UMPP. The discussions with the South Western Railway authorities in Hubli was to assess the capability 
of the railway track between Goa and Kudgi (Vasco-Londa-Hubli-Gadag line) to handle coal rake 
movement and the doubling of the track, which is an approved work. 

5. The report submitted by the Central Team indicates that the site identified near Kudgi village is 
suitable for locating a large Thermal Power Project, considering that it was near the railway line Adequate 
quanitity of water from the Almatti Dam was avialable and needed to be confirmed from the State Water 
Resources Department. The Report noted that adequate handling and berthing facilities had to be 
established either at Karwar Port or at Tadadi Port; requisite forest clearance necessary for construction 
of railway line from Ankola to Hubli and confirmation from the Railways to supply 12 rakes per day of 
imported coal from the port located either at Karwar/Tadadi to Bijapur. 

6. The Central Team. After discussions with the Mormugao Port Trust and South Western Railway, 
also indicated that a Thrermal Power Plant of about 2000 MW capacity at Kudgi was feasible . For this to 
materialize, one berth handling 7 Million Metric Tonnes of coal from Mormugao Port, and the Railways 
moving about six rakes of coal daily from the Mormugao port to the project site, were necessary. An 
additional track along the Vasco-Hubli-Gadag-Hospet section has already been approved by the Railway 
Board. 

7. The subject of locating an UMPP at Kudgi, Bijapur District, was again discussed in detail by the 
State Cabinet at the meeting in Gulbarga on 26" September, 2008. The State Cabinet reiterated its 
decision to locate a 4000 MW UMPP in view of Karnataka’s dire need and requirements. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೨೩೧೧ 





8. It was noted that an UMPP at Kudgi, which was not a shore based location, would be 
advantageous, to the State in many respects. Karnataka can avail up to 50% share in the 4000 MW 
project and the expected levelised tariff (over 25 years) was likely to be Rs. 2.80 per Kwh (Approx) The 
increase in tariff owing to transportation expenses involved in moving coal from the port to a hinterland 
location like Kudgi was not materially significant. The levelised tariff at Krishnapatnam UMPP (Andhra 
Pradesh) was Rs. 2.33 per Kwh and at Mundra at Rs. 2.26 per Kwh both being shore-based locations. 

9. Kudgi had ample land available and water could be sourced from the nearby Almatti Dam at a 
distance of about 20 Kms. The Cabinet emphasized Karnataka’s requirement for a 4000 MW capacity 
project to be located at Kudgii with coal being imported from the Mormugao port. Preliminary indications 
were that, it would be possible for Mormugao port to receive the required quantity of coal in view of its 
expansion programme and for the coal to be moved at the rate of 12 rakes a day from Mormugao to 
Kudgi .These linkages had to be established in order to meet Karnataka’s present need for power. 

10. It was also decided that, while all emphasis will be placed on utilizing the Mormugao Port, as a 
back-up Karwar Port can also be thought of to handle the requirement of 12 Million Metric Tonnes of coal. 
This would be an alternative source to Mormugao Port. The development of the Karwar Port would also 
facilitate availability of coal to other projects in the North Karnataka Region. 

11. The Public Works, Ports and Inland Water Transport Department (Ports), Finance Department 
and the Water Resources Department of Government of Karnataka have been consulted in the matter. 

12. The opion of Public Works Department on the usage of Karwar Port has been obtained. It is as 
follows: 

“The Karwar Port is one of the best natural all weather port situated at the Northern 
Extremity of sea coast of Karnataka in latitude 14° 48’ N and longitude 74° 7' E in Uttar 
Kannada District. The Port has been declared for loading and unloading of all types of 
commodities by the Government of India. At present the infrastructure available at 
Karwar Port is capable of handling two ocean going vessels simultaneously. About 175 
to 200 ships per year are arriving at the port and about 3 million tons of various types of 
cargoes are being handled. 

The 275 Stage Development of Modern Deep Sea Port at Karwar at the estimated cost 
of Rs. 788.00 crores., with active private participation under BOOST concept is under 
the consideration of the State Government. The bidders have been short-listed and issue 
of Bid Document is under process. After completion of the proposed 2" Stage 
Development of Karwar Port it is projected that the port is capable of handling 12 to 15 
million tons of cargo. 

It will be in the greater interest of the State if the proposed 275 Stage Development of 
Karwar Port can cater the requirements of the proposed 4000 MW Ultra Mega Thermal 
Power Project at Kudgi, Bijapur District”. 

13. The Water Resources Department has been consulted for confirming the availability of 4 TMC 
of water from the Almatti Dam to the Ultra Mega Power Project. The opinion of the Water Resources 
Department is as follows. 

“This is to inform that in-principal clearance of Water Resources Department is accorded 
for the proposed increase in use of water from 1.56 TMC to 4.00 TMC (0.10 TMC 
consumptive use) for the establishment of 4000 MW Ultra Mega Power Project at “Kudgi’ 
‘Bijapur District from run off in the river Krishna during the rainy season subject to re- 
allocation of water in Krishna Basin after re-appropriation and subject to the conditions as 
in the G.O.No. WRD 28 WBM 04 dated 18.7.2007. A separate pondage should be 
constructed for the storage of the required quantity of water. All necessary precautionary 
measures should be ensured to see that the farmers interest is not affected in any way”. 


೨೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ - ೧ 





14. The Finance Department has also been consulted. The views of the Finance Department are as 
follows. 

“While Tadari is considered the best location for an UMPP, as the AD has explained 
it has not been possible to sort out the issues coming in the way of the project there, 

FD advises that the Administrative Department may consider overcoming the 
problems there at the first instance. The UMPP at Kudgi can be accepted as an alternative 
to Tadari only if the latter cannot be finalized at all. 

FD thus consurs to the proposal of AD subject to the Government of India accepting the location as 
well as the related issues of transportation of coal from Goa, being sorted out with the relevant authorities 
like Mormugao. Port Trust and Railways AD is also advised to Commit to any major expenditure on land 
acquisition, etc., only after getting necessary GOI clearance” 

15. After detailed examination of the proposal, the following orders are issued: 

Government Order No.EN 128 PPC 2008, Bangalore, Dated:16" October 2008 

Under the circumstances explained above, Government are pleased to accord approval for the 
following: 

(a) Power Company of Karnataka Limted (PCKL) to request Government of India to 
confirm the UMPP of 4000 MW at Kudgi location in Bijapur District 

(0) PCKL to impress upon Government of India the need for earmarking facilities in the 
Mormugao port to handle 12 Million Ton of Coal per annum for the Ultra Mega Power 
Project ೩! Kudgi; 

(c) PCKL to request Government of India to provide top priority for the movement of 
about 12 rakes per day from Goa to Kudgi on the existing railway route via Londa to 
ensure adequate supply of fuel to Kudgi. 

(d) Public Works, Port & Inland Water Transport Department (Ports) to consider 
expanding the capacity in Karwar port to handle 12 million ton of imported coal to 
serve as an alternate source to mormugao and to provide availability of coal to other 
mega projects in the North Karnataka Region (Ghataprabha., Mannur, Bellary). 

(6) PCKL to start the process of land acquisition through the Deputy Commissioner, 
Bijapur District to acquire 1500 acres of land expeditiously. 

(f Finance Department to provide Rs.20 crores to Power Company of Karnataka Limited 
immediately from the equity provision of Rs. 200 crores made to KPTCL in the budget 
of 2008-09 for depositing with Deputy Commissioner, Bijapur for acquisition of land 
(this amount to be reimbursed when the Special Purpose Vehicle (SPV) is formed for 
the Ultra Mega Power Project). 

(9) Water Resources Department to allocate 4 TMC of water per Annum from the Almatti 
Dam for the Ultra Mega Power Project at Kudgi and to intimate the same to the 
Government of India, accordingly. 

(೧)  PCKL to impress upon the Mormugao port authorities about Karnataka’s request for 
port facilities for handling 12 million metric ton of coal per annum for the Ultra Mega 
Power Project at Kudgi, Bijapur District. 

16. The State Cabinet authorized the Sub-Committee on Power chaired by the Minister for Energy 
to visit Delhi to interact with (a) Ministry of Power. (b) Ministry of Shipping. (c) Ministry of Railways, 
(d) Ministry of Coal and (e) Ministry of Environment on the urgent need and imperative to establish a Ultra 
Mega Power Project at Kudgi in Bijapur District. 

By order and in the name of the Governor of Karnataka 
P.R. 1428 S.J. SAMPATH KUMAR 
Under Secretary to Government, Energy Department 


